ಕರ್ನಾಟಕ ವಿಧಾನಮಂಡಲ 


ಕರ್ನಾಟಕ ಶಾಸಕಾಂಗ ಪತ್ರಿಕೆ 
(ತೈಮಾಸಿಕ ಪತ್ರಿಕೆ) 


ಜುಲೈ, ಆಗಸ್ಟ್‌ ಮತ್ತು ಸೆಪ್ಟೆಂಬರ್‌ — 2022 


ಸಂಪುಟ-1V ಸಂಖ್ಯೆ — 03 


ಪ್ರಕಟಣೆ: 
ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆ, 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, ವಿಧಾನಸೌಧ, 
ಬೆಂಗಳೂರು - 560 233. 


ವಿಶೇಷ ಸೂಚನೆ 


ಕರ್ನಾಟಕ ಶಾಸಕಾಂಗ ಪತ್ರಿಕೆಯು ಕರ್ನಾಟಕ ವಿಧಾನ ಸಭೆ/ವಿಧಾನ ಪರಿಷತ್ತಿನ 
ಸದಸ್ಯರುಗಳ ಪರಾಮರ್ಶೆಗಾಗಿ ಪ್ರಕಟಿಸಲಾಗುತ್ತಿದ್ದು, ಇದು ಆಂತರಿಕ ಪ್ರಕಟಣೆಗೆ ಮಾತ್ರ 


ಸೀಮಿತವಾಗಿರುತ್ತದೆ. 


ಈ ಪತ್ರಿಕೆಯಲ್ಲಿ ಅಳವಡಿಸಲಾಗಿರುವ ಮಾಹಿತಿಗಳು ವಿವಿಧ ದಿನ ಪತ್ರಿಕೆಗಳಲ್ಲಿ 
ಪ್ರಕಟವಾಗಿರುವ ಸುದ್ದಿಗಳ ಆಧಾರಿತವಾಗಿದ್ದು, ಇದರಲ್ಲಿ ನ್ಯೂನತೆ, ವ್ಯತ್ಯಾಸಗಳಿಂದ ಅಥವಾ 
ನಿಖರತೆಯ ಕೊರತೆಯಿಂದ ಯಾವುದೇ ವ್ಯಕ್ತಿಗೆ ಉಂಟಾಗಬಹುದಾದ ನಷ್ಟ/ಹಾನಿಗೆ 


ವಿಧಾನ ಸಭಾ ಸಚಿವಾಲಯವು ಯಾವುದೇ ರೀತಿ ಜವಾಬ್ದಾರವಾಗುವುದಿಲ್ಲ. 


ಸೂಚನೆ:- ಪತ್ರಿಕೆಯು ವಿಧಾನ ಮಂಡಲದ ಅಂತರ್ಜಾಲ 


http://kla.kar.nic.in ನಲ್ಲೂ ಲಭ್ಯವಿದೆ 


ಮುನ್ನುಡಿ 


ಕರ್ನಾಟಕ ವಿಧಾನಮಂಡಲದ ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆಯು ಉಭಯ 
ಸದನಗಳ ಮಾನ್ಯ ಸದಸ್ಯರುಗಳ ಉಪಯೋಗಕ್ಕಾಗಿ ಕರ್ನಾಟಕ ಶಾಸಕಾಂಗ ತ್ರೈಮಾಸಿಕ ಪತ್ರಿಕೆಯ 


ಸಂಪುಟ - 1V ರ ಮೂರನೇ ಸಂಚಿಕೆಯನ್ನು ಪ್ರಕಟಪಡಿಸುತ್ತಿದೆ. 
ತ್ರೈಮಾಸಿಕ ಶಾಸಕಾಂಗ ಪತ್ರಿಕೆಯು ಮುಖ್ಯವಾಗಿ ಕರ್ನಾಟಕ ವಿಧಾನಮಂಡಲದ ಎರಡೂ 
ಸದನಗಳ ಶಾಸಕಾಂಗದ ಸುದ್ದಿಗಳು, ಲೋಕಸಭೆ, ರಾಜ್ಯಸಭೆಗಳ, ಸಂಸದೀಯ ವ್ಯವಹಾರಗಳಿಗೆ 


ಸಂಬಂಧಿಸಿದ ಪ್ರಮುಖ ಸುದ್ದಿಗಳು, ರಾಜ್ಯಗಳ, ರಾಷ್ಟ್ರೀಯ ಮತ್ತು ಅಂತರರಾಷ್ಟೀಯ ಹಾಗೂ ಇತರೆ 


ವಿಷಯಗಳನ್ನೊಳಗೊಂಡಿರುತ್ತದೆ. 


ಈ ಸಂಚಿಕೆಯಲ್ಲಿ 2022ನೇ ಸಾಲಿನ ಜುಲೈ, ಆಗಸ್ಟ್‌ ಮತ್ತು ಸೆಪ್ಪೆಂಬರ್‌ ತಿಂಗಳ ಅವಧಿಯಲ್ಲಿನ 


(€L 


ಮುಖ ಸುದ್ದಿ, ಮಾಧ್ಯಮಗಳಲ್ಲಿ ಪ್ರಕಟವಾದ ದೈನಂದಿನ ಸುದ್ದಿಗಳನ್ನು ಸಂಗ್ರಹಿಸಿ ಪ್ರಕಟಿಸಲಾಗಿದೆ. 


[) 


ಸಂಶೋಧನಾ ಮತ್ತು ಉಲ್ಲೇಖನಾ ವಿಭಾಗವು ಸಿದ್ದಪಡಿಸಿ ಹೊರತರುತ್ತಿರುವ ಈ ಪತ್ರಿಕೆಯ 
ಗುಣಮಟ್ಟವನ್ನು ಉನ್ನತೀಕರಿಸಲು ಹಾಗೂ ಹೆಚ್ಚು ವಿಷಯಾಸಕ್ಕವಾಗಿಸಲು ಇದರ ಬೆಳವಣಿಗೆಯ 
ಸುಧಾರಣೆಗೆ ಮಾನ್ಯ ಸದಸ್ಯರುಗಳಿಂದ ಅಮೂಲ್ಯ ಸಲಹೆ ಮತ್ತು ಸೂಚನೆಗಳನ್ನು ಬರಹ ರೂಪದಲ್ಲಿ 


ಸ್ವೀಕರಿಸಲು ಸದಾ ಸ್ಪಾಗತವಿರುತ್ತದೆ. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಭೆ. 
ಬೆಂಗಳೂರು 
ದಿನಾಂಕ: 13-12-2022 


ಕರ್ನಾಟಕ ಶಾಸಕಾಂಗ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕ ವರ್ಗ 


ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 


1. ಶ್ರೀಮತಿ ಎಂ.ಕೆ. ವಿಶಾಲಾಕ್ಷಿ : ಕಾರ್ಯದರ್ಶಿ 

2. ಶ್ರೀಮತಿ ಬಿ.ಎಸ್‌. ಮಂಜುಳ : ಜಂಟಿ ನಿರ್ದೇಶಕರು 

3. ಶ್ರೀಮತಿ ವಿ.ಭಾಗ್ಯ : ಉಪ ನಿರ್ದೇಶಕರು 

4. ಶ್ರೀಮತಿ ಜಿ. ಮಮತ : ಸಹಾಯಕ ನಿರ್ದೇಶಕರು 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 


1. ಶ್ರೀಮತಿ ಕೆ. ಆರ್‌. ಮಹಾಲಕ್ಷ್ಮಿ : ಕಾರ್ಯದರ್ಶಿ 


2. ಶ್ರೀಮತಿ ಎಸ್‌. ನಿರ್ಮಲ : ಅಪರ ಕಾರ್ಯದರ್ಶಿ 


ಕರ್ನಾಟಕ ಶಾಸಕಾಂಗ ಪತ್ರಿಕೆ 
(ತೈಮಾಸಿಕ ಪತ್ರಿಕೆ) 
ಜುಲೈ, ಆಗಸ್ಟ್‌ ಮತ್ತು ಸೆಪ್ಟೆಂಬರ್‌ - 2022 
ಸಂಪುಟ-1V ಸಂಖ್ಯೆ- 3 
ಪರಿವಿಡಿ 
ಭಾಗ-1 


ವಿಧಾನ ಮಂಡಲದ ಸುದ್ದಿಗಳು 


ಕ್ರಮ ವಿಷಯ ಪುಟ 

ಸಂಖ್ಯೆ ಸಂಖ್ಯೆ 
1 |ಪರಿಷತ್‌ ಸದಸ್ಯನಾಗಿ ನಾಲ್ಲರ ಪ್ರಮಾಣ ವಚನ ಸ್ಟೀಕಾರ 1 
2. | Presidential polls: 226 votes cast at Vidhana Soudha 2 
3. | ಮೇಲ್ಲನೆಯ ಒಂದು ಸ್ಥಾನಕ್ಕೆ ಆಗಸ್ಟ್‌ 11ರಂದು ಚುನಾವಣೆ 4 
4. | ಚುನಾವಣೆ ವ್ಯವಸ್ಥೆ ಸುಧಾರಣೆ ಜನಾಂದೋಲನ ಅತಿ ಅಗತ್ಯ 5 
5. |ನನ್ನ ಮತ ಮಾರಾಟಕ್ಕಿಲ್ಲ ಸಂಕಲ್ಪಕ್ಕೆ ವಿಧಾನಸಭಾಧ್ಯಕ್ಷ ಕಾಗೇರಿ ಕರೆ 5 
6. | ಅತ್ಯಧಿಕ ಮಸೂದೆ ಪಾಸ್‌ : ಕರ್ನಾಟಕ ವಿಧಾನಸಭೆ ನಂ. 6 
1. | Separate panel to study impact of ESA tag on W Ghats : Kageri 7 
8. ಮೇಲ್ಲನೆಗೆ ಚಿಂಚನಸೂರು ಅವಿರೋಧ ಆಯ್ತೆ ಖಚಿತ 7 
9. |ಕೈಸ್ತ ಧರ್ಮಕ್ಕೆ ಮತಾಂತರ: ಪಟ್ಟಿ ಕೇಳಿದ ಗೂಳಿಹಟ್ಟಿ ಶೇಖರ್‌ 9 
10. | ಆಡಳಿತ ವ್ಯವಸ್ಥೆ ವಿರುದ್ದ ಸ್ಪೀಕರ್‌ ಕಾಗೇರಿ ಕೆಂಡ 9 
1]. | ಇ-ವಿಧಾನ ತೀವ್ರ ನಿಧಾನ: ಸಭಾಧ್ಯಕ್ಷರ ಅಸಮಾಧಾನ 10 
12. | ಸದನ ಸಮಿತಿ ಅಧಿಕಾರಕ್ಕೆ ಹೈಕೋರ್ಟ್‌ ಅಸ್ತು 11 
13. ಕೆನರಾ ದೇಶದ ಹ್ಯಾಲಿಫ್ಯಾಕ್ಸ್‌ನಲ್ಲಿ ನಡೆದ 65ನೇ ಕಾಮನ್‌ವೆಲ್ಲ್‌ ಸಂಸದೀಯ ತ 

ಸಮ್ಮೇಳನದಲ್ಲಿ ಸನಾನ್ಯ ಸಭಾಧ್ಯಕ್ಷರ ಭಾಷಣ 

14. ಸೆಪ್ಪೆಂಬರ್‌ 12 ರಿಂದ 10 ದಿನ ಬೆಂಗಳೂರಲ್ಲಿ ಮಳೆಗಾಲದ ಅಧಿವೇಶನ 30 
15. | ವಿಶ್ವದಾಖಲೆಗೆ ಸೇರ್ಪಡೆಯಾದ ಹೊರಟ್ಟಿ 30 
16. | ಪಜಾಪಭುತ್ಸದ ಆದ್ಯ ಪ್ರವರ್ತಕ ಬಸವಣ್ಣ 30-32 
17. | ಸದನ ಸಮರಕ್ಕೆ ಅಖಾಡ ಸಜ್ಜು 33 


ಕ್ರಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
18. | ಸಂಘರ್ಷಕ್ಕಿಂತ ಚರ್ಚೆ ಅಗತ್ಯ 34 
19. | 10-day monsoon session starts today 36 
20. | ಮಳೆ ಹಾನಿ ಚರ್ಚೆಗೆ ಒತ್ತು 47 
21. | ಅಗಲಿದ ಗಣ್ಯರಿಗೆ ವಿಧಾನಮಂಡಲ ಸಂತಾಪ 38 
22. | ಯಾರನ್ನೂ ರಕ್ಷಿಸಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ 39 
23. | ಇನ್ನೆರಡು ದಿನದಲ್ಲಿ ಬೆಳೆ ಪರಿಹಾರ 40 
24. | ಹಣಕಾಸು ವಂಚನೆ: ಬಹ್ನಾಸ್ತಕ್ಕೆ ಮುಂದಾದ ರಾಜ್ಯ ಸರ್ಕಾರ 42 
25. | ಯಶಸ್ಥಿನಿ : ಸದಸ್ಯತ್ತಕ್ಕೆ ಮಾನದಂಡ ನಿಗದಿ 44 
26. | ಮಾದಕ ದವ್ಯಗಳ ನಿಯಂತ್ರಣಕ್ಕೆ ಕ್ರಮ 45 
27. | ಅಂಗನವಾಡಿ ಕಾರ್ಯಕರ್ತೆಯರನ್ನು ತೆಗೆದುಹಾಕುವ ಪ್ರಶ್ನೆಯೇ ಇಲ್ಲ 47 
28. | ಗಂಗಾ ಕಲ್ಯಾಣ ಯೋಜನೆ ಅವ್ಯವಹಾರ ಕುರಿತು ತನಿಖೆ 49 
29. | ಮೇಲ್ಮನೆಯಲ್ಲಿ 40% ಕಮಿಷನ್‌ ಗಲಾಟೆ 50 
30. | ಬೆಂಗಳೂರಿನ ನೆರೆಗೆ ಬಿಡಿಎ ಕಾರಣ 51 
31. | ಭೂವ್ಯಾಜ್ಯ ಇತ್ಯರ್ಥಕ್ಕೆ ಕಾಲಮಿತಿ 53 
32. | ಬಲವಂತದ ಮತಾಂತರ ನಿಷಿದ್ದ 56 
33. | ಪಾಲಿಕೆ ಮೀಸಲು ವಿಧೇಯಕ ಪಾಸ್‌ 57 
34. | ಪಿಎಸ್‌ಐ ಅಕ್ರಮ: ಚರ್ಚೆಗೆ ಸದನ ಅಸ್ತು 57 
35. | ಬಿಬಿಎಂಪಿ ಸೇರಿ ಮೂರು ವಿಧೇಯಕ ಮಂಡನೆ 59 
36. | ವಿಮ್ಸ್‌ ದುರಂತ ತನಿಖೆಗೆ ಸಮಿತಿ 60 
37. | ಸಭಾಪತಿ ಚುನಾವಣೆ ತೀರ್ಮಾನಕ್ಕೆ ತಡೆ 61 
38. | ಅಕ್ರಮ ಸಕ್ರಮದ ಅವಧಿ ವಿಸ್ತರಣೆ 62 
39. | ಪೌರಾಡಳಿತ ವಿಧೇಯಕಕ್ಕೆ ತಾತ್ಕಾಲಿಕ ಬ್ರೇಕ್‌ 63 
40. | ಬಗರ್‌ ಹುಕುಂ: ಅರ್ಜಿ ಅವಧಿ ವಿಸ್ತರಣೆ 64 
41. | ಬೋಜೇಗೌಡ ಪರಿಷತ್‌ ಜೆಡಿಎಸ್‌ ನಾಯಕ 66 
42. | ಬೆಳೆ ವಿಮೆ ಅನ್ನದಾತರಿಗೆ ವಂಚಿಸುವ ವ್ಯವಹಾರ 66 


ಕ್ರಮ ವಿಷಯ ಹುಟ 
ಸಂಖ್ಯೆ ಸಂಖ್ಯೆ 
43. | ಆಸ್ಪತ್ರೆಗಾಗಿ ಉತ್ತರ ಕನ್ನಡ ಹೋರಾಟ 68 
44. | ರಾಜಕಾರಣದಲ್ಲಿ ಕಾಗೇರಿ ಬೆಳದ ಪರಿ ಅದ್ಭುತ 70 
45. | ಕೆರೆ ರಾಜಕಾಲುವೆ ಇತ್ತುವರಿ ನ್ಯಾಯಾಂಗ ತನಿಖೆ 72 
46. | ಬೆಂಗಳೂರಿಗೆ ರೂ.600 ಕೋಟಿ 73 
47. | ಮೇಲ್ಲನೆಯಲ್ಲಿ ಪಿಎಸ್‌ಐ ಜಟಾಪಟಿ 73 
48. | ನೆರೆ ಹಾವಳಿಯ ಸಮರ್ಥ ನಿರ್ವಹಣೆ 74 
49. | ನಿಸರ್ಗದ ವಿರುದ್ದ ಗಟ್ಟಿ ಹೋರಾಟ 75 
50. |ಕೆರೆ ಒತ್ತುವರಿ ಗದ್ದಲ ಬಾವಿಗೆ ಬಿದ್ದ ಪ್ರತಿಪಕ್ಷ 71 
51. | ನಿಲುವಳಿ ಸೂಚನೆ ಪ್ರಸ್ತಾವ ತಿರಸ್ವಾರ 78 
52. | ಎಲ್ಲರಿಗೂ ಶೇ.50ರೊಳಗೆ ಮೀಸಲು 78 
53. | ಸ್ಪೀಕರ್‌ ಕ್ಷಮೆ ಕೋರಿದ ಶಾಸಕ ಸಂಗಮೇಶ್‌ 79 
54. | ಒಂದೂವರೆ ಗಂಟೆ ವ್ಯರ್ಥ ಕಲಾಪ 80 
55. | ಬಿಬಿಎಂಪಿಯಲ್ಲಿ ಒಬಿಸಿ ಮೂಸಲು ವಿಧೇಯಕಕ್ಕೆ ವಿಧಾನಸಭೆ ಅಸ್ತು 81 
56. | ಸದನದಲ್ಲಿ ಎಸ್‌ಐ ಕದನ 81 
57. | ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಾಪಸ್‌ ಪಡೆವ ಪ್ರಶ್ನೆಯೇ ಇಲ್ಲ 83 
58. |ಈ ವರ್ಷಾಂತ್ಯದೊಳಗೆ ಎಲ್ಲರಿಗೂ ವಸತಿ ಅಸಾಧ್ಯ “ಸಿಎಜಿ 83 
59. | ಅನಂತಯಾನ ಪುಸ್ತಕ ಲೋಕಾರ್ಪಣೆ 84 
60. | ಎಲ್ಲಾ ಹಗರಣ ಚರ್ಚೆಗೆ ಸೀಕರ್‌ ಸಮ್ಮತಿ 85 
61. | ಯೂನಿwಂrತt ಸಿಟಿ 86 
62. | ಕಾಡಾನೆ ದಾಳಿಗೆ ದುಪ್ಪಟ್ಟು ಪರಿಹಾರ 88 
63. | ಭ್ರಷ್ಟಾಚಾರ ಚರ್ಚೆಗೆ ಸರ್ಕಾರ ಸಿದ್ದ 89 
64. | ವಿಧಾನಸಭೆಯಲ್ಲೂ ಮತಾಂತರ ನಿಷೇಧ ಮಸೂದೆ ಅಂಗೀಕಾರ 90 
65. | ಪರಿಷತ್‌ನಲ್ಲಿ ಕೋಲಾಹಲ 90 
66. | Assembly passes new teacher transfer bill 91 
67. | ಕನ್ನಡ ಕಲಿತರಷ್ಟೇ ಸರ್ಕಾರಿ ಉದ್ಯೋಗ 92 
68. | ಕನ್ನಡಿಗರಿಗೆ ಉದ್ಯೋಗ ಮೀಸಲು 93 


ಕಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
69. | ವಿಧಾನಸಭೆಯಲ್ಲಿ ಪೇಸಿಎಂ ಗದ್ದಲ 94 
70. | ಮುಂಗಾರು ಅಧಿವೇಶನ ಸಂಪೂರ್ಣ ಯಶಸ್ವಿ 94 
7]. | ಗದ್ದಲ ನಡುವೆ ನಾಲ್ಕು ವಿಧೇಯಕ ಅಂಗೀಕಾರ 96 
72. | ಖಾದಿಗೆ ಉತ್ತೇಜನ ಸಿಗಲಿ: ಕಾಗೇರಿ 96 
73. | ಲಂಡನ್‌ ರೀತಿ ಸಂಚಾರ ನಿರ್ವಹಣೆಗೆ ಮಸೂದೆ 96 
74. | ವಾರದೊಳಗೆ ಸರ್ವಪಕ್ಷ ಸಭೆ 97 
75. | ಟ್ರಸ್ಟ್‌ ಕದನಕ್ಕೆ ಕಲಾಪ ಬಲಿ 98 
76. | ಕರ್ನಾಟಕದ ಬಗ್ಗೆ ನನಗೆ ವಿಶೇಷ ಅಭಿಮಾನ : ಮುರ್ಮು 100 
77. ದಿನಾಂಕ 12-9-22 ರಿಂದ 23-9-2022ರ ನಡೆದ 13ನೇ ವಿಧಾನಸಭೆ 102 
ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ 
78. ಕರ್ನಾಟಕ ವಿಧಾನಸಭೆಯ 15ನೇ ವಿಧಾನಸಭೆ, 13ನೇ ಅಧಿವೇಶನದಲ್ಲಿ ii 
ಮಂಡಿಸಿದ "ಅಂಗೀಕಾರಿಸಿದ ಹಾಗೂ ಹಿಂಪಡೆಯಲಾದ ವಿಧೇಯಗಳ ಪಟ್ಟಿ' 
79. | ಕರ್ನಾಟಕ ವಿಧಾನ ಪರಿಷತ್ತಿನ 147ನೇ ಅಧಿವೇಶನದ ಸಂಕ್ಷಿಪ್ತ ವರದಿ 109 
ಕರ್ನಾಟಕ ವಿಧಾನ ಪರಿಷತ್ತಿನ 147ನೇ ಅಧಿವೇಶನದ ವಿಧಾನಸಭೆಯಲ್ಲಿ 
80. | ಅಂಗೀಕೃತಗೊಂಡ ವಿಧಾನ ಪರಿಷತ್ತಿನ ಸಹಮತಿ ಪಡೆದಿರುವ ವಿಧೇಯಕಗಳ 112 
ವಿವರ 
ಭಾಗ-2 
ಸಂಸತ್‌ 
1. | Monsoon Session of Parliament from July 18 142 
>: | ಉಪರಾಷ್ಟ್ರಪತಿ ಚುನಾವಣೆಗೆ ಅಧಿಸೂಚನೆ ಪ್ರಕಟ 142 
3. | Panel suggest increasing tenure of House committees 143 
4. | RS study moots longer tenure for Parl committees 143 
5. | Rajnath to brief Parliamentary panel on Agnipath next week 144 
6. | ನೂತನ ಸಂಸತ್ನ ರಾಷ್ಟಲಾಂಛನ ಅನಾವರಣ 145 
7. |LS Speaker Birla calls ‘no dharna’ circular routine 145 
8. 146 


Legislative panel to seek opinion from experts to strengthen 
anti-defection law 


ಕ್ರಮ ವಿಷಯ ಪುಟ 

ಸಂಖ್ಯೆ ಸಂಖ್ಯೆ 
9. | Digital new media regulation on the cards 147 
10. | Opposition parties skip Speaker’s meet, thunders likely in| 148 

monsoon session 

Il. | Opposition demands debate on Agnipath scheme 149 
12. | ಧನಕರ್‌ ೪/8 ಮಾರ್ಗರೇಟ್‌ 150 
13. | ಇಂದಿನಿಂದ ಸಂಸತ್‌ನಲ್ಲಿ ಮುಂಗಾರು ಮಳ 152 
14. | ಇಂದಿನಿಂದ ಅಧಿವೇಶನ 154 
15. | Stormy start to Monsoon Session 154 
16. | ಮೊದಲ ದಿನ ನಡೆಯದ ಕಲಾಪ 15> 
17. | ಸಂಗ್ರಾಮ ಕಲಾಪ ವಿರಾಮ 157 
18. | Speaker recognizes Shinde man as Sena leader in Lok Sabha 159 
19. | ಸಂಸದೀಯ ಕಲಾಪದಲ್ಲಿ ಶಾಸನ ರಚನೆಯ ಮಹತ್ವ 2 
20. | ವಾಕ್ಷಮರ; ನಡೆಯದ ಸಂಸತ್‌ ಕಲಾಪ (ol 
21. | Protests paralyse Parliament yet again 162 
22. | Heggade takes oath as RS member 164 
23. | RS sees walkout, adjournments over price rise 164 
24. | No need to amend anti-defection law: Rijiju 166 
25. | ಪ್ರತಿಭಟನೆ ನಡುವೆಯೇ ಪ್ರಶ್ನೋತರ ಅವಧಿ 166 
26. | ಸದನಕ್ಕೂ ವ್ಯಾಪಿಸಿದ ಇಡಿ ವಿಚಾರಣೆ ಕಡಿ 39 
27. | ಸಂಸತ್ತಿನಲ್ಲಿ ಚರ್ಚೆ, ಪ್ರತಿಭಟನೆ ವೇಳೆ ಗಾಂಧಿಮಾರ್ಗ ಸೂಕ್ತ 168 
28. | ನಾಲ್ಡರು ಕಾಂಗೆಸ್‌ ಸದಸ್ಯರು ಸಸ್ಪೆಂಡ್‌ 169 
29. | 19 ಸಂಸದರು ಅಮಾನತ್ತು Ln 
30. 171 


ಕಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
31. | Oppn on 50 hr non-stop protest at Gandhi statue in Parliament 172 
32. | ಕ್ಷಮೆಯಾಚಿಸಿದ ಚೌಧರಿ 172 
33. | Kharge urges RS chairman to expunge remarks on Sonia 174 
34. | ಇಂದು ಸಂಸತ್‌ ಬಿಕ್ಕಟ್ಟು ಅಂತ್ಯ 175 
35. | Only 21% productivity in Rajya Sabha 176 
36. | ದೇಶದ ಆರ್ಥಿಕತೆ ಭದ್ರ; ವಿತ್ತ ಸಚಿವೆ 176 
27. ರಾಜ್ಯಸಭೆ: 2 ಮಸೂದೆಗೆ ಒಪಿಗೆ 177 
38. | ಅಡುಗೆಮನೆ ಲಾಕ್‌ ಡೌನ್‌ ಸನ್ನಿಹಿತ ಗ 
39. | 4 ಸಂಸದರ ಅಮಾನತ್ತು ರದ್ದು ರ 
40. | Parl session: After 2 weeks of chaos, RS passes 2 bills 180 
41. | Big firms should be fined more for biodiversity law violation: 181 
Parl panel 
42. | LS sees war of words on farm loans 182 
3. | ಧ್ವಜ ಸಂಹಿತೆ ತಿದ್ದುಪಡಿ ವಿರುದ್ಧ ಸಂಸತ್ತಿನಲ್ಲಿ ದನಿ 1ರ 
44. ಫಾಸ್ಟ್ರ್ಯಾಗ್‌ ಗೆ ಬದಲಿ ವ್ಯವಸ್ಥೆ 184 
45. | Government withdraws Data Bill from LS 186 
46. | Bill to punish ‘religious animosity’ mooted in LS 187 
47. | Privilege of MPs does not extend to criminal cases, says 187 
Venkaiah 
48. | “Meagre’ number of SC/ST scholarships: Parl panel 188 
49. | Reduce import of coal: Parliament standing committee 189 
50. | Congress MP to float bill for LGBT inclusion in LS, state 190 
Assemblies 
31 190 


4 ದಿನ ಮೊದಲೇ ಅಧಿವೇಶನ ಅಂತ್ಯ 


ಕಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
52. | “Mockery of Constitution’: PC slams men’s oath-taking in MP | 191 
53. | Panel bats for equality in child’s guardianship 191 
54. | Prickly power Bill sent to Parl committee as opposition protests | 192 
5೨. | House Session curtailed on request of MPs, says Joshi 193 
೨6. | Don’t halt work of the House by misusing rules: Venkaiah 194 
57. | Adoption: Dip in child numbers worries Parl Panel 195 
58. | PM wants winter session in new parliament building Joshi 195 
59. | Jairam Ramesh opposes provisions of Wildlife Bill 196 
60. | Create more women-centric NREGS work, says Parl panel 196 
ಭಾಗ -3 
ಕೇಂದ್ರ ಸರ್ಕಾರ 
1. | ಬುಡಕಟ್ಟು ನಾಯಕಿಗೆ ರಾಷ್ಟ್ರಪತಿ ಗೌರವ 198 
2. | ರಾಷ್ಟ್ರಪತಿ ಚುನಾವಣೆ : ಒಟ್ಟು 53 ಮತಗಳು ಅನರ್ಹ 199 
3. | ರಾಷ್ಟ್ರಪತಿ ಚುನಾವಣೆ ಅಂದಿನಿಂದ ಇಂದಿನವರೆಗೆ 200 
4. |15ನೇ ರಾಷ್ಟ್ರಪತಿ ದ್ರೌಪದಿ 203 
5. |ಧನಕರ್‌ 14ನೇ ಉಪರಾಷ್ಟ್ರಪತಿ 205 
6. | ವೆಂಕಯ್ಯ ನಾಯ್ದುಗೆ ಆತ್ಮೀಯ ಬೀಳ್ಕೂಡುಗೆ 206 
44 ಅಮೃತ ಸಂಭ್ರಮದಲ್ಲಿ ಭಾರತ 207 
8. | ಕೃಷಿ ಸಾಲ : ಕೇಂದ್ರ ಬಂಪರ್‌ 208 
ಭಾಗ-4 
ರಾಜ್ಯ ಸರ್ಕಾರ 
1. [ಸುಲಲಿತ ವ್ಯವಹಾರಗಳ ಶ್ರೇಯಾಂಕ : ರಾಜ್ಯಕ್ಕೆ ಅಗ್ರಸ್ಥಾನ 209 
2. | ಜನಸಂಖ್ಯೆ ಹಂಚಿಕೆಯಲ್ಲೂ ಪಕ್ಷ ತಾರತಮ್ಯ 210 
3. | ಜಲಜೀವನ್‌ ಮಿಷನ್‌ಗೆ ರೂ.4,000 ಕೋಟಿ 212 


ಕ್ರಮ ವಿಷಯ ಹುಟ 
ಸಂಖ್ಯೆ ಸಂಖ್ಯೆ 
4. | ಆಗಸ್ಟ್‌ನಲ್ಲಿ ಅಧಿವೇಶನ ನಡೆಸಲು ತೀರ್ಮಾನ 213 
5, | ಮಳೆ ಹಾನಿ ತಡೆಗೆ 450 ಕೋಟಿ ಮಂಜೂರು 214 
6. | ಪೌರಕಾರ್ಮಿಕರ ಆಗಹಕ್ಕೆ ಮಣಿದ ಸರ್ಕಾರ 214 
7. [ಕನ್ನಡ ರಕ್ಷಣೆಗೆ ಕಾನೂನಿನ ಬಲ 216 
8. | ಮಾತೃ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಸೂಕ್ತ: ಉಪರಾಷ್ಟ್ರಪತಿ 216 
9, | ಹರ್‌ ಘರ್‌ ತಿರಂಗಾ ಯಶಸ್ಸಿ 217 
10. | ಮಳೆ ಪೀಡಿತ ಜಿಲ್ಲೆಗಳಿಗೆ ಸಿಎಂ ಭೇಟಿ 218 
1. ಸ್ತ್ರೀಯರಿಗೆ ಉನ್ನತ ಹುದ್ದೆ : ಕರ್ನಾಟಕ ನಂ.6 220 
12. | ಪರಿಹಾರಕ್ಕೆ ಹಣದ ಕೊರತೆಯಿಲ್ಲ 220 
13. | ಕರಾವಳಿ, ಮಲೆನಾಡು ಬಳಿಕ ಉತ್ತರ ಕರ್ನಾಟಕಕ್ಕೆ ನೆರೆ ಭೀತಿ 222 
14. | ಅಧಿವೇಶನದಲ್ಲಿ ಮಂಡನೆ 223 
15. | ಮಳೆಹಾನಿ : ಗ್ರಾಪಂ ಮಟ್ಟದಲ್ಲಿ ಟಾಸ್ಕ್‌ ಪೋರ್ಸ್‌ 224 
16. | ಮುಂದಿನ ತಿಂಗಳು ನಮ್ಮ ಕ್ಲಿನಿಕ್‌ ಆರಂಭ 226 
17. | ಜಿಎಸ್‌ಟಿಗೆ ಜನಾಕ್ರೋಶ 226 
18. | ನಾಡಹಬ್ಬಕ್ಕೆ ಮರುಕಳಿಸಲಿದೆ ಗತವೈಭವ 228 
19. | ಮತ ಎಣಿಕೆ ನಡೆದಿದ್ದು ಹೀಗೆ. 229 
20. | ಓಬಿಸಿಗೆ ಶೇ.33 ಮೀಸಲು 230 
21. | ತುಂಬಿದ ವರ್ಷ ಹೆಚ್ಚಿಲ್ಲ ಹರ್ಷ 231 
22. | ಸರ್ಕಾರಿ ನೌಕರರಿಂದಲೂ ಹರ್‌ ಘರ್‌ ತಿರಂಗಾ 233 
23. | ಮಳೆ ಸಂತ್ರಸ್ತರಿಗೆ ಕಾಳಜಿ ಕಿಟ್‌ 233 
24. | ಕೋಟಿ ಧ್ವಜ ಹಾರಿಸುವ ಗುರಿ 234 
25. | ಗುರಿ ಮೀರಿದ ಜಲಜೀವನ್‌ ಮಿಷನ್‌: ಸಿಎಂ ಸಂತಸ 235 
26. | ನ್ಯಾಯಧೀಶ ಭಕ್ಷವತ್ನಲ ಸಮಿತಿ ವರದಿಗೆ ಸಂಪುಟ ಅಸ್ತು 236 
27. | ವಿವಾದಿತ ಈದ್ಲಾದಲ್ಲಿ ಮೊದಲ ಬಾರಿಗೆ ಧ್ವಜಾರೋಹಣ 238 


ಕ್ರಮ ವಿಷಯ ಹುಟ 
ಸಂಖ್ಯೆ ಸಂಖ್ಯೆ 
28. | ರಾಜ್ಯದ 1.25 ಕೋಟಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿದೆ: ಬೊಮ್ಮಾಯಿ 238 
29. | ಈದ್ಲಾ ಮೈದಾನ ವಿವಾದಕ್ಕೆ ಸರ್ಕಾರದ ಖಾಜಿ ನ್ಯಾಯ 239 
30. | ಕ್ರೀಡಾಪಟುಗಳಿಗೆ ಉದ್ಯೋಗ ಮೀಸಲಾತಿ ವಿಸ್ತರಣೆ 240 
31. | ಮಠ, ದೇವಸ್ಥಾನಗಳಿಗೆ ರೂ.143 ಕೋಟಿ ಅನುದಾನ 240 
32. | ಕಡ್ಡಾಯವಾಗಿ ರಾಷ್ಟ್ರ ಗೀತೆ ಹಾಡಿಸಿ: ಶಾಲೆಗಳಿಗೆ ಸರ್ಕಾರದ ಸೂಚನೆ 241 
33. | ಹಿಂದುಳಿದ ವರ್ಗಗಳ ಹಾಸ್ಟೆಲ್‌ ಸುಧಾರಣೆಗೆ ರೂ.250 ಕೋಟಿ 241 
34. | ಗಣಿ ಆಧುನೀಕರಣಕ್ಕೆ ಉನ್ನತ ಸಮಿತಿ 242 
35. | ಜಿಲ್ಲಾ ಪಂಚಾಯತ್‌ ಸದಸ್ಯ ಸಂಖ್ಯೆಗೆ ಜನಸಂಖ್ಯೆ ಆಧಾರ 242 
36. | ಭೂ ಕಬಳಿಕೆ ಕಾಯಿದೆಗೆ ತಿದ್ದುಪಡಿ 243 
37. | ಲೋಕಾ ಬಲಕ್ಕೆ ಸಂಪುಟ ಒಪ್ಪಿಗೆ 244 
38. | ಭೂ ಒತ್ತುವರಿ ರೈತರು ಇನ್ನು ನಿರಾಳ 245 
39. 18 ಹೊಸ ವಿವಿ, 4 ಸಾವಿರ ಅಂಗನವಾಡಿ 246 
40. | ಲೋಕಾಯುಕ್ತಕ್ಕೆ ಬಂತು ಹೈಪವರ್‌ 248 
41]. | ಡಬಲ್‌ ಎಂಜಿನ್‌ ಧಮಾಕ 248 
42. | ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪ್ರಾಧಿಕಾರ 249 
43. | ಕರ್ತವ್ಯದ ವೇಳೆ ಮೃತಪಟ್ಟರೆ 50 ಲಕ್ಷ ಪರಿಹಾರ:ಸಿಎಂ 250 
44. | UVCE: A Legacy institution’ s transformation: CM 251 
45. ಕನ್ನಡ ಕಡ್ಡಾಯಕ್ಕೆ ಕಾನೂನು 252 
46. | ಡಿಬಿಟಿಯಲ್ಲೂ ಲೋಪ ಸಿಎಜಿ ವರದಿಯಲ್ಲಿ ಬಹಿರಂಗ 253 
47. | ಎಸ್‌ಟಿ ಪೆಟ್ಟಿಗೆ ಬೆಟ್ಟ ಕುರುಬರು 254 
48. | ಹುತ್ತಾತ್ಮ ಯೋಧರ ಕುಟುಂಬಕ್ಕೆ ಸರ್ಕಾರಿ ನೌಕರಿ: ಅಧಿಕೃತ ಆದೇಶ 254 
49. | ಕಲ್ಯಾಣ ಕರ್ನಾಟಕಕ್ಕೆ ರೂ.5 ಸಾವಿರ ಕೋಟಿ 2೨5 


ಕ್ರಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
50. | ಕೇರಳ ಪ್ರಸ್ತಾವನೆ ತಿರಸ್ಕರಿಸಿದ ಕರ್ನಾಟಕ 256 
51. ಕನ್ನಡ ಬಳಸದಿದ್ದರೆ ಜೈಲು 25೨೫ 
52. | ಕನ್ನಡ ಹೋರಾಟಗಾರರು, ರೈತರ ಮೇಲಿನ 35 ಕೇಸ್‌ ವಾಪಸ್‌ 257 
53. |42 ಕೆರೆ ನುಂಗಿದ ಒತ್ತುವರಿದಾರರು 258 
54. | ‘Naada Geete’ to be sung in the tune composed by 260 
Ananthaswamy 
5 ರೈತರ ಆಸಿಪಾಸ್ತಿ ಜಪ್ತಿಗೆ ನಿಷೇಧ 261 
56. | ಮೈಸೂರು ದಸರಾ ಭಾರತಕ್ಕೆ ಸುಂದರ 262 
57. | ಭಾರತದ ವಿಶ್ವಗುರುವಾಗಿಸಲು ಶ್ರಮಿಸಿ 263 
58. | INSTITUTES SHOULD AIM TO BE WORLD - 264 
CLASS, SAYA MURMU 
59. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದೊಂದಿಗೆ ತರಬೇತಿ ಅಗತ್ಯ 264 
60. ರಾಷ್ಟ್ರಪತಿ ಮುರ್ಮುಗೆ ಬೀಳ್ಕೋಡುಗೆ 265 
61. ಪಿಎಫ್‌ಐ ಬ್ಯಾನ್‌ 265 
ಭಾಗ - 5 
ರಾಜ್ಯ ನೆಲ, ಜಲ ಭಾಷೆ ಸುದ್ದಿಗಳು 
1. 56,825 ಚದರ ಕಿ.ಮೀ. ಪರಿಸರ ಸೂಕ್ಷ್ಮ ಪ್ರದೇಶ 268 
2. |ಪಶ್ಲಿಮ ಫಟ್ಟ ತ್ರಿವಿಧ ಹೋರಾಟ 269 
3. (ಚರ್ಚೆಯೇ ನಡೆಸದ ಕಾವೇರಿ ಪ್ರಾಧಿಕಾರ 271 
4. | ಮಳೆಯಬ್ಬರಕ್ಕೆ 11 ಬಲಿ 272 
5. | ಪ್ರವಾಹ ನಷ್ಟ ಪರಿಹಾರಕ್ಕೆ ವರದಿ ಸಿದ್ದ 273 
6. ರೂ. 5000 ಕೋಟಿ ನಷ್ಟ 274 
7. ಸಾವಿರರು ಎಕರೆ ಜಲಾವೃತ, ಅಪಾರ ಹಾನಿ 276 


ಕ್ರಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
8. ಮಳೆ: ರೂ. 600 ಕೋಟಿ ಪರಿಹಾರ ಘೋಷಣೆ 29 
9. ವರುಣಾರ್ಭಟಕ್ಕೆ 29 ಸೇತುವೆ ಮುಳುಗಡೆ 279 
ಭಾಗ -6 
ನ್ಯಾಯಾಲಯ ಸುದ್ದಿಗಳು 
I. ನ್ಯಾ ಅಲೋಕ್‌ ಆರಾಧೆ ರಾಜ್ಯದ ಹಂಗಾಮಿ ಸಿಜೆ 281 
2. | ರಾಜಕೀಯ ಕ್ಷೇತ್ರದಿಂದ ಕ್ರಿಮಿನಲ್‌ಗಳನ್ನು ಹೊರಗಿಡಿ 281 
3. [SC transfers Agnipath petitions to Delhi HC 282 
4. |ಹಿಜಾಬ್‌ ಕುರಿತ ಮೇಲ್ಮನವಿ ವಿಚಾರಣೆಗೆ ಪೀಠ ರಚನೆ 283 
5, ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರನ್ನು ಸಾಕ್ಷ್ಯಕ್ಕಾಗಿ ಕರೆಸುವುದು ಸಲ್ಲದು 283 
6. | Being tolerant doesn’t mean one should also accept hate 284 
speech: SC judge 
7. | Justice Lalit is 49" CII 285 
8. | ಹೈಕೋರ್ಟ್‌ನಿಂದ ಐತಿಹಾಸಿಕ ತೀರ್ಪು ರಾಜ್ಯದಲ್ಲಿ ಎಸಿಬಿ ರದ್ದು 286 
9. | ಐವರು ನ್ಯಾಯಮೂರ್ತಿಗಳ ಪ್ರಮಾಣ 288 
10. | Karnataka HC gets five additional judges 289 
Il. | Practice of talaq-e-hasan not so improper: Supreme Court 290 
12. ಹಿಜಾಬ್‌: ಟಿ.ಸಿ. ಪಡೆದ ಶೇ.16 ವಿದ್ಯಾರ್ಥಿನಿಯರು 291 
13. | Can’t apply Benami transactions law retrospectively: 292 
Supreme Court 
14. | ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ 293 
15. | ಚಾಮರಾಜಪೇಟೆ ಯಥಾಸ್ಥಿತಿ 294 
16. | Legislators not barred from posts in committees, society: HC 29೨ 
IT; 296 


EWS quota given from 50% general category: Centre to SC 


ಕ್ರಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
18. | SC upholds validity of 2014 Haryana Sikh shrine law 297 
19. |ಸೆಪ್ಪಂಬರ್‌ 27 ರಿಂದ "ಸುಪ್ರೀಂ ಕಲಾಪ ನೇರ ಪ್ರಸಾರ 298 
ಭಾಗ-7 
ಹೊರ ರಾಜ್ಯಗಳ ಸುದ್ದಿಗಳು 
I. ಶಿಂಧೆ ಮಹಾರಾಷ್ಟ್ರ ಸಿಎಂ 299 
2. | Pension for only one term for ex-MLASs in Punjab 300 
3. [ಬಿಜೆಪಿ ಜೋಳಿಗೆಗೆ ಸ್ಪೀಕರ್‌ ಸ್ನಾನ 300 
4. ಶಿಂಧೆ-ಫಡ್ನವಿಸ್‌ ಆತ್ಮವಿಶ್ವಾಸ 301 
ವ ವಿಶ್ವಾಸ ಪರೀಕ್ಷೆ ಗೆದ್ದ ಶಿಂಧೆ 302 
6. ದಿಲ್ಲಿ ಶಾಸಕರ ವೇತನ, ಭತ್ಯೆ ಭರ್ಜರಿ ಶೇ.66 ರಷ್ಟು ಏರಿಕೆ 303 
7. | Shiv Sena appoints Rajan Vichare as new LS whip 304 
8. | Bengal government returns chancellor bill passed in 304 
House on June 14 
9. | Maha Speaker Ordered to put off disqualification petitions 305 
10. | Government keen to get Inter-State River Water Disputes Bill | 306 
passed 
Il. | AAP’s Sanjay Singh 20" oppn Rajya Sabha MP to be 307 
suspended 
12. | House panel reviews Goa Civil Code 308 
13. | Manipur House gives nod to NRC 308 
14. | ಎನ್‌ಡಿಎಗೆ ನಿತೀಶ್‌ ವಿದಾಯ 310 
15. | ಮೋದಿಗೆ ನಿತೀಶ್‌ ಸವಾಲು 312 
16. 313 


ಸ್ಪೀಕರ್‌ ವಿರುದ್ಧ ಅವಿಶ್ವಾಸ ನೋಟಿಸ್‌ 


ಕ್ರಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
17. | Bihar Speaker approves request for Special Assembly 314 
18. | Kerala House passes Bill on V-C selection 315 
19. | Shamseer elected Kerala Speaker 315 
20. | UP Assembly to keep one day only for women MLAs to raise | 316 
issues 

21. | Jharkhand Assembly session to discuss domicile policy 316 

ಭಾಗ -8 

ಅಂತರರಾಷ್ಟ್ರೀಯ ಸುದ್ದಿಗಳು 

I. ಬೋರಿಸ್‌ ರಾಜೀನಾಮೆ 318 
2. |ಗುಂಡಿಕ್ಕಿ ಜಪಾನ್‌ ನಾಯಕ ಅಬೆ ಹತ್ಯೆ 320 
3. | ಬ್ರಿಟನ್‌ನಲ್ಲಿ ಲಿಜ್‌ ಟಸ್‌ ದರ್ಬಾರ್‌ 320 
4. | The queen who moved with a changing world 321 
5. | ಬ್ರಿಟನ್‌ ರಾಣಿ ಎರಡನೇ ಎಲಿಜಬೆತ್‌ ಚಿರಸಮಾದಧಿಗೆ 322 

ಭಾಗ -9 

ಶ್ರದ್ದಾಂಜಲಿ 
1. | Tarun Mazumdar passes away at 91 324 
2. |ಎಂ.ಡಿ. ರಮೇಶ್‌ ರಾಜ ಮಾಜಿ ಸದಸ್ಯರು 324 
3. | ಶಿವಮೊಗ್ಗ ಸುಬ್ಬಣ್ಣ ಖ್ಯಾತ ಗಾಯಕ 324 
4. |ಪ್ರೊ ಎಂ.ಎಚ್‌. ಕೃಷ್ಣಯ್ಯ , ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ 325 
5, | ಡಾ:ಮೀರಾತಾಯಿ, ಗಾಂಧಿವಾದಿ 326 
6. ಪ್ರೊ: ಕೋಡಿ ಕುಶಾಲಪ್ಪ ಗೌಡ ಹಿರಿಯ ವಿದ್ವಾಂಸ 326 
ಸಃ 327 


ಡಾ:ಗುರುರಾಜ್‌ ಹೆಬ್ಬಾರ್‌ ರಾಜ್ಯೋತ್ಸವ ಪುರಸ್ಮೃಶ 


ಕಮ ವಿಷಯ ಪುಟ 
ಸಂಖ್ಯೆ ಸಂಖ್ಯೆ 
8. | ಪ್ರಭಾಕರ ರಾಣೆ , ಮಾಜಿ ಸಚಿವ 327 
9. | ಉಮೇಶ್‌ ಕತ್ತಿ, ಸಚಿವರು, 327 
10. |ಕೆಕೆಂಪೇಗೌಡ, ಮಾಜಿ ಶಾಸಕ 328 
11 |ಬಿಟನ್‌ ರಾಣಿ 2ನೇ ಎಲಿಜಬೆತ್‌ 328 
ಭಾಗ - 10 
ಪ್ರಮುಖ ಲೇಖನಗಳು 
Il | Anti-defection law doesn't work at crunch time. It needs to be | 329 
scrapped 
2 ಕಾರ್ಯಾಂಗದ ಸೊಕ್ಕು ನ್ಯಾಯಾಂಗದ ಕೆಚ್ಚು 331 
3 ಅಡ್ಡಿ ದಾಟುವುದೇ ರಾಜ್ಯ 333 
4 ಪರಿಷತ್ತು ಇಲ್ಲವೇ ಕುರ್ಚಿಗೆ ಕುತ್ತು 335 
5 ಧ್ವಜ ಸಂಹಿತೆ ವಿವಾದದ ಕತೆ 338 
6 ತಾನೂ ಸಾಂವಿಧಾನಿಕ ಅಂಗವೆಂಬುದು ಮರೆಯಿತೇ ಕಾರ್ಯಾಂಗ 340 
7 ಹದ್ದಿನ ಕಣ್ಣು ಪೆಗಾಸಸ್‌ 346 
8 ಮೀಸಲು ಹೆಚ್ಚಾದಂತೆ ಸೀಟೂ ಹೆಚ್ಚಾಗಬೇಡವೇ? 348 
9 1|10Key Amendments that shaped India 352 
10 | Freedom of Choice Opportunity, to be oneself 354 
11 ದಿಲ್ಲಿ ಮುಟ್ಟಿದೆ ಮಿಧಿಲೆ ಕೂಗು 357 
12 | The Tricolour campaign and notes from the past 361 
13 ಚರ್ಚೆ ಬದಲು ದಾಂಧಲೆಗಳೇಕೆ ನಡೆಯುತ್ತಿವೆ 363 
14 |ಸಮರ ರಕ್ಕಸನ ಸರಣಿ 367 


ಸೂಚನೆ: - ಇಲ್ಲಿ ಆಯ್ಕೆ ಮಾಡಿರುವ ಲೇಖನಗಳು ಪ್ರಮುಖ ದಿನಪ್ರತಿಕೆಗಳಿಂದ ಆಯ್ದು ಪ್ರಕಟಿಸಲಾಗಿದೆ. 
ಇಲ್ಲಿನ ಅಭಿಪ್ರಾಯಗಳು ಸಂಪೂರ್ಣ ಲೇಖಕರದ್ದಾಗಿರುತ್ತದೆ. 


ಭಾಗ-1 
ವಿಧಾನಮಂಡಲದ ಸುದ್ದಿಗಳು 


1. ಪರಿಷತ್‌ ಸದಸ್ಯನಾಗಿ ನಾಲ್ದ್ಲರ ಪ್ರಮಾಣ ವಚನ ಸ್ಟೀಕಾರ 


ವಿಧಾನ ಪರಿಷತ್‌ಗೆ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ನಾಲ್ಕು ಮಂದಿ 


ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. 


ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿ 
ಬಸವರಾಜ ಹೊರಟ್ಟಿ, ಹಣಮಂತ ನಿರಾಣಿ, ಮಧು ಜಿ. ಮಾದೇಗೌಡ ಹಾಗೂ ಪ್ರಕಾಶ್‌ ಹುಕ್ಕೇರಿ 
ಅವರಿಗೆ ಹಂಗಾಮಿ ಸಭಾಪತಿ ರಘುನಾಥ ಮಲ್ವಾಪುರೆ ಅವರು ಪ್ರಮಾಣ ವಚನ ಭೋದಿಸಿದರು. 


ಬಸವರಾಜ ಹೊರಟ್ಟಿ ಹಾಗೂ ಹಣಮಂತ ನಿರಾಣಿ ಅವರು ಭಗವಂತನ ಹೆಸರಿನಲ್ಲಿ ಪ್ರಮಾಣ 
ವಚನ ಸ್ಟೀಕರಿಸಿದ್ದರೆ, ಮಧು ಜಿ. ಮಾದೇಗೌಡ ಅವರು ತಮ್ಮ ತಂದೆ ಜಿ. ಮಾದೇಗೌಡ ಹೆಸರಲ್ಲಿ 
ಪ್ರಮಾಣ ವಚನ ಸ್ಟೀಕರಿಸಿದರು. ಪ್ರಕಾಶ್‌ ಹುಕ್ಕೇರಿ ಅವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಪ್ರತಿಜ್ಞೆ 
ಸ್ನೀಕರಿಸಿದರು. 

ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವರಾದ ಶೀನಿವಾಸ ಪೂಜಾರಿ, ಹಾಲಪ್ರ ಆಚಾರ್‌, ಮಾಜಿ 
ಸಿಎಂ ಜಗದೀಶ ಶೆಟ್ಟರ್‌, ವಿಧಾನ ಪರಿಷತ್‌ ಪ್ರತಿಪಕ್ಷ ನಾಯಕ ಬಿ.ಕೆ.ಹರಿಪ್ರಸಾದ್‌, ಪ್ರತಿಪಕ್ಷದ ಮುಖ್ಯ 


ಯ 


ಸಚೇತಕ ಪ್ರಕಾಶ್‌ ರಾಥೋಡ್‌, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ.ಶಿವಕುಮಾರ್‌ ಇತರರು ಭಾಗವಹಿಸಿದ್ದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ:07.07.2022. 


| 


pad 


se 
A 


ದಿನಾಂಕ: 06-07-2022 ರಂದು ನೂತನವಾಗಿ ಪದವೀಧರರ/ಶಿಕ್ಷಕರ ಕ್ಷೇತ್ರದಿಂದ ವಿಧಾನಪರಿಷತ್ತಿಗೆ 
ಚುನಾಯಿತರಾದ ನೂತನ ಸದಸ್ಯರುಗಳಾದ ಶ್ರೀ ಹಣಮಂತ ರುದ್ರಪ್ಪ ನಿರಾಣಿ, ಶ್ರೀ ಪ್ರಕಾಶ ಬಿ ಹುಕ್ಕೇರಿ, 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಮತ್ತು ಶ್ರೀ ಮಧು ಜಿ ಮಾದೇಗೌಡರವರುಗಳು ಮಾನ್ಯ ಸಭಾಪತಿಯಾದ 
ಶ್ರೀ ರಘುನಾಥ್‌ರಾವ ಮಲಕಾಪೂರೆರವರಿಂದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮಾನ್ಯ 
ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ್‌ ಬೊಮ್ಮಾಯಿಯವರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರಾದ ಶ್ರೀ ಕೋಟ ಶ್ರೀನಿವಾಸ್‌ ಪೂಜಾರಿರವರು, ವಿರೋಧ ಪಕ್ಷದ ನಾಯಕರಾದ ಶ್ರೀ 
ಹರಿಪ್ರಸಾದ್‌ರವರು, ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀ ಪ್ರಕಾಶ್‌ ಕೆ.ರಾಥೋಡ್‌ರವರು 
ಭಾಗವಹಿಸಿದ್ದರು. 


2. Presidential polls: 226 votes cast at Vidhana Soudha 


As many as 226 votes-224 MLAs, one Lok Sabha and one Rajya Sabha 
member were polled at Vidhana Soudha for the presidential elections. 


Among those who cast their votes in the city included Rajya Sabha MP and 
JD(S) supremo H.D.Deve Gowda and Lok Sabha MP Srinivas Prasad. Deve Gowda 
arrived at the polling booth in a wheelchair and was accompanied by other party 
leaders such as Bandeppa Kashempur. 


Water Resources Minister Govind Karjol was the first to cast his vote when 
polling started and was followed by other BJP legislators. Chief Minister Basavaraj 
Bommai and former CM BS Yediyurappa arrived at the polling booth together. 


Congress MLA Byrathi Suresh was made to wear a saffron shawl by BJP MLA 
Raju Gowda. The Shorapur MLA was returning from the polling booth along with 
Goolihatti Shekar and MP Renukacharya. Suresh quickly removed the shawl and 
headed to the booth to cast his vote. 


Speaking to reporters, Chief Minister Basavara} Bommai said NDA’s 
presidential nominee Droupadi Murmu would win with a two-thirds majority. “There 
is every possibility of Murmu breaking all previous records in her victory margin. 
Here elevation to the post of the President is good for the future of India’s 
democracy,” he said. 


Pointing out that JD(S) supremo HD Deve Gowda had extended support to 
Murmu, Bommai said: “Congress should follow good ideals on at least a few issues 
and uphold the spirit of national unity.” 


Karnataka Congress president DK Shivakumar hailed the joint opposition 
nominee Yashwant Sinhas as “an experienced leader”. 


“[’m confident he’ll take all sections of society along. Sinha is the right person 
to protect democracy, economy and the voice of the people, he said declining to 
comment on a question about Murmu being a ‘rubber stamp’ president. “This is a 
political battle. Let’s see what happens,” he said. 


On the JD(S) supporting Murmu, he said: “The JD(S) did not vote when 
Pratibha Patil was fielded. Now they’re voting for the NDA candidate.” 


Courtesy:- Deccan Herald, Dated: 19.07.2022 
ದಿನಾಂಕ: 18.07.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನ ವಿಧಾನಸೌಧದಲ್ಲಿ ಭಾರತದ ಗೌರವಾನ್ನಿತ 
ರಾಷ್ಟ್ರಪತಿಗಳ ಚುನಾವಣೆಗೆ ಮತ ಚಲಾಯಿಸುತ್ತಿರುವುದು; 


ELECTION 


‘OF THE 
PRESIDENT 


3. ಮೇಲ್ಮನೆಯ ಒಂದು ಸ್ಥಾನಕ್ಕೆ ಆಗಸ್ಟ್‌ 11ರಂದು ಚುನಾವಣೆ 


ಜೆಡಿಎಸ್‌ ರಾಜ್ಯಾದ್ಯಕ್ಷರಾಗಿರುವ ಸಿ.ಎಂ.ಇಬ್ರಾಹಿಂ ಅವರ ರಾಜೀನಾಮೆಯಿಂದ ತೆರವಾಗಿರುವ 
ವಿಧಾನ ಪರಿಷತ್ತಿನ ಒಂದು ಸ್ಥಾನಕ್ಕೆ ಆಗಸ್ಟ್ಸ್‌ 11 ರಂದು ಚುನಾವಣೆ ನಿಗದಿಯಾಗಿದ್ದು, ಇದರೊಂದಿಗೆ 
ಮೇಲ್ಮನೆಯಲ್ಲಿ ಬಿಜೆಪಿ ಇನ್ನೊಂದು ಸ್ಥಾನ ಹೆಚ್ಚಿಸಿಕೊಳ್ಳುವುದು ಖಚಿತವಾಗಿದೆ. 


ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೆ ನಡೆಯುವ ಚುನಾವಣೆ ಇದಾಗಿದೆ. 
ಏಕೈಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿರುವುದರಿಂದ ಆಡಳಿತಾರೂಢ ಬಿಜೆಪಿ ಈ ಸ್ಥಾನವನ್ನು 
ಸುಲಭವಾಗಿ ಗೆಲ್ಲಬಹುದು. ಅವಿರೋಧವಾಗಿ ಆಯ್ಕೆಯಾದರೂ ಅಚ್ಚರಿ ಇಲ್ಲ. 


ವಿಧಾನ ಪರಿಷತ್‌, ಪ್ರತಿಪಕ್ಷ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸಿ.ಎಂ.ಇಬ್ರಾಹಿಂ ಅದು 
ದಕ್ಕದ ಕಾರಣ ಅಸಮಾಧಾನಗೊಂಡು ಪರಿಷತ್‌ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಲ್ಲದೆ, ಕಾಂಗೆಸ್‌ 
ಪಕ್ಷವನ್ನೂ ತೊರೆದಿದ್ದರು. ಬಳಿಕ ಜೆಡಿಎಸ್‌ ಸೇರಿ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು. 


ಅವರ ರಾಜೀನಾಮೆಯಿಂದ ತೆರವಾಗಿರುವ ಒಂದು ಸ್ಥಾನಕ್ಕೆ ಚುನಾವಣಾ ಆಯೋಗ ವೇಳಾಪಟ್ಟಿ 
ಪ್ರಕಟಿಸಿದೆ. ಅದರಂತೆ ಜುಲೈ 25ರಿಂದ ನಾಮಪತ್ರ ಸಲ್ಲಿಸಲು ಆಗಸ್ಟ್‌ 4ರಂದು ಅಂತಿಮ ದಿನ. 
ಅಗತ್ಯವಾದರೆ ಆಗಸ್ಟ್‌ 11ರಂದು ಬೆಳಿಗ್ಗೆ 9 ರಿಂದ ಸಂಜೆ 4ರವರೆಗೆ ಮತದಾನ ನಡೆಯಲಿದೆ. ಅದೇ ದಿನ 
ಸಂಜೆ ಮತ ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. 


ಜುಲೈ 25 ನಾಮಪತ್ರ ಸಲ್ಲಿಕೆ ಆರಂಭ. ಆಗಸ್ಟ್‌ 4 ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ. ಆಗಸ್ಟ್‌ 
1ಕ್ಕೆ ಮತದಾನ, ಫಲಿತಾಂಶ 


ಬಿಜೆಪಿ ಗೆಲುವು ಖಚಿತ:- 


224 ಸದಸ್ಯ ಬಲದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ 
ಅಭ್ಯರ್ಥಿ ಗೆಲ್ಲಲು 113 ಸದಸ್ಯರ ಬೆಂಬಲ ಅಗತ್ಯವಿದೆ. ಆಡಳಿತಾರೂಢ ಬಿಜೆಪಿ 119 (ಸೀಕರ್‌ ಸೇರಿ 120) ಸ್ಥಾನ 
ಹೊಂದಿದೆ. ಇದರ ಜೊತೆಗೆ ಬಿಎಸ್‌ಪಿ, ಒಬ್ಬ ಪಕ್ಷೇತರ ಸದಸ್ಯ ಸೇರಿ 122 ಸದಸ್ಯರ ಬೆಂಬಲ ಹೊಂದಿದೆ. 
ಪ್ರತಿಪಕ್ಷಗಳಾದ ಕಾಂಗೆಸ್‌ 69 ಮತ್ತು ಜೆಡಿಎಸ್‌ 32 ಸದಸ್ಯ ಬಲ ಹೊಂದಿವೆ. ಹೀಗಾಗಿ ಚುನಾವಣೆಯಲ್ಲಿ ಬಿಜೆಪಿ 
ಗೆಲ್ಲುವುದು ಖಚಿತ. ಹೀಗಾಗಿ ಪ್ರತಿಪಕ್ಷಗಳು ಅಭ್ಯರ್ಥಿ ಕಣಕ್ಕಿಳಿಸಿ ಚುನಾವಣೆಗೆ ಅವಕಾಶ ಮಾಡಿಕೊಡುತ್ತವೆಯೇ 
ಅಥವಾ ಅವಿರೋಧ ಆಯ್ಕೆ ನಡೆಯುವುದೇ ಎಂಬುದನ್ನು ಕಾದು ನೋಡಬೇಕು. 


ಆಧಾರ:-ವಿಶ್ವವಾಣಿ, ದಿನಾಂಕ:19.07.2022 


4. ಚುನಾವಣೆ ವ್ಯವಸ್ಥೆ ಸುಧಾರಣೆ ಜನಾಂದೋಲನ ಅತಿ ಅಗತ್ಯ 


ಇಂದು ಚುನಾವಣೆ ವ್ಯವಸ್ಥೆ ಸಂವಿಧಾನ ಆಶಯಕ್ಕೆ ತದ್ದಿರುದ್ದವಾಗಿ ನಡೆಯುತ್ತಿದೆ. ಹೀಗಾಗಿ 
ಇಡೀ ನಮ್ಮ ದೇಶದ ಆಡಳಿತ ವ್ಯವಸ್ಥೆ, ಸಮಾಜದ ಪ್ರತಿಯೊಂದು ಕ್ಷೇತದ ವ್ಯವಸ್ಥೆಯನ್ನು 
ಕಲುಷಿತಗೊಳಿಸಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. 

ನಗರದ ಜಿಲ್ಲಾಧಿಕಾರಿ ಕಛೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ 
ಚುನಾವಣಾ ಸುಧಾರಣಾ ಕ್ರಮಗಳು ಎಂಬ ವಿಷಯ ಕುರಿತು ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮ 
ಉದ್ರಾಟಿಸಿ ಮಾತನಾಡಿ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ನಡೆಸುವುದು ಕೇವಲ 
ಜನಪುತಿನಿಧಿಗಳ ಜವಾಬ್ದಾರಿಯಲ್ಲ. ಅದರಲ್ಲಿ ಪ್ರಡೆಗಳದ್ದೂ ಕೂಡ ಇದೆ. ಚುನಾವಣೆಗಳಲ್ಲಿ ಸುಧಾರಣೆ 
ತರಬೇಕಾದರೆ, ಜನರು ನಮ್ಮ ಮತವನ್ನು ಯಾರಿಗೂ ಮಾರಿಕೊಳ್ಳುವುದಿಲ್ಲ ಎಂಬ ಜನಾಂದೋಲನ 
ಆರಂಭಿಸಬೇಕು. ಅದರಲ್ಲಿ, ಯುವ ಸಮುದಾಯ ಹೆಚ್ಚು ಪ್ರಮುಖ ಪಾತ್ರ ವಹಿಸಬೇಕು, ಆಯಾ ಕ್ಷೇತ್ರದ 
ಸಾಧಕರು, ಸಂಘ-ಸಂಸ್ಥೆಗಳ ಮುಖಂಡರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿರುವವರು ಚುನಾವಣಾ 
ಸುಧಾರಣೆಗೆ ಸಲಹೆ, ಸೂಚನೆ ನೀಡಬೇಕೆಂದು ಮನವಿ ಮಾಡಿದರು. ಜಾತಿ ವ್ಯವಸ್ಥೆ ಮತ್ತು ಹಣ ಬಲ, 
ತೋಳ್ಗಲ, ಪಕ್ಷಾಂತರ ಮಾಡುವುದರಿಂದ ವ್ಯವಸ್ಥೆ ಹದಗೆಡುತ್ತಿದೆ. ಹೀಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ 
ಬಲಪಡಿಸುವ ನಿಟ್ಟನಲ್ಲಿ ನನ್ನ ಕ್ಷೇತ್ರದಲ್ಲಿ ಸಮಿತಿಯೊಂದು ರಚಿನೆಯಾಗಿದೆ ಎಂದರು. 


೩ ಮ 
ಆಧಾರ:-ಸಂಯುಕ್ತ ಕರ್ನಾಟಕ, ದಿನಾಂಕ:20.07.2022 
5, ನನ್ನ ಮತ ಮಾರಾಟಕ್ಕಿಲ್ಲ ಸಂಕಲ್ಪಕ್ಕೆ ವಿಧಾನಸಭಾಧ್ಯಕ್ಷ ಕಾಗೇರಿ ಕರೆ 

ಚುನಾವಣೆ ವ್ಯವಸ್ಥೆ ಸುಧಾರಿಸುವ ನಿಟ್ಟಿನಲ್ಲಿ ದೇಶದ ಪ್ರತಿಯೊಬ್ಬ ಪಜೆ, ವಿಶೇಷವಾಗಿ ಪ್ರತಿಯೊಬ್ಬ 
ಯುವಜನ "ನನ್ನ ಮತ ಮಾರಾಟಕ್ಕಿಲ್ಲ' ಎಂಬ ಬಹುದೊಡ್ಡ ಜನಾಂದೋಲನ ಪ್ರಾರಂಭಿಸಬೇಕಿದೆ 
ಎ೦ದು ವಿಧಾನಸಭಾಧ್ಯಕ್ಷ ವಿಶ್ಲೇಶ್ವರ ಹೆಗಡೆ, ಕಾಗೇರಿ ಕರೆ ನೀಡಿದರು. ನಗರದ ಜಿಲ್ಲಾಡಳಿತ ಭವನದ 
ತುಂಗಭದ್ರಾ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಚುನಾವಣೆ ಸುಧಾರಣಾ ಕ್ರಮಗಳು ಕುರಿತ 
ಸಂವಾದದಲ್ಲಿ ಮಾತನಾಡಿದರು. “ಈಗ ಚುನಾವಣೆ ವ್ಯವಸ್ಥೆ ಹದಗೆಟ್ಟಿದೆ ಎಂದರೆ ಅದಕ್ಕೆ ಕಾರಣವೇ 
ನಮ್ಮ ನಿಮ್ಮೆಲ್ಲರ ಮತಗಳು ಮಾರಾಟವಾಗುತ್ತಿರುವುದು ಪಕ್ಕದ ಮನೆ, ಓಣಿ, ಊರಿನ ಜನರ ಮತಗಳು 
ಜಾತಿ, ಹಣ, ತೋಳ್ಗಲಕ್ಕೆ ಮಾರಾಟವಾಗುತ್ತಿವೆ. ವ್ಯವಸ್ಥೆ ಹಾಳಾಗಲು ಜನ ಜವಾಬ್ದಾರಿಯಿಂದ 

ಜಾರಿಕೊಳ್ಳುತ್ತಿರುವುದೇ ಕಾರಣ,” ಎಂದು ತಿಳಿಸಿದರು. 


ಆಧಾರ:-ವಿಜಯ ಕರ್ನಾಟಕ, ದಿನಾಂಕ:20.07.2022 


6. ಅತ್ಯಧಿಕ ಮಸೂದೆ ಪಾಸ್‌ : ಕರ್ನಾಟಕ ವಿಧಾನಸಭೆ ನಂ.1 


ಅತಿ ಹೆಚ್ಚು ಮಸೂದೆಗಳನ್ನು ಅಂಗೀಕಾರ ಮಾಡಿದ ರಾಜ್ಯಗಳಲ್ಲಿ ಕರ್ನಾಟಕ ಸತತ 2ನೇ ಬಾರಿ 
ಮತ್ತೆ ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕಳದ ವರ್ಷ ಕರ್ನಾಟಕದಲ್ಲಿ 48 
ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. 2020ರಲ್ಲಿ ಕೂಡಾ 55 ಮಸೂದೆಗಳನ್ನು ಅಂಗೀಕರಿಸುವ 
ಮೂಲಕ ಕರ್ನಾಟಕ ಮೊದಲ ಸ್ಥಾನದಲ್ಲಿತ್ತು. “ಪಆರೆಎಸ್‌ ಅಜಿಸ್‌ಲೇಟಿವ್‌' ಸಂಸ್ಥೆ 
ಬಿಡುಗಡೆಗೊಳಿಸಿರುವ ರಾಜ್ಯ ಕಾನೂನುಗಳ ವಾರ್ಷಿಕ ವಿಮರ್ಶೆ2 2021ರ ಪ್ರಕಾರ, 2021ರಲ್ಲಿ ಎಲ್ಲ 
ರಾಜ್ಯಗಳ ಶಾಸನ ಸಭೆಗಳು ಒಟ್ಟಾರೆ ಸರಾಸರಿ ವಾರ್ಷಿಕ 21 ದಿನಗಳ ಕಾಲ ಕಲಾಪ ನಡೆಸಿದ್ದು, ಈ 
ಅವಧಿಯಲ್ಲಿ ಆನ್‌ಲೈನ್‌ ಗೇಮಿಂಗ್‌ ನಿರ್ಭಂದ, ಮತಾಂತರ ಹಾಗೂ ಪಶು ರಕ್ಷಣೆ ಸೇರಿದಂತೆ 500ಕ್ಕೂ 
ಹೆಚ್ಚು ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. ಇದರಲ್ಲಿ 48 ಮಸೂದೆಗಳನ್ನು ಅಂಗೀಕರಿಸುವ ಮೂಲಕ 
ಕರ್ನಾಟಕ ಮೊದಲ ಸ್ನಾನ ಪಡೆದುಕೊಂಡಿದೆ. 


ಆದರೆ ಅತಿ ಕಡಿಮೆ ಮಸೂದೆಗಳನ್ನು ದೆಹಲಿ ಅಂಗೀಕರಿಸಿದ್ದು, ಇಡೀ ವರ್ಷದ ಅವಧಿಯಲ್ಲಿ 
ಕೇವಲ 2 ಮಸೂದೆಗಳು ಅಂಗೀಕಾರವಾಗಿವೆ. ಇದರೊಂದಿಗೆ ಪುದುಚೇರಿ (3). ಮಿಜೋರಂ (5) 
ಮಸೂದೆಯನ್ನು ಪಾಸ್‌ ಮಾಡಿದ್ದು ಕ್ರಮವಾಗಿ ಕೊನೆಯ 3 ಸ್ಥಾನದಲ್ಲಿರುವ ರಾಜ್ಯಗಳಾಗಿವೆ. 


ಕಡಿಮೆ ಚರ್ಚೆಗೆ ಕಳವಳ: ಶಾಸನ ಸಭೆಗಳಲ್ಲಿ ಹಲವು ಮಸೂದೆಗಳನ್ನು ಅತಿ ಕಡಿಮೆ ಅವಧಿ 
ಚರ್ಚಿಸಲಾಗಿದ್ದು, ಬಹಳಷ್ಟು ಮಸೂದೆಗಳು ಮಂಡನೆಯಾದ ದಿನವೇ ಅಂಗೀಕರಿಸಲ್ಲಟ್ಟವೆ ಎಂದು 
ಲೆಜಿಸ್ಟೇಟಿವ್ನ ಜೆಂತಕರ ಚಾವಡಿ ಕಳವಳ ವ್ಯಕ್ತಪಡಿಸಿದೆ. 2021ರಲ್ಲಿ ಶೇ. 44 ಮಸೂದೆಗಳನ್ನು 
ಮಂಡಿಸಿದ ದಿನವೇ ಅಂಗೀಕರಿಸಲಾಗಿದೆ. ಗುಜರಾತ್‌, ಪಶ್ಚಿಮ ಬಂಗಾಳ, ಪಂಜಾಬ್‌, ಬಿಹಾರ ಸೇರಿ 8 
ರಾಜ್ಯಗಳಲ್ಲಿ ಮಸೂದೆ ಮಂಡಿಸಿದ ದಿನವೇ ಅಂಗೀಕಾರವಾಗುವ ಪ್ರಮಾಣ ಅತಿ ಹೆಚ್ಚಾಗಿದೆ. 
ಮಸೂದೆಯನ್ನು ಮಂಡಿಸಲಾದ 5 ದಿನಗಳಲ್ಲಿ ಶೇ.70ರಷ್ಟು ಮಸೂದೆಗಳನ್ನು ಕರ್ನಾಟಕದ ಶಾಸನಸಭೆ 
ಅಂಗೀಕರಿಸಿದೆ. ಪಂಜಾಬ್‌ ಶಾಸನಸಭೆಯ ಕೊನೆಯ ದಿನದ ಕಲಾಪದಲ್ಲಿ 16 ಮಸೂದೆಗಳನ್ನು ಒಂದೇ 


ದಿನ ಅಂಗೀಕರಿಸಲಾಗಿತ್ತು ಎಂದು ಚಾವಡಿ ಹೇಳಿದೆ. ರಾಜ್ಯ ಶಾಸಕಾಂಗಗಳು ಸಾಕಷ್ಟು ಚರ್ಚೆ ನಡೆಸದೇ 
ಮಸೂದೆಗಳನ್ನು ಅಂಗೀಕರಿಸುತ್ತಿದ್ದು, 


ಇದರಿಂದ ಜಾರಿಗೆ ಬರುವ ಕಾನೂನುಗಳ ಗುಣಮಟ್ಟದ ಬಗ್ಗೆ ಹಲವಾರು ಪ್ರಶ್ನೆಗಳು ಎದ್ದಿವೆ 
ಎಂದು ವರದಿಯಲ್ಲಿ ಕಳವಳ ವ್ಯಕ್ತವಾಗಿದೆ. ಕಳೆದ ವರ್ಷ ಕರ್ನಾಟಕದಲ್ಲಿ 48 ಮಸೂದೆ ಪಾಸ್‌. 


pa 2020ರಲ್ಲೂ 55 ಮಸೂದೆ ಪಾಸು ಮಾಡಿ ನಂ.1 ಆಗಿದ್ದ ರಾಜ್ಯ. 


> ಕೇವಲ 2 ಮಸೂದೆ ಪಾಸ್‌ ಮಾಡಿದ ದಿಲ್ಲಿಗೆ ಕೊನೆ ಸ್ಥಾನ. 


ಆಧಾರ: ಕನ್ನಡ ಪ್ರಭ, ದಿನಾಂಕ: 01.08.2022 


7. Separate panel to study impact of ESA tag on W Ghats : Kageri 


Assembly Speaker Vishweshwar Hegde Kageri said that the union ministry of 
environment, forests & climate change had agreed to form a separate committee to study 
the impact of declaring the Western Ghats as an ecologically sensitive area (ESA), and 
come up with rules that are pro-people and pro-environment. 


He told reporters here that the elected representatives from the Western Ghats 
and ministers from the state, during a recent meeting, informed the union environment 
minister of the harmful effects of implementing the ESA. 


"The union government understood our concerns and decided to form a 
committee. The committee members will listen to the grievances of the affected people, 
and based on the suggestions, the government will formulate the new policy," he said. 


The notification identifies 20,668 sq km area of the Western Ghats in the state as 
ESA. It covers 1,572 villages across 10 districts. This is, roughly, based on the 
recommendations by the K Kasturirangan committee on conserving the Western Ghats. 
Karnataka has so far rejected the ESA tag four times, owing to the fear that it will bring 
restrictions in implementing development works. Kageri said, officially, Uttara Kannada 
district has 80% forest cover. 


Courtesy: Deccan Herald, dt: 01.08.2022 
8. ಮೇಲ್ಮನೆಗೆ ಚಿಂಚನಸೂರು ಅವಿರೋಧ ಆಯ್ಕೆ ಖಚಿತ 


ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ ಒಂದು ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ 


ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಬಾಬುರಾವ್‌ ಚಿಂಚನಸೂರು ನಾಮಪತ್ರ ಸಲ್ಲಿಸಿದ್ದಾರೆ. 
ನಾಮಪತ್ರ ಸಲ್ಲಿಸಲು ಅಂತಿಮ ದಿನವಾದ ಸೋಮವಾರ ಬಾಬುರಾವ್‌ ಚಿಂಚನಸೂರು ಮಾತ್ರ 
ನಾಮಪತ್ರ ಸಲ್ಲಿಸಿದ್ದು, ಪ್ರತಿಪಕ್ಷಗಳಾದ ಕಾಂಗೆಸ್‌ ಮತ್ತು ಜೆಡಿಎಸ್‌ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ 
ಹೀಗಾಗಿ ಚಿಂಚನಸೂರು ಆಯ್ಕೆ ಖಚಿತವಾಗಿದ್ದು, ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. 
ಚಿಂಚನಸೂರ್‌ ಅವರು ವಿಧಾನಸೌಧದಲ್ಲಿ ಸಹಾಯಕ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರಿಗೆ 
ಪ್ರತ್ಯೇಕವಾಗಿ ಎರಡು ನಾಮಪತ್ರ ಸಲ್ಲಿಸಿದರು. ಮೊದಲ ನಾಮಪತ್ರ ಸಲ್ಲಿಸುವ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ 


ಮಿ 
ನಲದ ಕುಮಾರ್‌ ಕಟೀಲ್‌, ಸಂಸದ ಉಮೇಶ್‌ ಜಾದವ್‌ ಮತ್ತು ಶಾಸಕ ಎನ್‌.ರವಿಕುಮಾರ್‌ ಇದ್ದರು. 


ಎರಡನೇ ನಾಮಪತ್ರ ಸಲ್ಲಿಸುವಾಗ ಶಾಸಕರಾದ ದತ್ತಾತ್ರೇಯ ಪಾಟೀಲ್‌ ರೇವೂರು, ರಾಜಕುಮಾರ್‌ 


ಪಾಟೀಲ್‌ ಮತ್ತು ಶರಣು ಸಲಗಾರ ಪಾಲ್ಗೊಂಡಿದ್ದರು. 
ಆಧಾರ: ವಿಶ್ವವಾಣಿ, ದಿನಾಂಕ: 02.08.2022 


ದಿನಾಂಕ: 05-08-2022 ರಂದು ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಪೂರೆ ರವರು 
ಸಭಾಪತಿಯವರ ಕಛೇರಿಯಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನೂತನವಾಗಿ ಚುನಾಯಿತರಾಗಿರುವ 
ಶ್ರೀ ಬಾಬುರಾವ್‌ ಚಿಂಚಿನಸೂರು ಅವರಿಗೆ ಪ್ರಮಾಣ ವಚನ ನೀಡಿದ ಸಂದರ್ಭ. ಈ ಸಂದರ್ಭದಲ್ಲಿ ವಿಧಾನ 


್‌) 


ಪರಿಷತ್ತಿನ ಕಾರ್ಯದರ್ಶಿಯವರಾದ ಶ್ರೀಮತಿ. ಕೆ.ಆರ್‌ ಮಹಾಲಕ್ಷ್ಮೀ ಉಪಸ್ಥಿತರಿದ್ದರು. 


—————— 


9. ಕೈಸ್ತ ಧರ್ಮಕ್ಕೆ ಮತಾಂತರ: ಪಟ್ಟಿ ಕೇಳಿದ ಗೂಳಿಹಟ್ಟಿ ಶೇಖರ್‌ 


ರಾಯಚೂರು ಜಿಲ್ಲೆಯಲ್ಲಿ ಇಷ್ಟೊಂದು ಚರ್ಚ್‌ಗಳಿವೆ. ಅವುಗಳಲ್ಲಿ ಎಷ್ಟು ನೈಜ ಎಂಬುದನ್ನು 
ಪರಿಶೀಲಿಸಬೇಕು. ಮೂಲ ಕ್ರೈಸ್ತರು ಮತ್ತು ಮತಾಂತರಗೊಂಡವರು ಎಷ್ಟು ಎಂಬುದು ಗೊತ್ತಾಗಬೇಕು 
ಎಂದು ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸದಸ್ಯ 
ಹಾಗೂ ಶಾಸಕ ಗೂಳಿಹಟ್ಟಿ ಶೇಖರ್‌ ತಿಳಿಸಿದರು. 


ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕಲ್ಯಾಣ ಸಮಿತಿಯಿಂದ ನಡೆದ ಪ್ರಗತಿ ಪರಿಶೀಲನಾ 
ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಏವಿಧೆಡೆ 145 ಚರ್ಚ್‌ಗಳ ದುರಸ್ಥಿಗೆ ಅನುದಾನ 
ಮಂಜೂರಾದ ಪಟ್ಟಿ ಇದೆ. ಅನುದಾನಕ್ಕೆ ನಿಗದಿಪಡಿಸುವ ಅರ್ಹತೆಗಳೇನು? ರಾಜ್ಯದಲ್ಲಿ ಮತಾಂತರ 
ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದು, ಮತಾಂತರಕ್ಕೆ ಅವಕಾಶ ನೀಡಬಾರದು ಎಂದರು. 


"'ದಾಖಲೆಪತ್ರಗಳಲ್ಲಿ ಒಂದು ಹೆಸರು, ಚರ್ಚ್‌ನಲ್ಲಿ ಇನ್ನೊಂದು ಹೆಸರು' ಇರುತ್ತದೆ. ಚರ್ಚ್‌ 
ಅಭಿವೃದ್ಧಿ ಸಮಿತಿಗೆ ಹೆಸರು ಕೊಟ್ಟವರು ನೈಜ ಕ್ರೈಸ್ತರು ಹೌದು ಅಥವಾ ಅಲ್ಲ ಎಂಬುದನ್ನೂ 
ಪರಿಶೀಲಿಸಬೇಕಿದೆ" ಎಂದರು. ಪ್ರಾರ್ಥನೆಗಾಗಿ ಚರ್ಚ್‌ಗಳ ದುರಸ್ತಿ ನಡೆದರೆ ಸಮಸ್ಯೆಯಿಲ್ಲ. ಆದರೆ, 
ಮತಾಂತರ ಪ್ರಕ್ರಿಯೆಗಳು ನಡೆಯಬಾರದು” ಎಂದು ಕಲ್ಯಾಣ ಸಮಿತಿ ಅಧ್ಯಕ್ಷ ಕುಮಾರ ಬಂಗಾರಪ್ಪ 
ತಿಳಿಸಿದರು. 


ಆಧಾರ:-ಪ್ರಜಾವಾಣಿ, ದಿನಾಂಕ:18.08.2022 
10. ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಪೀಕರ್‌ ಕಾಗೇರಿ ಕೆಂಡ 


ಕಾರ್ಯಾಂಗ ಎನಿಸಿಕೊಂಡಿರುವ ಅಧಿಕಾರಿಶಾಹಿ ಆಡಳಿತ ವ್ಯವಸ್ಥೆ ಜಡ್ಡುಗಟ್ಟಿ ಹೋಗಿದೆ. 
ಸರ್ಕಾರ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟ ತೀರ್ಮಾನಗಳು ಅನುಷ್ಠಾನ ಆಗುವುದಿಲ್ಲ ಎಂದರೆ 
ಏನರ್ಥ. ಇದು ಅಧಿಕಾರಿ ವ್ಯವಸ್ಥೆಗೆ ನಾಚಿಕೆಗೇಡು ಎಂದು ವಿಧಾನಸಭೆ ಸ್ಪೀಕರ್‌ ವಿಶ್ವೇಶ್ವರ ಹೆಗಡೆ, 
ಕಾಗೇರಿ ಆಕ್ರೋಶ ಹೊರಹಾಕಿದ್ದಾರೆ. ಸಭಾಧ್ಯಕ್ಷರಾಗಿ ಮೂರು ವರ್ಷಗಳ ಅವಧಿ ಪೂರೈಸಿದ ಸಾಧನೆಗಳ 
ಪುಸಕ ಬಿಡುಗಡೆಗೊಳಿಸಿದ ಬಳಿಕ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಸ್ಪಾತಂತ್ರ್ಯ ಬಂದು 
75 ವರ್ಷ ಆಗಿದೆ. ಆದರೆ ಬ್ರಿಟಿಷ್‌ ಆಡಳಿತದ ಗುಲಾಮಿ ಮನಸ್ಥಿತಿಯಿಂದ ಅಧಿಕಾರಿಶಾಹಿ ವ್ಯವಸ್ಥೆ 
ಇನ್ನೂ ಹೊರಬಂದಿಲ್ಲ. ಕಾರ್ಯಾಂಗದ ಮುಖ್ಯಸ್ಥರಿಗೆ ಜನಪರ, ಅಭಿವೃದ್ಧಿಪರ ನಿಲುವು ತೆಗೆದುಕೊಳ್ಳುವ 
ಮನೋಭಾವನೆ ಇಲ್ಲದಿದ್ದರೆ. ಅನುಷ್ಠಾನ ನಮ್ಮದೇ ಜವಾಬ್ದಾರಿ ಎಂಬ ಮನಸ್ಸು ಬರದಿದ್ದಲ್ಲಿ ಅಭಿವೃದ್ಧಿ 
ವಿಷಯದಲ್ಲಿ ಯಾರೂ ಏನೂ ಮಾಡಲಾಗದು ಎಂದರು. 

ವಿಧಾನ ಮಂಡಲದಲ್ಲಿ ಇ-ವಿಧಾನ್‌ ಜಾರಿಗೆ 2014ರಿಂದ ಎಲ್ಲಾ ಸಭಾಧ್ಯಕ್ಷರು ಪ್ರಯತ್ನ 
ಮಾಡಿದ್ದಾರೆ. ನಾನೂ ಮಾಡುತ್ತಿದ್ದೇನೆ. ಕ್ಯಾಬಿನೆಟ್‌ ಒಪ್ಪಿದೆ. ಆದರೆ ಅಧಿಕಾರಿಗಳ ಮನಸ್ಥಿತಿ, ನಿರ್ಲಕ್ಷ್ಯ 
ಭಾವ, ಉದಾಸೀನತೆ ಫಲ ವಿಳಂಬವಾಗುತ್ತಿದೆ. ಮುಖ್ಯಕಾರ್ಯದರ್ಶಿ, ಹಣಕಾಸು ಕಾರ್ಯದರ್ಶಿ ಸಹಿ 
ಉನ್ನತಾಧಿಕಾರಿಗಳು ಇರುವ ಸಮಿತಿಗಳ ಸರ್ಕಾರದ ಕ್ಯಾಬಿನೆಟ್‌ ಒಪ್ಪಿಗೆಯ ಸಂಗತಿಗಳನ್ನು ಅನುಷ್ಠಾನಕ್ಕೆ 
ಬೆಂಗಳೂರಿನಂತ ಐಟಿ ಸಿಟಿಯಲ್ಲಿ ಆಗ್ಲಿಲ್ಲ. ಅಂದರೆ ಇದಕ್ಕಿಂತ ಅಧಿಕಾರಿ ಶಾಹಿಗೆ ನಾಚಿಕೆಗೇಡಿನ ಪ್ರಸಂಗ 
ಮತ್ತೊಂದಿಲ್ಲ ಎಂದು ಕಾಗೇರಿ ಕಿಡಿಕಾರಿದರು. 

ಆಡಳಿತ ಶೈಲಿಯಲ್ಲಿ ಆಗಲ್ಲ ಅನ್ನೊಲ್ಲ. ಆದರೆ ಅದು ಆಗುವುದಿಲ್ಲ ಅಷ್ಟೇ. ಅಧಿಕಾರಿಗಳು 
ಯಾವ್ಯಾವ ಸ್ಥಾನದಲ್ಲಿ ಎಷ್ಟೆಷ್ಟು ವರ್ಷದಿಂದ ಏನೇನ್‌ ಮಾಡ್ಕೊಂಡಿದ್ದಾರೆ. ನಾನು 25 ವರ್ಷದಿಂದ 
ಶಾಸಕ, ಸಚಿವ, 3 ವರ್ಷದಿಂದ ಸ್ಪೀಕರ್‌ ಆಗಿ ಕೆಲಸ ಮಾಡುತ್ತಿದ್ದರೂ ಉನ್ನತಾಧಿಕಾರಿಗಳನ್ನು 
ಯಾವ್ಯಾವ ರೀತಿಯಲ್ಲಿ ತೃಪ್ತಿಪಡಿಸಬೇಕೋ ನನಗೆ ಅರ್ಥವಾಗಿಲ್ಲ. ಇದು ನಿರ್ಲಕ್ಷ್ಯದ ಪರಮಾವಧಿ 
ಎಂದು ಬೇಸರಿಸಿದರು. 


ಆಧಾರ:-ಸಂ೦ಯುಕ್ತ ಕರ್ನಾಟಕ, ದಿನಾಂಕ:19.08.2022 


11. ಇ-ವಿಧಾನ ತೀವ್ರ ನಿಧಾನ: ಸಭಾಧ್ಯಕ್ಷರ ಅಸಮಾಧಾನ 

ರಾಜ್ಯ ವಿಧಾನ ಮಂಡಲದ ಇ-ವಿಧಾನ ಯೋಜನೆಯ ಅನುಷ್ಠಾನ ಅಧಿಕಾರಿಗಳ ಉದಾಸೀನತೆ, 
ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತೆಯ ಪರಮಾವಧಿಯಾಗಿದೆ ಎಂದು ರಾಜ್ಯ ವಿಧಾನ ಸಭಾಧ್ಯಕ್ಷ 
ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅಸಮಾಧಾನ ಹೊರ ಹಾಕಿದರು. 

ರಾಜ್ಯ ವಿಧಾನ ಸಭಾಧ್ಯಕ್ಷರಾಗಿ ಮೂರು ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ 
"ಕರ್ನಾಟಕ ವಿಧಾನ ಸಭೆ ಮೂರನೇ ವರ್ಷದ ಸಾಧನೆಗಳು 2021-22” ಕುರಿತ ಪುಸ್ತಕವನ್ನು ಬಿಡುಗಡೆ 
ಮಾಡಿ ಮಾತನಾಡಿದ ಅವರು, ಅಧಿಕಾರಶಾಹಿಯಲ್ಲಿ ನಿಷ್ಠಾಳಜಿ ತುಂಬಿ ತುಳುಕಾಡುತ್ತಿದೆ ಎಂದು 
ಆಕ್ರೋಶ ವ್ಯಕ್ಷಪಡಿಸಿದರಲ್ಲದೇ ನಾವು ವಿಷವರ್ತುಲ್ಲದ ಭಾಗವಾಗಿದ್ದೇವೆ ಎಂದು ಆರೋಪಿಸಿದರು. 

ಕೇವಲ ಶಾಸಕಾಂಗ ಮಾತ್ರವಲ್ಲ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮರಂಗ 
ಸಂಯುಕ್ಷವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದ ಅವರು, ವಿಳಂಬ ಧೋರಣೆಯನ್ನು ಸಹಿಸಲಾಗದು 
ಎ೦ದು ಸ್ಪಷ್ಟಪಡಿಸಿದರು. ಹಾಜರಾತಿಯ ಮಹತ್ವ ಮೌಲ್ಯ ಕುರಿತಂತೆ ಸಂಬಂಧಿತ ಸದಸ್ಯರಲ್ಲಿ ಅರಿವು 
ಮತ್ತು ಜಾಗೃತಿ ಇರಬೇಕು. ಮಾತ್ರವಲ್ಲ. ಇದು ಶಾಸಕಾಂಗ ಪಕ್ಷದ ನಾಯಕರ ಕರ್ತವ್ಯ. ಅಲ್ಲದೇ 
ಆಯ್ಕೆಯಾದ ಪಕ್ಷದ ಜವಾಬ್ದಾರಿ ಎಂದು ಹೇಳಿದರು. 


ಸೆಪ್ಟೆಂಬರ್‌ನಲ್ಲಿ ಅಧಿವೇಶನ: ರಾಜ್ಯ ವಿಧಾನಮಂಡಲದ ಅಧಿವೇಶನವು ಕಳದ ಮಾರ್ಚ್‌ನಲ್ಲಿ 
ನಡೆದಿತ್ತು. ಸಂವಿಧಾನಾತ್ಮಕವಾಗಿ ಆರು ತಿಂಗಳೊಳಗೆ ಮತ್ತೊಮ್ಮೆ ಅಧಿವೇಶನ ನಡೆಯಬೇಕಾಗಿದೆ. 
ಸೆಪ್ಪೆಂಬರ್‌ ತಿಂಗಳಲ್ಲಿ ನಿಶ್ಚಿತವಾಗಿಯೂ ಅಧಿವೇಶನ ನಡೆಯಲಿದೆ. ಅಧಿವೇಶನದ ದಿನಾಂಕ ಮತ್ತು 
ಸಮಯವನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆ ತೀರ್ಮಾನಿಸಲಿದೆ ಎಂದು 
ಕಾಗೇರಿ ತಿಳಿಸಿದರು. ಈ ಮಧ್ಯೆ ಕೆನಡಾದ ಹೆಲಿಫ್ಯಾಕ್ಸ್‌ನಲ್ಲಿ ಆಗಸ್ಟ್ಸ್‌ 22 ರಿಂದ 26ರ ವರೆಗೆ 
ನಡೆಯಲಿರುವ 65ನೇ ಕಾಮನ್‌ವೆಲ್ಲ್‌ ಸಂಸದೀಯ ಸಂಘದ ಶೃಂಗ ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ 
ಸಭಾಧ್ಯಕ್ಷರಾಗಿ ತಾವು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಪ್ರತಿನಿಧಿಯಾಗಿ ಬಸವರಾಜ ಹೊರಟ್ಟಿ ಅವರು 
ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸಿದರು. 

ಆಧಾರ-ಉದಯವಾಣಿ, ದಿನಾಂಕ:19.08.2022 
ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನ ಸಭೆಯ ಸಭಾಧ್ಯಕ್ಷರಾಗಿ ಮೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ 
ದಿನಾಂಕ: 18.08.2022 ರಂದು ವಿಧಾನಸೌಧ ಕೊಠಡಿ ಸಂಖ್ಯೆ: 106ರಲ್ಲಿ ಪತ್ರಿಕಾಗೋಷ್ಠಿ ಕರೆದು “3ನೇ ವರ್ಷದ 
ಸಾಧನೆಗಳು” ಪುಸ್ತಕವನ್ನು ಬಿಡುಗಡೆಗೊಳಿಸಿದ ಸಂದರ್ಭ 


12. ಸದನ ಸಮಿತಿ ಅಧಿಕಾರಕ್ಕೆ ಹೈಕೋರ್ಟ್‌ ಅಸ್ತು 


"ನರ್ಸಿಂಗ್‌ ಕಾಲೇಜು ಮತ್ತು ಇತರೆ ಆರೋಗ್ಯ ಸಂಬಂಧಿ ಸಂಸ್ಥೆಗಳಿಗೆ ಭೇಟಿ ನೀಡಿ ಪರಿಶೀಲನೆ 
ನಡೆಸುವ ಅಧಿಕಾರವನ್ನು ವಿಶೇಷ ಸದನ ಸಮಿತಿ ಹೊಂದಿದೆ” ಎಂದು ಹೈಕೋರ್ಟ್‌ ಆದೇಶಿಸಿದೆ. 

ಕರ್ನಾಟಕ ನರ್ಸಿಂಗ್‌ ಸಂಸ್ಥೆಗಳ ಒಕ್ಕೂಟ ಹಾಗೂ ಹೈದರಾಬಾದ್‌ ಕರ್ನಾಟಕ ನರ್ಸಿಂಗ್‌ 
ಆಡಳಿತ ಮಂಡಳಿ ಸಂಸ್ಥೆಗಳು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ಎ೦.ಐ.ಅರುಣ್‌ ಅವರಿದ್ದ 
ನ್ಯಾಯಪೀಠ ವಿಚಾರಣೆ ನಡೆಸಿ, ಕರ್ನಾಟಕ ವಿಧಾನ ಪರಿಷತ್‌ ಕಲಾಪ ಮತ್ತು ನಡಾವಳಿ ನಿಯಮ, 
242(ಎ) ಉಪನಿಯಮ 1ರಡಿ ಸದನ ಸಮಿತಿ ರಚನೆಯನ್ನು ಎತ್ತಿಹಿಡಿದಿದೆ. 

"ಸಂಸ್ಥೆಗಳು ಭಾರತೀಯ ನರ್ಸಿಂಗ್‌ ಮಂಡಳಿಯ ನಿರ್ದೇಶನಗಳಂತೆ ನಡೆಯುತ್ತಿದೆಯೇ, ಅಗತ್ಯ 
ಸೌಕರ್ಯ ಹೊಂದಿವೆಯೋ ಇಲ್ಲವೋ ಎಂಬ ಬಗ್ಗೆ ಪರಿಶೀಲಿಸಲು ಸದನ ಸಮಿತಿ ಅಧಿಕಾರ 
ಹೊಂದಿದೆ. ಸಮಿತಿ ದಾಖಲೆ, ಸಾಕ್ಕ್ಯಗಳನ್ನೂ ಪರಿಶೀಲಿಸಬಹುದಾಗಿದೆ' ಎಂದು ನ್ಯಾಯಪೀಠ ವಿವರಿಸಿದೆ. 


ಆಧಾರ:-ಪ್ರಜಾವಾಣಿ, ದಿನಾಂಕ:19.08.2022 


13. 65° COMMONWEALTH PARLIAMENTARY CONFERENCE 
HALIFAX, CANADA 
(20-26 AUGUST 2022) 
WEDNESDAY, 24™ AUGUST 2022 
(13-30 HRS TO 16-00 HRS) 
WORKSHOP-B ON 


“ROLE OF PARLIAMENT IN ACHIEVING SUSTAINABLE 
DEVELOPMENT” 


BY 
SRI.VISHWESHWAR HEGDE KAGERI 
HON’BLE SPEAKER, KARNATAKA STATE LEGISLATIVE 
ASSEMBLY 

HERN SUSTAINABLE (~ ¢ 
(4) DEVELOPMENT ALS 
hS 17 GOALS TO TRANSFORM OUR WORLD 


1 No ZR0 
POVERTY MUNGER 


00D HEALTH QUALITY GENDER b CLEAN WATER 
AND WELL-BEING EDUCATION EQUALITY AND SANITATION 


Mikt 


AFFOROABLE ANO DECENT WORK AND 
CLEAN ENERGY ECONOMIC GROWTH 


Kf 
ko Pa 


Q INDUSTRY. NAOVATION 10 REDUCED 1 SUSTAINABLE CITIES 1 RESPONSIBLE 
ANDINFRASTRUCTURE INEQUALITIES AND COMMUNITIES CONSUMPTION 
ANDPROOUCTION 


16 PEACE, JUSTICE 17 PARTNERSHIPS 
ANDSTRONG FORTHEGOALS 


INSTITUTIONS 
ye 


Respected Chairman, Delegates and one and all 
present here, it is my proud privilege to participate and 
\ present my views in this workshop. I am sure you all are 
‘aware of the United Nations 17 Sustainable 
Development Goals (SDGs). By virtue being the 
Representative of the World’s Largest Parliamentary 
Democracy, I would like to place on record before 
this august body that India has the lengthiest written constitution and 
that all the 17 SDGs are in one way or the other have been covered 
and embedded either in the Fundamental Rights & Duties or in the 


Directive Principles of State Policy enshrined in our vibrant and 
dynamic Constitution. 


Further, it is pertinent to mention that in our Co-operative 
Federal Polity structure, the subject matter of the said 17 SDGs are 
already mirrored as subjects in either of the Three Lists in our 
Constitution namely- The Union List, the State List & the Concurrent 
List which are followed by both the Union Govt and the Governments 
in the 28 States and 8 Union Territories in the Country. Hence as part 
of our the Nation’s Agenda for Good Governance and for fulfillment of 
the aspirations of the people of India, both the Central and the State 
Govts’ have left no stone unturned in the efforts to implement the said 
17 SDGs. 


Now coming to the topic on hand, Parliaments/Legislatures 
across the world have a significant role to play in the journey of 
implementation of the 17SDGs established by the United Nations in 
2015 for strengthening the means of its implementation and to 
revitalize the global partnership for Sustainable Development. 
Parliaments and Parliamentarians of all the UN Member Countries in 
general and in particular the Nations participating in this Conference 
have a socio-cultural-economic, environmental and political 
responsibility to ensure that the said 17 SDGs are implemented both in 
letter and spirit by 2030 with effective co-ordination with their 
respective Governments and all concerned stakeholders. 


Role of Parliament & Parliamentarians (including Legislators in 
STATES)in Achieving Sustainable Development: 


1. Parliament’s core role is Law Making, Budgeting, etc. 


2. To Think Globally and Act Locally by launching various Flagship 
Programs /Campaigns in Perpetuity to promote SDGs. 


3. Parliamentarians to rise above political affiliations/ party lines 
in pursuing SDG Agenda. 


4. To ensure Convergence of a common vision for achieving all 
inclusive sustainable development for both the people and the 
planet. 


5. To make dedicated & appropriate laws towards achieving 
holistic Sustainable Development Agenda. 


6. Establishing various administrative mechanism to ensure 
implementation of SDGs. 


7. Parliament, Parliamentarians AND Governments to co-operate, 
collaborate and co-ordinate with each other for fulfilling the 17 
SDGs. 


8. Parliament to ensure accountability for effective 
implementation of commitments to the electorate through 
Legislations and Allocation & Adoption of Budgets Annually. 


9. Capacity Building of its Parliamentarians to rise above political 
party lines to achieve SDGs for peaceful co-existence of all 
beings on this planet. 


10. Parliament/State Legislatures to induct in its committees 
subject-wise/ technical & on field experts for capacity building 
and partnership for successful implementation & monitoring of 
SDGs in the Development Landscape of the Country. 


Pro-active Steps Taken by India to implement SDGs: 


1. National Institution for Transforming India popularly known as 
“NITI AYOG{(Policy Commission)”has been given a twin mandate to 
oversee the Adoption & Monitoring of SDGs in our country and to 
promote both Competitive and Co-operative Federalism among all the 
States & Union Territories in the Country. NITI AYOG has conducted 
more than 25 SDG Localization Awareness & Sensitization Programs 
in the country. 


2. SDG India Index & Dashboardhas been Created based on the Motto 
“Think Globally & Act Locally” to capture the progress of SDGs 
goal-wise and targets by the States & Union Territories in the 
Country, thus localizing SDGs. 


3. Voluntary National Review(VNR): NITI AYOG periodically brings out 
Voluntary National Review Reports on the “Progress Profile of 
Sustainable Development in India” and as required the same is 
submitted to the UN High Level Political Forum(HLPF).The 
previous Review Report is titled “ India Voluntary National Review 
2020-Decade of Action: Taking SDGs from Global to Local in 
2020” 


4. Role of Govts: On the lines of the UN’s “Global Indicators 
Framework”, India in collaboration with its StateGovts has 
designed and put in place the following Frameworks for 
evaluating the Progress Profile of SDGs in India; 


a) National Indicator Framework at National Level 


b) State Indicator Framework at Regional Level 


c) District Indicator Framework at District Level 
d) Local Indicator Framework at Local/ Ground Zero Level 


With the above Local Indicators, India is the First Country to measure 
SDG performance at sub-national level on the basis of “SABKA SAATH 
SABKA VIKAS (Means Collective Efforts and Inclusive Growth). 


Goal-wise Achievements of India towards SDGs: 


Goal-1: No Poverty It is an herculean task, however a Lot is done but a lot 
more needs to be done. Subsidized food grains for persons Below 
Poverty Line(BPL Card Holders),etc. 


Goal-2:Zero Hunger National slogan of “ATMA NIRBAR BHARAT” (Means 
Self Reliant India) got more strength during Covid Pandemic which paved 
way for community kitchens by citizens, social workers & NGOs in the 
entire country so that no one goes to bed on an empty stomach. Eg: Poshan 
Abhiyan Scheem. 


Goal-3:Good Health & Well-being “ Ayushman Bharath” AND “ Swachh 
Bharath Abhiyan(meaning Clean India Campaign), “Swachh Bharath 
Swasth Bharath”( meaning “Clean India is Healthy India”) 


Goal-4:Quality Education In our Constitution Right to Free Education is a 
Fundamental Right for children between 6yrs to l4years. New Education 
Policy 2020 framed with new avenues of education with multiple 
streams/options on subjects to improve literacy rate in the country. 


Goal-5: Gender Equality: 


LGBT community is being recognized and considered while making welfare 
policies on the basis of “Inclusion and Equality” 


Goal-6: Clean Water & Sanitation: 


Right to Life & Personal Liberty includes right to clean and potable 
drinking water, sanitation, hygienic environment, etc., Manual Scavenging 
being a dehumanized practice has been outlawed in India with an 
enactment. 


Goal-7:Affordable & Clean Energy: 


Variety of Missions established; eg; National Solar Mission &National 
Mission for Enhanced Energy Efficiency. 


Goal-8: Decent Work & Economic Growth: 


Our Constitution Preamble preaches for Equality of Status and Equal 
Opportunity in socio-economic development of every citizen in which lies 
the development of the nation. Right to Equality & Right to Life & 


Personal Liberty are Fundamental Rights which mandates govt to make 
laws and policies to achieve that every citizen has decent standard of living 
with dignity. Further it is my personal view that every labour is dignified 
unless it is illegal. 


Goal-9:Industry, Innovation & Infrastructure: 


Various schemes to boost industrial growth, to encourage 
innovators/innovations, encourage citizens to transform themselves from 
status of “Employee to Employer” and to improve infrastructure in the 
country in all fields of development have been provided by both National 
and Regional Govts in the country including providing tax benefits. To name 
a few; Digital India, Make in India, Start Up India, etc. 


Goal-10: Reduced Inequalities: 


To reduce inequalities in all spheres of human life is a tough task. 
However Govt’s continues to endeavor to reduce inequalities of income, in 
employment, etc. Fresh impetus in this direction has been given by the 
Indian Govt by codifying the 44 labour laws into Four Codes. 


Goal-11: Sustainable Cities & Communities: 


Major cities in India have been provided with upgraded infrastructure 
to cater to all amenities in phases, such as, sustainable mobility, 
development, green jobs, green economy,etc., 


Goal-12: Responsible Consumption & Production: 


To strike a balance between Production and Consumption has always 
been the priority of the Govt in the country. Though India has made 
significant progress in this direction, there still lays a long road to be 
traversed. 


Goal-13:Climate Action: 


National Action Plan for Climate Change (NAPCC) and its various 
missions setup, such as- National Mission on Strategic Knowledge for 
Climate Change, National Mission for Sustaining the Himalayan Ecosystem, 
National Mission for Green India, National Mission for Sustainable 
Agriculture etc. 


Goal-14: Life Below Water: 


National Mission on Sustainable Habitat, National Water Mission etc 
launched. 


Goal-15: Life on Land: 


Lot of Legislations and mechanisms are in place to preserve Natural 
Habitat for peaceful co-existence of Human Life with Animal and Plant Life. 


Eg; Poaching of animal banned, use of wild animals in circus/ 
entertainment banned, promotion of rearing certain rare species in captivity, 
etc., 


Goal-16: Peace, Justice & Strong Institutions: 


Constitutionally India has an effective Independent Judiciary 
including several specifically designated Quasi-judiciall authorities 
established to ensure delivery of justice. Eg; National Green Tribunal, Tree 
Courts, Inter-State Water Disputes Tribunal etc., 


Goal-17:Partnerships for the Goals; 


Lot of Public-Private Partnership (PPP), Inter-State, Bi-lateral/ Multi- 
lateral Partnerships have been entered into for achieving various SDGs in 
the country. Eg; E-Mobility. 


Achievements of Karnataka towards SDGs: 
1. SDGs Vision 2030: Action Plan for Karnataka with 600+ indicators 
2. Govt Schemes being aligned with SDGs Department wise. 
3. Karnataka Evaluation Authority for SDGs established 
4 


Govt policies are aligned with SDGs and SDG CO-ordination Centre 
established 


5.  SDG Centre for Youth Engagement established in the National 
Institute of Engineering, Mysore. 


Capacity Building of NGOs for SDGs initiated. 
Akanksha- Integrated CSR Facilitation Platform launched 


8. Budget Estimates for Department wise SDGs mapped. Eg: for 2020- 
21 Budget out lay is Rs 61.402 Crores. 


9. Kalyana Karnataka Districts Programme for Localizing SDGs 
(LSDGs) and welfare in the backward Districts for their holistic 
development is also a top priority of the Govt. 


10. WASH: (Water Supply, Sanitation and Hygiene) program is of great 
concern since it plays a vital role for achieving SDGs in the State. 


All govts across the world should align their socio-economic- 
cultural and environmental responsibilities and policies for 
implementation of the 17 SDGs. At this juncture I would like to place 
on record that the National Performance has in fact witnessed an 
improvement over the last three years. As per NITI AYOG, “SDG India 
Index 3.0 and Dashboard 2020-21: has been measured on 115 
Indicators on 70 Targets spread over 16 Goals. This is a considerable 


improvement over SDG 1.0(2018) which had used only 62 indicators 
across 39 targets and l3goals. 


I will be failing in my duty if I do not mention the SDG 
Performance Status of my own State, Karnataka which stands 3"4 in the 
country. NITI AYOG for performance evaluation purpose has 
categorized the performance of States & Union Territories as 
“Achievers, Front Runners, Performers and Aspirants”. Karnataka falls 
under the Front Runners Category 


To conclude I place on record that India has developed a robust 
SDG Localization Model Centered on Adoption, Implementation and 
Monitoring at State, District and Panchayat Levels and we hope to 
achieve the SDGs by 2030. 


Thank you One and All for a patient hearing. 
JAI HIND 


Kk 


65" COMMONWEALTH PARLIAMENTARY CONFERENCE 
HALIFAX, CANADA 
(20-26 AUGUST 2022) 
WEDNESDAY, 24™ AUGUST 2022 
(13-30 HRS TO 16-00 HRS) 
WORKSHOP-H ON 


THE CLIMATE EMERGENCY- ARE PARLIAMENTS HOLDING 
GOVERNMENTS TO ACCOUNT 


BY 
SRI.VISHWESHWAR HEGDE KAGERI 
HON’BLE SPEAKER, KARNATAKA LEGISLATIVE ASSEMBLY 


(4) ELEEGOALS 


4 17 GOALS TO TRANSFORM OUR WORLD 


1 No ZERO 6000 HEALTH QUALITY GENDER 
POVERTY HUNGER AND WELLBEING EDUCATION EQUALITY 


CLEAN WATER 
AND SANITATION 


NAR 


7 AFFOROABLE AND DECENT WORK AND INDUSTRY. NAOVATION REDUCED 1 SUSTAINABLE CITIES 1 RESPONSIBLE 
CONSUMPTION 


ANOPRODUCTION 


CLEAN ENERGY ECONOMIC GROWTH AND INFRASTRUCTURE INEQUALITIES AND COMMUNITES 


CO 


CLIMATE LIFE PEACE, JUSTICE PARTNERSHIPS 
13 ACTION |. BELOW WATER | ANDSTRONG | FORTHEGOALS [5 
INSTITUTIONS 


©|s ¥ | © ka 

Respected Chairman, Delegates and one and all present here, it is my 
proud privilege to participate and present my views in this workshop. Iam 
sure you all are aware of the fact that among the United Nations’17 
Sustainable Development Goals(SDGs), Goal Numbers 1, 7 and 11 to 
lS(concerning No Poverty, Affordable Clean Energy, Sustainable Cities & 


Communities, Production & Consumption, Climate Action, Life on Land & 
Below Water) are relatively relevant to achieving Sustainable Environment in 


general. Though today’s workshop is on “Climate Emergency”, in reality the 
outbreak of Covid Pandemic in 2020 has resulted in Socio-Economic 
Environmental Emergency globally and many countries are yet to recover 
from the pandemic set back. 


Causes of Climate Change & Emergency: 


Climate Emergency in particular is caused due to polluting gases, 
variable monsoons, global warming, emission of extreme weather 
conditions, depletion of green cover, vanishing lakes, nature’s fury & threat 
to Bio-diversity & Ecosystems, loss of natural habitat, rising of mean sea 
level globally, landslides, absence of Environmental Protective Policies, etc.. 


Effect of Climate Emergency; 


Periodic Climate Change and its consequences are at times 
devastating resulting in environmental degradation, cyclones, floods, 
droughts, heat wave stress, famine, food & water insecurity, damage to 
human health & well being, economic disturbances, social conflicts, natural 
disasters, disruption of agricultural activity & disturbed crop-cycles, 
damage to ecosystems & infrastructure, etc. 


Challenges for India in Climate Change: 


1. To overcome hurdles enroute to implementation of recommendations 
of Paris Climate Agreement. 


To reduce Global Warming below 1.5 Degree Celsius 
To conserve, preserve and increase forest cover. 


4. To Leave No Country behind in collaborative global effort to 
reduce/eradicate/contain current Greenhouse Gas Emissions. 


5. To evolve standardized uniform global Environmental and Climate 
Related Policies for mitigation and adaptation of climate change. 


To enhance the potential for development of Renewable Energy. 
To be excluded from the Global Climate Risk Index list. 


To prevent Landslides and dumping of garbage, plastic items into 
lakes, rivers, etc. 


9. To prevent release of industrial effluents, sewage water into lakes, 
rivers, etc. 


10. To make suitable laws to effectively protects, preserve and conserve 
the natural resources and natural environment for the future 
generations. 


Major Effective Solutions to Overcome Climate Emergencies: 


14 
Is, 


Afforestation. 

Agricultural Activities. 

Construction of Tank Beds, Dams, Reservoirs, Tanks, etc., 
Community/ Citizens Participation in Policy Making Processes. 


Use of Technology in prevention Air & Water Pollution,Electronic 
Pollution / Radiation, etc, 


Reduce, Reuse, Recycle. 
Use Public Transport 
Plant a tree Campaign. 


Use Less Heat and Air Conditioning. 


. Use of Fuel Efficient Vehicles/ Electric Vehicles 
. Use of Non-Conventional Energy Sources 
. Generation & Use of Solar, Wind & Hydropower 


. To construct retaining walls at rivers, tanks, etc 


To desilt lakes and rivers. 


To construct more Dams for storage of water and promote Rain Water 
Harvesting. 


Parliament’s Supervisory Role of Govt Policies on Climate Change,etc.,: 


Il, 


Atticle-48A under the Directive Principles of State Policy of the Indian 
Constitution empowers the Govt to make policies for environmental 
protection. 


Parliament to ensure Govt’s Accountability and Transparency in 
ensuring implementation of National Policies and Strategic Plans 
relating to Climate Change and Environmental Emergencies. 


National & State Level “Climate Action Plan”(CAP) 


Dedicated Statutory Authority both at National & State Level for 
implementing “Climate Action Plan”(CAP) 


Discussions on Environment & Climate Change to address problems 
of Environmental Emergencies. 


Establishment of Special Parliamentary/ Legislature Committee on 
Environment Protection with inclusion of Non-members/ Subject wise 
experts as special invitees in such Committees. 


10, 


Periodic Consultations by Parliamentary Committees with Civil 
Society/NGOs/Stakeholders. 


Assurance Committee to follow up on Assurances made by Govt 
during Sessions in Parliament and respective State Legislatures . 


To ensure Climate Emergency Response System/Mechanism is in 
place. 


To ensure implementation of various Action Plans on Climate Change. 


Government’s Accountability to Parliament on Climate Emergency: 


J; 


To rise above party lines and ensure to fulfil constitutional 
provisions to provide healthy environment for both Human life, 
Plant and Animal Life in general. 


To create awareness among citizens on Sustainable Development 
Goals concerning Environment, Climate Change, Climate 
Emergency, Environment Protection, Global Warming, Global 
Climate Risk Index etc., 


Answering Questions of Legislators in Parliament /State 
Legislatures. 


Allocation of Budget for Implementation of Environmental & Climate 
Protection Related Programs and Action Plans 


Tabling of Action Taken Report in both State and Central 
Legislatures. 


Self Assessment of Govt Programs & Schemes pertaining to 
Environmental Protection. 


Making suitable laws to protect Environment, Eco-Systems, Flora, 
Fauna, Human and Animal Habitat, Bio-diversity, etc. 


Establishing various administrative mechanism to ensure 
implementation of Sustainable Development Goals concerning 
Environment. 


To Think Globally and Act Locally by launching various Flagship 
Programs /Campaigns in Perpetuity to combat Environment 
Emergencies. 


10. To comply with International Treaties, Judicial Orders etc. 


PRO-ACTIVE STEPS TAKEN BY INDIAN GOVT TO COMBAT CLIMATE 
EMERGENCY AND PROTECT HEALTHY ENVIRONMENT: 


Ik, 
2. 


Dedicated Ministry for Environment, Forest & Climate 


Developing Sound and Safe Environment Policies. 


WO 


National Action Plan on Climate Change (NAPCC) framed. 


Various Awareness Campaigns, Programs, Projects have been 
designed to Understand the Long Term Impact of Climate Change, 
Climatic Variations and Vulnerability, etc. 


National Green Tribunal is functioning towards environment justice. 
National Dam Safety Authority Constituted in 2022. 

National Bio-diversity Authority is in existence. 

Various Awareness Campaigns, Programs, etc. 


Specific/ special laws enacted to protect and preserve nature & its 
natural resources and environment. 


. To abide by International Conventions, Treaties, etc concerning 


Climate Change and protection of Environment wherever India is a 
signatory. 


PRO-ACTIVE STEPS TAKEN BY KARNANTAKA GOVT TO COMBAT 
CLIMATE EMERGENCY AND PROTECT HEALTHY ENVIRONMENT: 


I, 


IQ, 


Dedicated Ministry for Forest, Ecology and Environment. 2021-22 
Budget Estimate for Climate Action is Rs.284.2 Crores. 


Developing Sound and Safe Environment Policies concerning Green 
Crops Program, Weather Data Analysis, Flood & Sesimic Monitoring 
System, etc. 


Implementation National Action Plan on Climate Change (NAPCC). 


Pollution Control Board & Biodiversity Board are functioning 
effectively. 


Lake Development Authority effectively works towards preventing 
encroachments, rejuvenation and for lake conservation, etc., 


Environment Management & Policy Research Institute(EMPRI) formed 
Environmental Information System (ENVIS) Launched 


Various Awareness Campaigns, Programs, Projects with peoples’ 
participation in adapting to climate change. 


Research studies in Soil Analysis, Plastic Degrading Microbes, etc. 


Building and Coastal Regulations are in place to prevent damage to 
Ecospace both on land and in water. 


ACTION PLAN BY KARNATAKA STATE TO COMBAT CLIMATE 
EMERGENCY AND PROTECT HEALTHY ENVIRONMENT IN THE STATE: 


1. To implement United Nations 2030 Agenda for Sustainable 
Development. 


2. Karnataka Vision 2020 & 2025 is being integrated with Karnataka 
Sustainable Development Goals 2030. 


3. Karnataka with a score of 72 ranks 3"! among States in the country 
and is a Front Runner State. 


4. Karnataka aims to become the Best Performing State by 2030 by 
attaining the “Achiever Status” in all the 17SDGs (Sustainable 
Development Goals). 


5. To ensure Prosperity through Equitable Development and 
Environmental Sustainability. 


6. Karnataka has implemented several schemes and programs for 
addressing Climate Change Emergencies’: Promotion of Afforestation 
in 9150Sq.Kms 


7. To achieve all 17 Sustainable Development Goals Targets by 2030. 


8. To implement all schemes for ensuring a “Clean and Green 
Karnataka” 


9. Implementation of “Afforestation” within and outside the Forest Areas. 
10. Interlinking of Rivers and Efficient use of Water throughout the State. 


11. Promotion of Solar Energy and generation of power through other 
alternate sources. 


12. To prevent Soil erosion & ensure Water Conservation , 
13. To provide for E-Mobility (thru Public-Private-Partnership Model). 
14. To promote E-Waste Management, ban single use plastic, etc. 


15. To set up Sewage Segregation & Treatment Plants for recycle and 
reuse of sewage water for cleaning roads, vehicles, for gardening, etc 


To conclude I place on record that India has developed a vibrant Action Plan 
to combat Climate Change Emergency AND for achieving the targets of the 
Action Plan by 2030. 


Thank you One and All for a patient hearing. 
JAI HIND 


KKK 


ದಿನಾಂಕ: 22.08.2022 ರಿಂದ 26.08.2022 ರವರೆಗೆ ಕೆನಡಾ ದೇಶದ ಹ್ಯಾಲಿಫ್ಯಾಕ್ಸ್‌ನಲ್ಲಿ ನಡೆದ 68 
ದೇಶಗಳನ್ನೊಳಗೊಂಡ 65ನೇ ಕಾಮನ್ಸೆಲ್ತ್‌ ಸಂಸದೀಯ ಸಮ್ಮೇಳನದಲ್ಲಿ ಕಾಮನ್ಸೆಲ್ತ್‌ ಸಂಸದೀಯ ಸಂಘ, ಕರ್ನಾಟಕ 
ಶಾಖೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್‌ ಸದಸ್ಯರು ಹಾಗೂ ಮಾಜಿ 
ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿರವರು ಭಾಗವಹಿಸಿದ ಸಂದರ್ಭ; 


ದಿನಾಂಕ: 22.08.2022 ರಿಂದ 26.08.2022 ರವರೆಗೆ ಹ್ಯಾಲಿಫ್ಯಾಕ್ಸ್‌ನಲ್ಲಿ ನಡೆದ 65ನೇ ಕಾಮನ್ಸೆಲ್ಸ್‌ ಸಂಸದೀಯ 
ಸಮ್ಮೇಳನವು ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು, ಸಮ್ಮೇಳನದಲ್ಲಿ ನಡೆಸಿದ ಚರ್ಚೆಗಳು ಹಾಗೂ ತೆಗೆದುಕೊಂಡಿರುವ 
ತೀರ್ಮಾನಗಳು ಸಂತಸ ತಂದಿದೆ ಎಂದು ಸನ್ಮಾನ್ಯ ಸಭಾಧ್ಯಕ್ಷರು ದಿನಾಂಕ: 26.08.2022ರಂದು ಸಭೆಯಲ್ಲಿ 
ತಿಳಿಸಿರುತ್ತಾರೆ. 


ಸನ್ಮಾನ್ಯ ಸಭಾಧ್ಯಕ್ಷರು ದಿನಾಂಕ: 26.08.2022 ರಂದು ಕನ್ನಡ ಸಂಘ ಟೊರಾಂಟೋ, ಗ್ರ್ಯಾಂಡ್‌ರಿವರ್‌ 
ಕನ್ನಡಿಗರು, ಕೆನೆಡಿಯನ್‌ ಹವ್ಯಕ ಅಸೋಸಿಯೇಷನ್‌ ಆಫ್‌ ಅಮೆರಿಕ ಮತ್ತು ವೀರಶೈವ ಸಮಾಜ ನಾರ್ತ್‌ 
ಅಮೆರಿಕ ಟೊರೆಂಟೊ ಅವರು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ “ನಮ್ಮ 
ಭಾರತೀಯರು ವಿಶೇಷವಾಗಿ ನಮ್ಮ ಕನ್ನಡಿಗರು ವಿದೇಶದಲ್ಲಿ ತಮ್ಮ ಅಸಾಧಾರಣ ಪ್ರತಿಭೆಯ ಮೂಲಕ 
ವಿದೇಶದಲ್ಲಿ ತೋರುತ್ತಿರುವ ಸೇವೆ ಹಾಗೂ ರಾಷ್ಟ್ರದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುತ್ತಿರುವ 
ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಬಸವರಾಜ 
ಹೊರಟ್ಟಿ ಅವರು ಉಪಸ್ಥಿತರಿದ್ದರು; 


ಕೆನಡಾ ದೇಶದ ಹ್ಯಾಲಿಫ್ಯಾಕ್ಸ್‌ನಲ್ಲಿ ನಡೆದ 68 ದೇಶಗಳನ್ನೊಳಗೊಂಡ 65ನೇ ಕಾಮನ್ಸೆಲ್ಸ್‌ ಸಂಸದೀಯ 
ಸಮ್ಮೇಳನದಲ್ಲಿ ಕಾಮನ್ಸೆಲ್ತ್‌ ಸಂಸದೀಯ ಸಂಘ, ಕರ್ನಾಟಕ ಶಾಖೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಸಭಾಧ್ಯಕ್ಷರು 
ದಿನಾಂಕ: 25.08.2022ರಂದು ವಿವಿಧ ಗೋಷ್ಠಿಗಳಲ್ಲಿ ಪಾಲ್ಗೊಂಡು ಅಲ್ಲಿನ ವೇದಾಂತ ಆಶ್ರಮ ಸೊಸೈಟಿಯ 


“ಹಿಂದೂ ಟೆಂಪಲ್‌”ಗೆ ಭೇಟಿ ನೀಡಿದ ಸಂದರ್ಭ 


14. ಸೆಪ್ಟೆಂಬರ್‌ 12 ರಿಂದ 10 ದಿನ ಬೆಂಗಳೂರಲ್ಲಿ ಮಳೆಗಾಲದ ಅಧಿವೇಶನ 


ಪ್ರತಿ ವರ್ಷ ಜುಲೈ-ಆಗಸ್ಟ್‌ ತಿಂಗಳಲ್ಲಿ ನಡೆಯುತ್ತಿದ್ದ ವಿಧಾನಮಂಡಲದ ಮಳೆಗಾಲದ 
ಅಧಿವೇಶನವನ್ನು ಈ ಬಾರಿ ಬರುವ ಸೆಪ್ಪೆಂಬರ್‌ 12 ರಿಂದ ಹತ್ತು ದಿನ ನಡೆಸಲು ಸಚಿವ ಸಂಪುಟ ಸಭೆ 
ತೀರ್ಮಾನ ಕೈಗೊಂಡಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ 
ನಡೆದ ಸಚಿವ ಸಂಪುಟ ಸಭೆಯಲ್ಲಿ, ಈ ನಿರ್ಣಯ ಕೈಗೊಳ್ಳಲಾಗಿದ್ದು, ಬೆಂಗಳೂರಿನಲ್ಲೇ ಅಧಿವೇಶನ 
ನಡೆಯಲಿದೆ. ಸಚಿವ ಸಂಪುಟ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದೀಯ ವ್ಯವಹಾರಗಳ 
ಸಚಿವ ಜೆ.ಸಿ.ಮಾಧುಸ್ತಾಮಿ, ಮಳೆಗಾಲದ ಅಧಿವೇಶನವನ್ನು ಕಾರಣಾಂತರಗಳಿಂದ ಜುಲೈ ತಿಂಗಳಲ್ಲಿ 
ನಡೆಸಲು ಸಾಧ್ಯವಾಗಲಿಲ್ಲ. ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅವರು ಸಭಾಧ್ಯಕ್ಷರ ಸಮ್ಮೇಳನದಲ್ಲಿ 
ಭಾಗಿಯಾಗಲು ಕೆನಡಾಕ್ಕೆ ತೆರಳಿದ್ದಾರೆ. ಸೆಪ್ಲೆಂಬರ್‌ 3ರಂದು ಹಿಂದಿರುಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ 
ಸೆಪ್ಪೆಂಬರ್‌ 12 ರಿಂದ 10 ದಿನಗಳ ಕಾಲ ಅಧಿವೇಶನ ನಡೆಸಲು ಸರ್ಕಾರ ತೀರ್ಮಾನಿಸಿದೆ ಎಂದರು. 


ಆಧಾರ:-ಕನ್ನಡ ಪ್ರಭ. ದಿನಾಂಕ:26.08.2022 
15. ವಿಶ್ವದಾಖಲೆಗೆ ಸೇರ್ಪಡೆಯಾದ ಹೊರಟ್ಟಿ 


ವಿಧಾನಪರಿಷತ್‌ ನ ಒಂದೇ ಕ್ಷೇತ್ರದಿಂದ ಸತತ 8 ಬಾರಿ ವಿಜೇತರಾಗುವ ಮೂಲಕ ಇತಿಹಾಸಿಕ 
ದಾಖಲೆ ನಿರ್ಮಿಸಿರುವ ಬಸವರಾಜ ಹೊರಟ್ಟಿ ಅವರ ಸಾಧನೆ ಇದೀಗ ಲಂಡನ್‌ನ "ವರ್ಲ್ಡ್‌ ಬುಕ್‌ ಆಫ್‌ 
ರೆಕಾರ್ಡ್‌'ಗೆ ಸೇರ್ಪಡೆಯಾಗಿದೆ. ಈ ಕುರಿತು ಲಂಡನ್‌ನ "ವರ್ಲ್ಡ್ಸ್‌ ಬುಕ್‌ ಆಫ್‌ ರೆಕಾರ್ಡ್‌' ಸಂಸ್ಥೆ 
ದೃಢೀಕರಣ ಪ್ರಮಾಣ ಪತ್ರ ನೀಡಿದೆ. ಶಿಕ್ಷಕರ ಪರವಾಗಿ ಸದನದ ಒಳಗೂ, ಹೊರಗೂ ದನಿ ಎತ್ತುವ 
ಮೂಲಕ ಅವರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ. ಜಾಗತಿಕ ಶಾಂತಿ ಹಾಗೂ 
ಮಾನವೀಯ ಸೇವಾ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ, ಸಾಧನೆಗಳ ಕುರಿತು ಸಂಸ್ಥೆ ಅಧ್ಯಯನ ನಡೆಸಿ ಈ 
ದಾಖಲೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದೆ. 
ಆಧಾರ: ವಿಜಯವಾಣಿ, ದಿನಾಂಕ: 02.09.2022 
16. ಪ್ರಜಾಪ್ರಭುತ್ತದ ಆದ್ಯ ಪ್ರವರ್ತಕ ಬಸವಣ್ಣ 
ಅನುಭವ ಮಂಟಪದ ಮೂಲಕ ಸಂಸದೀಯ ವ್ಯವಸ್ಥೆಗೆ ಕಾರಣೀಭೂತರಾದ ಹಾಗೂ 
ಭಾರತೀಯ ಪ್ರಜಾಪುಭುತ್ನದ ಆದ್ಯ ಪ್ರವರ್ತಕರಾದ ಜಗಜ್ಯೋತಿ ಬಸವೇಶ್ವರರ ಮೂರ್ತಿ ಬ್ರಿಟೀಷ್‌ 
ಸಂಸತ್‌ನ ಮುಂಭಾಗದಲ್ಲಿ ಪ್ರತಿಷ್ಠಾಪನೆಯಾಗಿರುವುದು ಪ್ರತಿಯೊಬ್ಬ ಭಾರತೀಯರು ಹಾಗೂ ಕನ್ನಡಿಗರ 
ಹೆಮ್ಮೆ ಎ೦ದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಹಾಗೂ ಮೇಲ್ಮನೆ ಮಾಜಿ ಸಭಾಪತಿ 
ಬಸವರಾಜ ಹೊರಟ್ಟಿ ಅಭಿಪ್ರಾಯಪಟ್ಟರು. ಅಧ್ಯಯನ ಪ್ರವಾಸದಲ್ಲಿರುವ ಕಾಗೇರಿ ಹಾಗೂ ಹೊರಟ್ಟಿ 
ಅವರು ಲಾಂಬೆಥ್‌, ಬಸವೇಶ್ವರ ಪ್ರತಿಷ್ಠಾನ ಮತ್ತು ಪುತ್ತಳಿಯನ್ನು ಸ್ಥಾಪಿಸುವಲ್ಲಿ ಅವಿರತವಾಗಿ ಶ್ರಮಿಸಿದ 
ಲಂಡನ್ನ ಮಾಜಿ ಮೇಯರ್‌ ಡಾ.ನೀರಜ್‌ ಪಾಟೀಲ್‌ ಅವರನ್ನು ಶ್ಲಾಘಿಸಿದರು. ಬಳಿಕ 
ಡಾ.ಬಿ.ಆರ್‌.ಅಂಬೇಡ್ಕರ್‌, ಮ್ಯೂಸಿಯಂಗೆ ಭೇಟಿ ನೀಡಿ, ಅಲ್ಲಿನ ಅಪೂರ್ವವಾದ ಸಂಗಹಗಳನ್ನು 
ವೀಕ್ಷಿಸಿದರು. ಕಾಮನ್‌ವೆಲ್ತ್‌ ಸಂಸದೀಯ ಸಂಘದ ಕೇಂದ್ರ ಕಛೇರಿಗೆ ಭೇಟಿ ನೀಡಿ ಸಂಸದೀಯ 
ವಿಷಯಗಳ ಕುರಿತು ಚರ್ಚಿಸಿದರು. 


ಕನ್ನಡಿಗರು ಯು.ಕೆ. ಸಂಘದಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ವಿದೇಶದಲ್ಲಿ 
ಕನ್ನಡಿಗರು ತೋರುತ್ತಿರುವ ಸಾಧನೆಗಳ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಇಬ್ಬರೂ ಗಣ್ಯರು ಬ್ರಿಟನ್‌ 
ಸಂಸತ್‌ಗೆ ಭೇಟಿ ನೀಡಿ, ಹೌಸ್‌ ಆಫ್‌ ಕಾಮನ್ಸ್‌ ಮತ್ತು ಹೌಸ್‌ ಆಫ್‌ ಲಾರ್ಡ್‌ ಸದನಗಳನ್ನು 
ವೀಕ್ಷಿಸಿದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ: 04.09.2022 


ದಿನಾಂಕ: 02.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಹಾಗೂ ಮಾಜಿ ಸಭಾಪತಿ ಹಾಗೂ ವಿಧಾನ ಪರಿಷತ್ತಿನ 
ಸದಸ್ಯರಾದ ಶ್ರೀ ಬಸವರಾಜ ಹೊರಟ್ಟಿಯವರು ಲಂಡನ್ನಿನಲ್ಲಿರುವ House of Commons and House of 


Lords (ಪಾರ್ಲಿಮೆಂಟ್‌ ಭವನ)ಗೆ ಭೇಟಿ ನೀಡಿ. ಅದರ ಎದುರಿನಲ್ಲಿರುವ ಮಹಾತ್ಮಾ ಗಾಂಧಿಜಿ ಅವರ 
ಪ್ರತಿಮೆಯನ್ನು ವೀಕ್ಷಿಸಿ ಗೌರವ ನಮನ ಸಲ್ಲಿಸಿದರು ಹಾಗೂ ಇಂಗ್ಲೀಷ್‌ ಕವಿ ಮತ್ತು ನಾಟಕಗಾರ ಜಗತ್ತಿನ ಸರ್ವಶ್ರೇಷ್ಠ 
ಬರಹಗಾರ. ಇಂಗ್ಲೆಂಡಿನ ರಾಷ್ಟ್ರೀಯ ಕವಿ 'ಎಂದೇ ಕರೆಯಲ್ಲಡುವ ವಿಲಿಯಂ ಪೇಕ್‌ಪಿಯರ್‌ ಅವರ ಹುಟ್ಟಿದ ಸಲಕ್ಕೆ 
ಭೇಟಿ ನೀಡಿ ಅಲ್ಲಿನ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡರು. 


a WEN > 


Lx 
ಮ i=] | 


೫ yr ah = ವಾ್‌ 
7 ‘i iiLetit - ui 


IMM. 


ದಿನಾಂಕ: 03.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಲಂಡನ್ನಿನಲ್ಲಿ ಪ್ರತಿಷ್ಠಾಪಿಸಿದ ನಮ್ಮ ನಾಡಿನ ಹೆಮ್ಮೆಯ 
ಮಹಾಪುರುಷ ಜಗಜ್ಯೋತಿ ಶ್ರೀ ಬಸವಣ್ಣ ಅವರ ಪ್ರತಿಮೆಯ ಸ್ಥಳಕ್ಕೆ ಭೇಟಿ ನೀಡಿ, ಗೌರವ ನಮನಗಳನ್ನು 
ಸಲ್ಲಿಸಿದರು ಹಾಗೂ ಡಾ: ಬಿ.ಆರ್‌.ಅಂಬೇಡ್ಕರ್‌ ಮ್ಯೂಸಿಯಂಗೆ ಭೇಟಿ ನೀಡಿ, ಅಲ್ಲಿನ ಅಪೂರ್ವವಾದ 
ಸಂಗ್ರಹಗಳನ್ನು ವೀಕ್ಷಿಸಿದರು ಕಾಮನ್‌ ವೆಲ್ತ್‌ ಸಂಸದೀಯ ಸಂಘ(ಸಿ.ಪಿ.ಎ)ದ ಕೇಂದ್ರ ಕಛೇರಿಗೆ ಭೇಟಿ ನೀಡಿ 
ಸಂಸದೀಯ ವಿಷಯಗಳ ಕುರಿತು ಚರ್ಚಿಸಿದರು ಮತ್ತು "ಕನ್ನಡಿಗರು ಯುಕೆ ಸಂಘ” ಅವರು ಆಯೋಜಿಸಿದ್ದ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ವಿದೇಶದಲ್ಲಿ ನಮ್ಮ ಕನ್ನಡಿಗರು ತೋರುತ್ತಿರುವ ಸಾಧನೆಗಳ ಕುರಿತು ಹೆಮ್ಮೆ, ಪ್ರಶಂಸೆ 
ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಬಸವರಾಜ 
ಹೊರಟ್ಟಿಯವರು ಜೊತೆಗಿದ್ದರು. 


17. ಸದನ ಸಮರಕ್ಕೆ ಅಖಾಡ ಸಜ್ಜು 


ವಿಧಾನಮಂಡಲದ ಅಧಿವೇಶನ ಸೋಮವಾರ ಆರಂಭಗೊಳ್ಳಲಿದ್ದು, ಹತ್ತು ದಿನಗಳ ಕಲಾಪದಲ್ಲಿ 
(ಸೆ.12 ರಿಂದ ಸೆ.23) ಬಿಜೆಪಿ ಸರ್ಕಾರದ ಹೆಡೆಮುರಿ ಕಟ್ಟಲು ಕಾಂಗೆಸ್‌ ಮತ್ತು ಜೆಡಿಎಸ್‌ ಹಲವು 
'ಅಸ್ತ'ಗಳನ್ನು ಸಿದ್ದ ಮಾಡಿಕೊಂಡಿವೆ. ಅಧಿವೇಶನ ಆರಂಭದಿಂದಲೇ ಕಾವೇರುವ ಸಾಧ್ಯತೆಯಿದೆ. 


ಗುತ್ತಿಗೆ ಕಾಮಗಾರಿಯಲ್ಲಿ ಶೇ. 40 ಲಂಚದ ಆರೋಪ, ಇತ್ತೀಚಿನ ಮಳೆ ಮತ್ತು ಪ್ರವಾಹದಿಂದ. 
ಜನರಿಗಾದ ಸಂಕಷ್ಟ ಪಠ್ಯ ಪುಸ್ತಕ ಪರಿಷ್ಠರಣೆಯಲ್ಲಿ ಅವಾಂತರ ಸೇರಿದಂತೆ ಹಲವು ವಿಷಯಗಳನ್ನು 
ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಉಭಯ ಪಕ್ಷಗಳು ಸಜ್ಜಾಗಿವೆ. ಇದಕ್ಕೆ ತಿರುಗೇಟು 
ನೀಡಲು ಬಿಜೆಪಿಯೂ ತಯಾರಿ ನಡೆಸಿದೆ. 

2023ರ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಅಧಿವೇಶನವು 


ಜಿದ್ದಾಜಿದ್ದಿಗೆ ವೇದಿಕೆಯಾಗಲಿದೆ. 


ಶೇ. 40ರಷ್ಟು ಲಂಚದ ವಿಷಯವನ್ನು ಕಾಂಗೆಸ್‌ ಪ್ರಸ್ತಾಪಿಸಲಿದೆ. ಹಿಂದಿನ ಎರಡು 
ಅಧಿವೇಶಗಳಲ್ಲೂ ವಿರೋಧಪಕ್ಷದ ನಾಯಕ ಸಿದ್ದರಾಮಯ್ಯ ಈ ವಿಷಯವನ್ನು ಪ್ರಸ್ತಾಪಿಸಿದ್ದರು. ಈ 
ಬಾರಿ ಕಾಂಗೆಸ್‌ಗೆ ತಿರುಗೇಟು ನೀಡಲು ಬಿಜೆಪಿ ನಾಯಕರು ಅರ್ಕಾವತಿ ರೀಡೂ ವಿಷಯವನ್ನು 
ಪ್ರಸ್ತಾಪಿಸಿ, ತನಿಖೆಗೆ ಒತ್ತಾಯಿಸುವ ಸಾಧ್ಯತೆಯೂ ಇದೆ. ಲಂಚದ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆಗೆ 


ಸರ್ಕಾರ ಮುಂದಾದರೆ, ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ 
ತನಿಖೆಗೂ ಒತ್ತಾಯಿಸುವ ಸಾಧ್ಯತೆ ಇದೆ. 


ಪಿಎಸ್‌ಐ ನೇಮಕಾತಿ ಸೇರಿ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿಗಾಗಿ ನಡೆದ ಪರೀಕ್ಷೆಯ 
ಅಕ್ರಮಗಳು ಪ್ರಸ್ತಾಪವಾಗಲಿವೆ. ಪಿಎಸ್‌ಐ ನೇಮಕಾತಿ ಪರೀಕ್ಷೆಯ ಅಕ್ರಮದ ತನಿಖೆ ನಡೆಯುತ್ತಿದ್ದು, 
ನೇಮಕಾತಿ ವಿಭಾಗದ ಎಡಿಜಿಪಿ ಅಮೃತ್‌ ಪೌಲ್‌ ಸೇರಿ ಹಲವರು ಬಂಧನಕ್ಕೆ ಒಳಗಾಗಿದ್ದಾರೆ. ನೇಮಕಾತಿ 
ಆದೇಶವನ್ನೇ ಸರ್ಕಾರ ರದ್ದು ಮಾಡಿದ್ದು, ಈ ವಿಷಯ ಆಡಳಿತ ಮತ್ತು ವಿರೋಧಪಕ್ಷಗಳ ಮಧ್ಯೆ 
ವಾಕ್ಷಮರಕ್ಕೆ ಕಾರಣವಾಗುವ ನಿರೀಕ್ಷೆಯಿದೆ. 


ಪಠ್ಯಪುಸ್ತಕ ಪರಿಷ್ಠರಣೆಯಲ್ಲಿ ಆಗಿರುವ ಅವಾಂತರದ ವಿಷಯವೂ ಚರ್ಚೆಗೆ ಬರಲಿದೆ. ಆರ್‌ಎಸ್‌ 
ಎಸ್‌ ಸ್ಥಾಪಕ ಹೆಡಗೇವಾರ್‌. ಅವರ ಭಾಷಣವನ್ನು ಪಠ್ಯದಲ್ಲಿ ಸೇರಿಸಿರುವುದು ಸೇರಿ, ಪಠ್ಯಪುಸ್ತಕದಲ್ಲಿನ 
ಹಲವು ವಿಷಯಗಳ ಬಗ್ಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಬಿಸಿ ಬಿಸಿ ಚರ್ಚೆಯಾಗುವ 


ಸಂಭವ ಉಂಟು. 


ರಾಜ್ಯದಲ್ಲಿ ಭಾರಿ ಮಳೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಹ, ಭೂಕುಸಿತವಾಗಿದೆ. ರಾಜಧಾನಿಯ 
ಕೆಲ ಭಾಗಗಳಲ್ಲಿ ಸಾರ್ವಜನಿಕರು ಸಂಕಪ್ಪಕ್ಕೆ ತುತ್ತಾಗಿದ್ದಾರೆ. ಪರಿಸ್ಥಿತಿ ನಿಭಾಯಿಸುವಲ್ಲಿ ಸರ್ಕಾರ 
ವಿಫಲವಾಗಿದೆ. ಜೊತೆಗೆ ಕೇಂದ್ರದಿಂದ ಅಗತ್ಯ ಪ್ರಮಾಣದ ನೆರವು ಬಂದಿಲ್ಲ ಎಂದು ಆರೋಪಿಸಿ 


ವಿರೋಧ ಪಕ್ಷಗಳು ವಾಗ್ದಾಳಿ ನಡೆಸಲು ಸಜ್ಜಾಗಿವೆ. 


ದಕ್ಷೀಂ ಕನ್ನಡದ ಸುಳ್ಯ ಸಮೀಪ ಬೆಳ್ಳಾರೆಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್‌ ನೆಟ್ಟಾರು 


ಹತ್ಯೆಯ ಘಟನೆ ಸೇರಿದಂತೆ ದಕ್ಷಿಣ ಕನ್ನಡದಲ್ಲಿ ನಡೆದ ಕೋಮು ಆಧಾರಿತ ಹತ್ಯೆಗಳ ವಿಷಯವೂ 


ಪ್ರಸ್ತಾಪವಾಗಲಿದೆ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು 


ಆರೋಪಿಸಿ ವಿರೋಧಪಕ್ಷಗಳು ಮುಗಿಬೀಳಬಹುದು. 


ಕೃಷಿ ಪಂಪ್‌ಸೆಟ್‌ಗಳಿಗೆ ಮೀಟರ್‌ ಅಳವಡಿಸಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ 


ಸ 


ಪ್ರಯತ್ನ ನಡೆದಿತ್ತು ಎಂದು ಇಂಧನ ಸಚಿವ ವಿ.ಸುನಿಲ್‌ಕುಮಾರ್‌ ಮಾಡಿರುವ ಆರೋಪ ಸದನದಲ್ಲಿ ಕಿಡಿ 


ಹೊತ್ತಿಸುವ ಸಾಧ್ಯತೆ ಇದೆ. ಈ ವಿಚಾರವಾಗಿ ಶ್ರೇತಪತ್ರಕ್ಕೆ ಸಿದ್ದರಾಮಯ್ಯ ಆಗಹಿಸಿದ್ದಾರೆ. ಹಿಂದೆ ನಡೆದ 


kf) 0 


(4 


ವಿದ್ಯುತ್‌ ಖರೀದಿ ಒಪ್ಪಂದಗಳನ್ನು ಪರಾಮರ್ಶೆಗೆ ಒಳಪಡಿಸಬೇಕು ಎಂದು ಸಚಿವರು ಹೇಳಿದ್ದು, 
ಕಾಂಗೆಸ್‌ ಮತ್ತು ಬಿಜೆಪಿ ಮಧ್ಯೆ ಮಾತಿನ ಸಮರ ನಡೆದಿದೆ. ಕಲಾಪದ ವೇಳೆ ಇದು ಪ್ರತಿದ್ಧನಿಸಲಿದೆ. 


ಈ ಮಧ್ಯೆ ಕೆಲವು ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆದುಕೊಳ್ಳಲು ಆಡಳಿತ ಪಕ್ಷ 
ಮುಂದಾಗಲಿದೆ. ಸುಗೀವಾಜ್ಞೆ ಮೂಲಕ ಜಾರಿಗೆ ತಂದಿರುವ ಕರ್ನಾಟಕ ಧಾರ್ಮಿಕ ಸ್ಥಾತಂತ್ರ್ಯ ಹಕ್ಕು 
ಸಂರಕ್ಷಣಾ ಮಸೂದೆ, ಬೆಂಗಳೂರು ಸಂಚಾರ ದಟ್ಟಣೆ ನಿರ್ವಹಣೆಗೆ ಪ್ರತ್ಯೇಕ ಪ್ರಾಧಿಕಾರ ರಚಿಸುವ 


ಮಸೂದೆ, ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ತಿದ್ದುಪಡಿ ಮಸೂದೆ ಈ ಪೈಕಿ ಪ್ರಮುಖವಾದವು. 


ಆಧಾರ: ಪ್ರಜಾವಾಣಿ, ದಿನಾಂಕ: 12.09.2022 
18. ಸಂಘರ್ಷಕ್ಕಿಂತ ಚರ್ಚೆ ಅಗತ್ಯ 


ಸುದೀರ್ಪ ವಿಶ್ರಾಂತಿಯ ಬಳಿಕ ರಾಜ್ಯ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗುತ್ತಿದ್ದು 


ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಸಂಘರ್ಷ ಉಂಟಾಗುವ ಸಾಧ್ಯತೆಯಿದೆ. ಚುನಾವಣೆ ಸನಿಹ 
ಇರುವುದರಿಂದ 40 ಪರ್ಸೆಂಟ್‌ ಕಮಿಷನ್‌ ಆರೋಪ, ಪಿಎಸ್‌ಐ ಹಗರಣ, ರಾಜ್ಯದಲ್ಲಿ ಸುರಿಯುತ್ತಿರುವ 
ಭಾರಿ ಮಳೆ ಹಾಗೂ ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದ ಅವಾಂತರ ಸೇರಿದಂತೆ ನಾನಾ ವಿಚಾರ 
ಮುಂದಿಟ್ಟುಕೊಂಡು ಸರಕಾರದ ವಿರುದ್ದ ಮುಗಿಬೀಳಲು ಪ್ರತಿಪಕ್ಷ ಸಜ್ಜಾಗಿದೆ. ತಕ್ಕ ತಿರುಗೇಟು ಕೊಡಲು 


ಸರಕಾರವೂ ಸಿದ್ದತೆ ಮಾಡಿಕೊಂಡಿದೆ. 


ಕಳೆದ ಮಾರ್ಚ್‌ನಲ್ಲಿ ಬಜೆಟ್‌ ಅಧಿವೇಶನ ನಡೆದ ಬಳಿಕ ವಿಧಾನ ಮಂಡಲ ಕಲಾಪ ನಡೆದಿರಲಿಲ್ಲ. 
ಹಿಂದಿನ ಅಧಿವೇಶನದ ಸಂದರ್ಭದಲ್ಲಿ ಹಿಜಾಬ್‌, ಕೇಸರಿ ಶಾಲಿನ ವಿವಾದ ಭಾರಿ ಸದ್ದು ಮಾಡಿತ್ತು. ಅದು 
ವಿಧಾನ ಮಂಡಲದಲ್ಲೂ ಪ್ರಶಿಧ್ಧನಿಸಿತ್ತು ಟೀಕೆ. ಟಿಪ್ಪಣಿಗಳ ಸುರಿಮಳೆಯಿಂದಾಗ ಅನೇಕ ಜನಪರ 
ವಿಚಾರದ ಚರ್ಚೆಗೆ ಅವಕಾಶವಾಗಿರಲಿಲ್ಲ. ಈ ಬಾರಿಯೂ ಹಾಗಾಗದಿರಲಿ. ಅರ್ಥಪೂರ್ಣ ಚರ್ಚೆ 
ನಡೆದು ರಾಜ್ಯದ ಜ್ವಲಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕೆಲಸವಾಗಲಿ ಎಂದು ಜನರು 
ಅಪೇಕ್ಷಿಸುತ್ತಿದ್ದಾರೆ. 

ಈ ಬಾರಿ ಸದನದಲ್ಲಿ ಪ್ರಸ್ತಾಪಿಸಲು ಪ್ರತಿಪಕ್ಷದ ಬತ್ತಳಿಕೆಯಲ್ಲಿ ಹಲವು ಅಸ್ತಗಳಿವೆ. ಗುತ್ತಿಗೆದಾರರ 
ಸಂಘದ ಆರೋಪ, ಪಿಎಸ್‌ಐ ಹಗರಣ ನಾನಾ ಇಲಾಖೆಗಳ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮದ ಆಪಾದನೆ 
ಕೇಳಿ ಬಂದಿರುವುದು ಈ ಪೈಕಿ ಪ್ರಮುಖವಾಗಿವೆ. ಈ ವಿಚಾರಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷ ಕಾಂಗೆಸ್‌ 
ಈಗಾಗಲೇ ಸಜ್ಜಾಗಿದೆ. ಇದರ ಕುರಿತು ಆರೋಪ, ಪ್ರತ್ಯಾರೋಪಗಳ ಸುರಿಮಳೆಯಾಗಿ ಸದನದಲ್ಲಿ 
ಬಿಗುವಿನ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್‌ಲ. 


ಕಾಂಗೆಸ್‌ ಶಾಸಕಾಂಗ ಪಕ್ಷದ (ಸಿಎಲ್‌ಪಿ) ಸಭೆ ನಡೆಯಲಿದ್ದು, ಆ ಬಳಿಕ ಸದನದಲ್ಲಿ ಪ್ರತಿಪಕ್ಷ 
ಕೈಗೆತ್ತಿಕೊಳ್ಳುವ ವಿಷಯ ಅಂತಿಮ ಗೊಳ್ಳಲಿದೆ. ದಿಲ್ಲಿ, ತೆಲಂಗಾಣ ಸೇರಿದಂತೆ ಹೊರ ರಾಜ್ಯಗಳ 
ಪ್ರವಾಸದಲ್ಲಿದ್ದ ಜೆಡಿಎಸ್‌ ಶಾಸಕಾಂಗ ಪಕ್ಷದ ನಾಯಕ ಎಚ್‌.ಡಿ.ಕುಮಾರಸ್ವಾಮಿ ಅವರೂ ವಾಪಸಾಗಿದ್ದು, 
ತಮ್ಮ ಪಕ್ಷದ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಆ ಬಳಿಕ ಅವರು ಕಲಾಪದಲ್ಲಿ ಜೆಡಿಎಸ್‌ನ 
ಹೋರಾಟದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸಲಿದ್ದಾರೆ. 
ತಿರುಗೇಟಿಗೂ ತಯಾರಿ 


ಪ್ರತಿಪಕ್ಷ ಕಾಂಗೆಸ್‌ ಆರೋಪಗಳಿಗೆ ತಕ್ಕ ಉತ್ತರ ಕೊಡಲು ಸರಕಾರವೂ ತಯಾರಾಗಿದೆ. 
ದೊಡ್ಡಬಳ್ಳಾಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯಲ್ಲೇ ಈ ಸುಳಿವು ಸಿಕ್ಕಿದೆ. ಈ 
ಸಭೆಯಲ್ಲಿ ಬಿಜೆಪಿ ರಾಷೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ.ರವಿ ಸೇರಿದಂತೆ, ಕೆಲ ಮುಖಂಡರು 


ಅ 


ಸಿದ್ದರಾಮಯ್ಯ ನೇತೃತ್ವದ ಕಾಂಗೆಸ್‌ ಸರಕಾರದ ಪ್ರಕರಣಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸಿಎಂ ಬೊಮ್ಮಾಯಿ 


$ 
ಕೂಡ ಪ್ರತಿಪಕ್ಷಗಳಿಗೆ ಸವಾಲೆಸೆಯುವ ರೀತಿಯಲ್ಲಿ ಆಕ್ರಮಣಕಾರಿಯಾಗಿ ಮಾತನಾಡಿದ್ದಾರೆ. ಸದನದಲ್ಲೂ 


[90 


ಇದರ ಪ್ರಭಾವ ಕಾಣಿಸುವುದು ನಿಚ್ಚಳ. ಕಾಂಗೆಸ್‌ನ ಆಪಾದನೆಗೆ ತನ್ನದೇ ಆದ ರೀತಿಯಲ್ಲಿ ತಿರುಗೇಟು 


ನೀಡುವುದು ಸರಕಾರದ ಉದ್ದೇಶ. ಇದು ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದರೆ ಅಚ್ಚರಿಯಿಲ್ಲ. 


ತಿಪಕ್ಷಗಳ ನಡುವಿನ ಜಟಾಪಟಿಗೆ 


pe) 
ಲದ 
ಮ 


ಶಾಸನ ರಚಿಸುವುದು ಸದನದ 


ಸುಗಮ ಕಲಾಪ: ವಿಧಾನ ಮಂಡಲ ಅಧಿವೇಶನವು ಆಡಳಿತ ಮತ್ತು 
ಸೀಮಿತವಾದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಉತ್ತ 


ಕಲಾಪದ ಪ್ರಮುಖ ಭಾಗ, ಇದರ ಜೊತೆಗೆ ಹಲವು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅರ್ಥಪೂರ್ಣ 
ಚರ್ಚೆಯೂ ನಡೆಯಬೇಕು. ರಾಜ್ಯದಲ್ಲಿ ಈ ಬಾರಿ ಸುರಿದ ಬಾರಿ ಮಳೆಯಿಂದ ಜನಜೀವನ ಸಂಕಷ್ಟಕ್ಕೆ 
ಸಿಲುಕಿದೆ. ಸಂತ್ರಸ್ತರಿಗೆ ಸಮರೋಪಾದಿಯಲ್ಲಿ ಪರಿಹಾರ ಒದಗಿಸಬೇಕಿದೆ. ಸಾವಿರಾರು ಕೋಟಿ ರೂ. 
ಮೂಲಸೌಕರ್ಯ ನಷ್ಟವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ಪರಿಹಾರ, 
ಪುನರ್ವಸತಿಗೆ ಸರಕಾರ ಕ್ರಮ ಕೈಗೊಳ್ಳಲು ಎಚ್ಚರಿಸುವ ಕಾರ್ಯ ಸದನದಲ್ಲಾಗಬೇಕು. ಬೆಂಗಳೂರಿನಲ್ಲೂ 
ಮಳೆಯಿಂದಾಗಿ ದೊಡ್ಡ ಅವಾಂತರವಾಗಿದ್ದು ಐಟಿ ಸಿಟಿಯ ಬ್ರಾಂಡ್‌ ಇಮೇಜ್‌ಗೆ ಧಕ್ಕೆಯಾಗಿದೆ. ಇದರ 
ಬಗ್ಗೆ ರಾಜಕೀಯ ಟೀಕೆ ಮಾಡುವ ಬದಲು ಬೆಂಗಳೂರಿನ ಖ್ಯಾತಿ ಉಳಿಸಿಕೊಳ್ಳಲು ಏನೆಲ್ಲ ಕ್ರಮ 
ಅವಶ್ಯಕವೆಂದು ಪಕ್ಷಭೇದ ಮರೆತು ಚರ್ಚೆಯಾದರೆ ಅದು ಔಚಿತ್ಯಪೂರ್ಣವಾಗಲಿದೆ. 


ಪ್ರಮುಖ ವಿಧೇಯಕಗಳು 


ಬೆಂಗಳೂರು ನಗರದ ಸುಗಮ ಸಂಚಾರಕ್ಕೆ ಸಹಾಯಕವಾಗುವ ಮೆಟ್ರೊಪಾಲಿಟನ್‌ ಅಥಾರಿಟಿ 
ವಿಧೇಯಕ ಮಂಡಿಸಲು ಸರಕಾರ ತಯಾರಿ ಮಾಡಿಕೊಂಡಿದೆ. ಹಾಗೆಯೇ 72 ತಾಸಿನಲ್ಲಿ 
ಭೂಪರಿವರ್ತನೆಗೆ ಅವಕಾಶ ಕಲ್ಪಿಸುವ ಭೂಕಂದಾಯ ತಿದ್ದುಪಡಿ ವಿಧೇಯಕ ಮಂಡನೆಯಾಗಲಿದೆ. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 12.09.2022 
19. 10-day monsoon session starts today 


The 10-day monsoon session of the state legislature, scheduled to begin on 
Monday, 1s likely to be stormy as the ruling party is determined to get, the 
contentious anti-conversion bill, which is now in force in the form of an 
ordinance, enacted and the principal opposition Congress set to oppose it. 


The session is also be expected to be turbulent with Congress and JD(S) 
gearing up to corner the government on various issues, including 40% kickback 
allegation levelled by civil contractors, flash floods in Bengaluru, crop losses in 
the rest of Karnataka due to rain, price rise and corruption issues such as the PSI 
recruitment scam. 


The government in May promulgated the ordinance to bring in the 
Karnataka Protection of Right to Freedom of Religion Bill, 2021 or the anti- 
conversion bill, and it will seek its enactment during the monsoon session. 


The government took the ordinance route after getting it passed in the 
assembly. It could not take up the bill for approval in the legislative council since 
BJP did not have a majority in the upper house. Now, with the ruling party 


obtaining a majority in the council after the recent polls, the government is set to 
seek its enactment following approval from both houses. 


“As per our stand, we will oppose the anti-converstion bill, apart from 
bringing up burning issues such as floods, corruption and price rise," said Ajay 
Singh, Congress chief whip in the assembly, adding that the party will discuss the 
strategy for the session in the CLP meeting. 


Meanwhile, BJP MLA - and government chief whip M Satish Reddy said 
they are prepared to face the opposition onslaught. "We are prepared for the 
session as many legislations are lined up. Let the opposition raise the issues, we 
will reply," he said. 

In all, there are six ordinances to be enacted. These include an amendment 
to the Land Grabbing Prevention Act that exempts farmers from land-grabbing 
charges, amendment to the BBMP Act that enhances reservation from one-third 
of the council's strength to 50%, amendment to the RDPR ACT that envisages 
new guidelines for the delimitation of ZP-TP wards and amendment to Karnataka 
Universities Act that envisages establishing new universities. 


Officials said there were four new bills lined up for approval of the 
legislature. 


On Monday, both the houses are expected to be adjourned for the day after 
obituary references and condolences. The business advisory committee will then 
meet to discuss the modalities of the proceedings for the session. 


Courtesy: Times of India, dt: 12.09.2022 
20. ಮಳೆ ಹಾನಿ ಚರ್ಚೆಗೆ ಒತ್ತು 


ಮಳೆ ಹಾನಿ ಬಗ್ಗೆ ವಿಧಾನಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಲು ಕಲಾಪ ಸಲಹಾ ಸಮಿತಿ 


ಸಭೆಯಲ್ಲಿ ನಿರ್ಧರಿಸಲಾಗಿದೆ. 


ಸೀಕರ್‌ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಬಸವರಾಜ 


ಬೊಮ್ಮಾಯಿ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಜೆಡಿಎಸ್‌ನ ವೆಂಕಟರಾವ್‌ ನಾಡಗೌಡ, ಸಚಿವ ಜೆ.ಸಿ. 
ಮಾಧುಸ್ತಾಮಿ. ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. 
ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಉಂಟಾಗಿರುವ ಮಳೆ ಹಾನಿ ಬಗ್ಗೆ ಗಂಭೀರ 


ಚರ್ಚೆ ನಡೆಯಬೇಕಿದ್ದು, ಇದಕ್ಕಾಗಿ ಹೆಚ್ಚಿನ ಸಮಯಾವಕಾಶ ಕಲ್ಪಿಸಬೇಕು ಎಂದು ಪ್ರತಿಪಕ್ಷಗಳು 
ಪ್ರಸ್ತಾಪಿಸಿದವು. ಇದಕ್ಕೆ ಸರಕಾರವೂ ಸಮ್ಮತಿಸಿದ್ದು, 2-3 ದಿನ ಚರ್ಚೆಗೆ ಅವಕಾಶ ನೀಡುವ ಬಗ್ಗೆ 


ತೀರ್ಮಾನಿಸಲಾಯಿತು ಎಂದು ಮೂಲಗಳು ತಿಳಿಸಿವೆ. ಜೆ.ಸಿ.ಮಾಧುಸ್ತಾಮಿ ಅವರು. ಕೆಲ ಸುಗೀವಾಜ್ಞೆ 
ಸೇರಿದಂತೆ 15 ವಿಧೇಯಕ ಮಂಡಿಸಲು ಚಿಂತಿಸಿದ್ದು, ನಿತ್ಯ ಎರಡು-ಮೂರು ವಿಧೇಯಕ ಮಂಡಿಸಲು 
ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ ಎಂಬುದಾಗಿ ಸಭೆಗೆ ತಿಳಿಸಿದರು. 
ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 13.09.2022 
21. ಅಗಲಿದ ಗಣ್ಯರಿಗೆ ವಿಧಾನಮಂಡಲ ಸಂತಾಪ 
ಕಳೆದ ಅಧಿವೇಶನದ ಬಳಿಕ ಅಗಲಿದ ಸಚಿವರಾಗಿದ್ದ ಉಮೇಶ್‌ ಕತ್ತಿ ಮಾಜಿ ಸಚಿವ 
ಎಂ.ರಘಂಪತಿ, ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಸೇರಿದಂತೆ ವಿವಿಧ ಗಣ್ಯರಿಗೆ ಮಳೆಗಾಲದ ವಿಧಾನಮಂಡಲ 
ಅಧಿವೇಶನದ ಮೊದಲ ದಿನ ಉಭಯ ಸದನಗಳಲ್ಲಿ ಸಂತಾಪ ಸೂಚಿಸಲಾಯಿತು. 


ವಿಧಾನಸಭೆ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ, ಅವರು ಮಂಡಿಸಿದ ಸಂತಾಪ ನಿರ್ಣಯದ 
ಅನ್ವಯ, ಉಮೇಶ್‌ ಕತ್ತಿ ಮಾಜಿ ಸಚಿವರಾದ ಎಂ. ರಘುಪತಿ, ಪ್ರಭಾಕರ ರಾಣೆ, ಸಿ. ಯಾದವ್‌ ರಾಜ್‌, 
ಮಾಜಿ ಶಾಸಕರಾದ ಕೆಂಪೇಗೌಡ, ಜಿ.ವಿ. ಶ್ರೀರಾಮರೆಡ್ಡಿ, ಸಿ.ಎಂ. ದೇಸಾಯಿ, ಎ.ಜಿ. ಕೊಡ್ಡಿ, ಈಶಣ್ಣ 
ಗುಳಗಣ್ಣ, ಗಾಯಕ ಶಿವಮೊಗ್ಗ ಸುಬ್ಬಣ್ಣ, ಬ್ರಿಟನ್‌ನ ರಾಣಿ 2ನೇ ಎಲಿಜಬೆತ್‌ ಅವರಿಗೆ ಸದನದ ಸದಸ್ಯರು 
ಸಂತಾಪ ಸೂಚಿಸಿದರು. ಬಳಿಕ ನಿರ್ಣಯ ಅಂಗೀಕರಿಸಲಾಯಿತು. 

ಇನ್ನು ಪರಿಷತ್‌ನಲ್ಲೂ ಸಚಿವ ಉಮೇಶ್‌ ಕತ್ತಿ ಮಾಜಿ ಸಚಿವ ಎಂ. ರಘುಪತಿ, ಗಾಯಕ 
ಶಿವಮೊಗ್ಗ ಸುಬ್ಬಣ್ಣ ಸೇರಿದಂತೆ ಮೇಲ್ಮನೆ ಮಾಜಿ ಸದಸ್ಯ ಎಂ.ಡಿ. ರಮೇಶ್‌ ಬಾಬು, ಭಾಷಾ ವಿಜ್ಞಾನಿ 
ಪ್ರೊ. ಕೋಡಿ ಕುಶಾಲಪ್ಪ, ಹಿರಿಯ ವೈದ್ಯ ಡಾ. ಗುರುರಾಜ ಹೆಬ್ಬಾರ್‌ ಹಾಗೂ ಖ್ಯಾತ ಸಂತೂರು ವಾದಕ 
ಪಂಡಿತ ಶಿವಕುಮಾರ್‌ ಶರ್ಮ ಅವರ ವ್ಯಕ್ತಿತ್ತ ನಾಡಿಗೆ ಸಲ್ಲಿಸಿದ ಸೇವೆ ಸ್ಮರಿಸಿ ಸಂತಾಪ 
ವ್ಯಕ್ತಪಡಿಸಲಾಯಿತು. 

ವಿಧಾನಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಉಮೇಶ್‌ ಕತ್ತಿ 
ಅವರದ್ದು ವರ್ಣರಂಜಿತ ವ್ಯಕ್ತಿತ್ವ, ಅವರಿಗೆ ಯಾವುದೇ ಪಕ್ಷದಲ್ಲೂ ಸ್ನೇಹಿತರಿಗೆ ಕೊರತೆಯಿರಲಿಲ್ಲ. 
ಎಲ್ಲವನ್ನೂ ಹಾಸ್ಯದ ಧಾಟಿಯಲ್ಲೇ ನಿಭಾಯಿಸುವ ವಿಶೇಷ ವ್ಯಕ್ತಿತ್ವ ಹೊಂದಿದ್ದ ಅವರು, ಒಂದೇ 
ಕ್ಷೇತ್ರದಿಂದ ಸತತ ಏಳು ಬಾರಿ ವಿವಿಧ ಪಕ್ಷಗಳಿಂದ ಗೆದ್ದಿರುವುದು ಸಾಮಾನ್ಯದ ಮಾತಲ್ಲ ಎಂದು 
ಕೊಂಡಾಡಿದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಹಲವರು 
ಉಮೇಶ್‌ ಕತ್ತಿ ಪರ ಮಾತನಾಡಿದರು. ಎರಡೂ ಸದನಗಳಲ್ಲಿ ಒಂದು ನಿಮಿಷ ಮೌನ ಆಚರಿಸಿ 


ಮೃತರಿಗೆ ಗೌರವ ಸೂಚಿಸಿದ ನಂತರ ಕಲಾಪವನ್ನು ಮುಂದೂಡಲಾಯಿತು. 


ಆಧಾರ: ಕನ್ನಡ ಪ್ರಭ, ದಿನಾಂಕ: 13.09.2022 


22. ಯಾರನ್ನೂ ರಕಿಸಲ್ಲ, ತಪಿತಸರಿಗೆ ಶಿಕೆ 
po a) py 
ಗುರು ರಾಘವೇಂದ್ರ ಬ್ಯಾಂಕ್‌ ಅವ್ಯವಹಾರ ಸಂಬಂಧ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ, 
ಎಲ್ಲ ತಪ್ಪಿತಸ್ಥರನ್ನು "ಬಲಿ' ಹಾಕಲಾಗುವುದು ಮತ್ತು ಠೇವಣಿದಾರರಿಗೆ ನೂರಕ್ಕೆ ನೂರಷ್ಟು ನ್ಯಾಯ 


ಕೊಡಿಸಲು ಎಲ್ಲ ಪ್ರಯತ್ನ ನಡೆಸಲಾಗಿದೆ ಎಂದು ಸಹಕಾರ ಸಚಿವ ಎಸ್‌.ಟಿ. ಸೋಮಶೇಖರ್‌. ವಿಧಾನ 
ಪರಿಷತ್ತಿನಲ್ಲಿ ತಿಳಿಸಿದರು. 

ಕಾಂಗೆಸ್‌ ಹಿರಿಯ ಸದಸ್ಯ ಯು.ಬಿ. ವೆಂಕಟೇಶ್‌ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರ 
ನೀಡಿದ ಸಚಿವರು, “8,100 ಠೇವಣಣಿದಾರರಿಗೆ ಇನ್ನುಂದೆ ಎಸ್‌ಎಂಎಸ್‌ ಮೂಲಕ ಬ್ಯಾಂಕ್‌ನ ಎಲ್ಲ 
ಮಾಹಿತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು” ಎಂದರು. 
ಗುರು ರಾಘವೇಂದ್ರ ಬ್ಯಾಂಕ್‌ ಅವ್ಯವಹಾರ ಪ್ರತಿಧ್ವನಿ 

“ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಯುತ್ತಿದೆ. ಜಸ್ಪಂತ್‌ ರೆಡ್ಡಿ, ರಂಜಿತ್‌ ರೆಡ್ಡಿ ಅತಿ ಹೆಚ್ಚು ಸಾಲ 
ಪಡೆದವರು. ಅವರು ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ. ವಾಪಸ್‌ ಕರೆಸುವ ಪ್ರಯತ್ನ ನಡೆಸಿದ್ದೇವೆ. 
ಸಿಬಿಐ ಮೂಲಕ ರೆಡ್‌ ಕಾರ್ನರ್‌ ನೋಟಿಸ್‌ ನೀಡಲಾಗಿದೆ. ಅಧಿಕ ಮೊತ್ತದ ಸಾಲ ಪಡೆದ ಇತರೆ 24 
ಮಂದಿ ವಿವರಗಳನ್ನು ಜಾರಿ ನಿರ್ದೇಶನಾಲಯಕ್ಕೆ ನೀಡಿದ್ದೇವೆ. ಅನೇಕ ಸದಸ್ಯರ ಹೆಸರಿನಲ್ಲಿ 
ಬೇರೆಯವರು ಸಾಲ ಪಡೆದಿದ್ದಾರೆ. ಸದಸ್ಯರ ಅರಿವಿಗೆ ಬಾರದೇ ಸಾಲ ಪಡೆಯಲಾಗಿದೆ,” ಎಂದು 
ಸದನಕ್ಕೆ ತಿಳಿಸಿದರು. 


“ವಸಿಷ್ಠ ಸೌಹಾರ್ದ ಸಂಘದಲ್ಲಿ ರೂ. 85 ಕೋಟಿ ಅವ್ಯವಹಾರವಾಗಿದೆ ಎಂಬ ಆರೋಪ ಇದೆ. 
ಈ ಕುರಿತು ಹೈಕೋರ್ಟ್‌ನಲ್ಲಿ ತಡೆಯಾಜ್ಞೆ ಇದ್ದುದರಿಂದ ಏನೂ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿರಲಿಲ್ಲ. 
ಈಗ ತಡೆಯಾಜ್ಞೆ ತೆರವಾಗಿದೆ. ಅದು ಸೌಹಾರ್ದ ಫೆಡರೇಶನ್‌ನಡಿ ಬರುತ್ತದೆ. ಸಹಕಾರ ಇಲಾಖೆ 
ನಿಯಂತ್ರಣದಲ್ಲಿಲ್ಲ. ಇದರಿಂದ ಮುಂದಿನ ಕ್ರಮಕ್ಕೆ ಶೀಘ್ರವೇ ಕ್ರಮ ಜರುಗಿಸಲಾಗುವುದು,” ಎಂದು 


ಭರವಸೆ ನೀಡಿದರು. 


ಬ್ಯಾಂಕ್‌ ವಹಿಸಿಕೊಳ್ಳಲು 3-4 ಮಂದಿ ಮುಂದೆ ಈ ಮಧ್ಯೆ, ಬ್ಯಾಂಕ್‌ ವಹಿಸಿಕೊಂಡು ತಾವೇ 
ಠೇವಣಿದಾರರಿಗೆ ಹಣ ಮರುಪಾವತಿಸಿ, ಮುನ್ನಡೆಸಿಕೊಂಡು ಹೋಗಲು 3-4 ಸಂಸ್ಥೆಗಳು ಆಸಕ್ತಿ 
(ಎಕ್ಸ್‌ಪೆಷನ್‌ ಆಫ್‌ ಇಂಟ್ರಸ್ಪ್‌ ತೋರಿಸಿ ಮುಂದೆ ಬಂದಿವೆ. ಅಂತಹ ಸಂಸ್ಥೆಗಳ ಜೊತೆ ಚರ್ಚೆ 


ಪ್ರಗತಿಯಲ್ಲಿದೆ ಎಂದರು. 


ಕಾಂಗೆಸ್‌ ಸದಸ್ಯ ಯು.ಬಿ. ವೆಂಕಟೇಶ್‌, “ತಪ್ಪಿತಸ್ಥರ ವಿರುದ್ಧ ಯಾವ ಕ್ರಮವೂ ಕೈಗೊಳ್ಳುತ್ತಿಲ್ಲ. 
9೨0ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನೂರಾರು ಜನರು ಔಷಧಿಗೆ ದುಡ್ಡಿಲ್ಲದೆ ಪರದಾಡುತ್ತಿದ್ದಾರೆ. 
ಅವ್ಯವಹಾರದ ಬಗ್ಗೆ ಇನ್ನೂ ಸೂಕ್ತ ತನಿಖೆ ಆಗುತ್ತಿಲ್ಲ. ಇದು ಚಂದಮಾಮದಲ್ಲಿ ಬೇತಾಳ 


ಕತೆಯಂತಾಗಿದೆ,” ಎಂದು ಕಿಡಿಕಾರಿದರು. 


ಬಡ ಬ್ರಾಹ್ಮಣರ ಸ್ಥಿತಿ ಚಿಂತಾಜನಕ: "ಬಡ ಬ್ರಾಹ್ಮಣರು ಠೇವಣಿಯಿಟ್ರ್ಟ ಹಣಕ್ಕೆ ಮೋಸವಾಗಿದೆ. ಸಾವಿರ 
ಕೋಟಿ ರೂ. ಹಣ ಇದೆ ಎಂಬ ಮಾಹಿತಿ ಇದೆ, ಜನರಿಗೆ ಹಂಚಿ, ಅಕ್ರಮ ಎಸಗಿದವರ ಪಟ್ಟಿ ಪ್ರಕಟಿಸಿ. 
ಅವರೆಲ್ಲ ಜಾಮೀನಿನ ಮೇಲೆ ಆರಾಮವಾಗಿ ಓಡಾಡಿಕೊಂಡಿದ್ದಾರೆ. ಸಿಐಡಿ ತನಿಖೆ ಪ್ರಗತಿ ಕಾಣುತ್ತಿಲ್ಲ. 
ನ್ಯಾಯಾಲಯದ ತಡೆಯಾಜ್ಞೆ ತೆರವುಗೊಳಿಸಿ ಅಂದರೆ ಅದು ಸರಕಾರದಿಂದ ಆಗುತ್ತಿಲ್ಲ ಜನ ವಿಷ 
ಕುಡಿದು ಸಾಯಲು ಮುಂದಾಗಿದ್ದಾರೆ,” ಎಂದು ಬೇಸರ ವ್ಯಕ್ತಪಡಿಸಿದರು. 


“ಸದಸ್ಯರಿಗೆ ಕಾಲ ಕಾಲಕ್ಕೆ ಎಸ್‌ಎಂಎಸ್‌ ಮೂಲಕ ಮಾಹಿತಿ ನೀಡಬೇಕು, ಆ ಕೆಲಸವೂ 
ಆಗುತ್ತಿಲ್ಲ. 2014ರಿಂದ ದುರುಪಯೋಗ ಆಗುತ್ತಿದೆ. ಆ ಬಗ್ಗೆ ಮಾಹಿತಿ ಇರಲಿಲ್ಲವೇ? ಸಾಲಗಾರರು 
ವಿದೇಶಕ್ಕೆ ಹೋಗಿದ್ದರೆ ಅವರ ಕುಟುಂಬ ಸದಸ್ಯರು ಇಲ್ಲೇ ಇದ್ದಾರಲ್ಲಾ, ಅವರನ್ನು ಬಂಧಿಸಿ, ಅವರ ಆಸ್ತಿ 
ವಶಕ್ಕೆ ಪಡೆದುಕೊಳ್ಳಿ, ಸರಕಾರಕ್ಕೆ ಬದ್ದತೆ ಬೇಡವೇ? ಠೇವಣಿದಾರರ ಸಂಕಷ್ಟ ಪರಿಹರಿಸಲು ತಕ್ಷಣ ಕ್ರಮ 
ಕೈಗೊಳ್ಳಬೇಕು,” ಎಂದು ಒತ್ತಾಯಿಸಿದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 14.09.2022 


23. ಇನ್ನೆರಡು ದಿನದಲ್ಲಿ ಬೆಳೆ ಪರಿಹಾರ 


ಇತ್ತೀಚಿನ ಅತಿವೃಷ್ಟಿಯಿಂದ ಕೃಷಿಗೆ ಆಗಿರುವ ಹಾನಿಗೆ ಇನ್ನೆರಡು ದಿನಗಳಲ್ಲಿ ಪರಿಹಾರ 
ನೀಡಲಾಗುತ್ತದೆ ಎಂದು ಸರ್ಕಾರ ಭರವಸೆ ನೀಡಿದೆ. 


ಮಳೆಗಾಲದ ವಿಧಾನ ಮಂಡಲ ಅಧಿವೇಶನದ 2ನೇ ದಿನ ವಿಧಾನಸಭೆಯಲ್ಲಿ ಅತಿವೃಷ್ಟಿ ಕುರಿತ 


ಹಿ 
ಚರ್ಚೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಭರವಸೆ ನೀಡಿದ್ದಾರೆ. 1.04 ಲಕ್ಷ ಹೆಕ್ಟೇರ್‌ 
ಕೃಷಿ ಭೂಮಿ ಸಮೀಕ್ಷೆ ಆಗಿದ್ದು, ರೂ. 116 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನೆರಡು 
ದಿನಗಳಲ್ಲಿ ರೈತರ ಖಾತೆಗಳಿಗೆ ನೇರ ಹಣ ವರ್ಗಾವಣೆ (ಡಿಬಿಟಿ) ಮಾಡಲಾಗುತ್ತದೆ ಎಂದು ಹೇಳಿದರು. 
ಸಮೀಕ್ಷೆ ಮುಗಿಯುತ್ತಿದ್ದಂತೆ ಮಾಹಿತಿ ಅಪ್‌ಲೋಡ್‌ ಆಗುತ್ತದೆ, ತಕ್ಷಣವೇ ಪರಿಹಾರವನ್ನೂ ಬಿಡುಗಡೆ 


ಮಾಡಲಾಗುತ್ತದೆ. ರಾಷ್ಟ್ರೀಯ ವಿಪ ಪತ್ತು ಪರಿಹಾರ ಮಾರ್ಗಸೂಚಿಯ ಪರಿಹಾರದ ಜೊತೆ ರಾಜ್ಯ 


ಸರ್ಕಾರದಿಂದಲೂ ಹೆಚ್ಚುವರಿ ಪರಿಹಾರ ನೀಡಲಾಗುತ್ತದೆ. ಕಳೆದ ವರ್ಷದಂತೆ ಈ ಬಾರಿಯೂ ಹೆಚ್ಚುವರಿ 


ಪರಿಹಾರ ವಿತರಿಸಲಾಗುತ್ತದೆ ಎಂದರು. 


ಕಂದಾಯ ಸಚಿವ ಆರ್‌. ಅಶೋಕ್‌ ಮಾಹಿತಿ ನೀಡಿ, ಮಳೆಯಾಶ್ರಿತ ಬೆಳೆ ಹಾನಿಗೆ ಪತಿ 
ಹೆಕ್ಷೇರ್‌ಗೆ ಎನ್‌ಡಿಆರ್‌ಎಫ್‌ ನಿಯಮದ ಪ್ರಕಾರ ಒಣಭೂಮಿಗೆ ಹೆಕ್ಟೇರ್‌ಗೆ ರೂ.6800 ಮತ್ತು ರಾಜ್ಯ 
ಸರ್ಕಾರದಿಂದ ಹೆಚ್ಚುವರಿಯಾಗಿ ರೂ.6,800 ಸೇರಿಸಿ ರೂ.13,500 ನೀಡಲಾಗುತ್ತದೆ. ನೀರಾವರಿ 
ಜಮೀನಿನ ಬೆಳೆ ಹಾನಿಗೆ ಎನ್‌ಡಿಆರ್‌ಎಫ್‌ ನಿಯಮದ ಪ್ರಕಾರ ಪ್ರತಿ ಹೆಕ್ಟೇರ್‌ಗೆ ರೂ.13,500 ಜೊತೆಗೆ 


ರಾಜ್ಯ ಸರ್ಕಾರದಿಂದ ರೂ.11,500 ಸೇರಿಸಿ ರೂ.25000 ಜಮಾ ಮಾಡಲಾಗುತ್ತದೆ. 


ಬಹು ವಾರ್ಷಿಕ ಬೆಳೆಯ ಪ್ರತಿ ಹೆಕ್ಟೇರ್‌ಗೆ ರೂ.18 ಸಾವಿರ ಜೊತೆಗೆ ರಾಜ್ಯ ಸರ್ಕಾರದಿಂದ 10 
ಸಾವಿರ ಸೇರಿಸಿ ರೂ. 28 ಸಾವಿರ ಡಿಬಿಟಿ ಮಾಡಲಾಗುತ್ತದೆ ಎಂದರು. ಹಿಂದೆ ಯಾವ ಸರ್ಕಾರವೂ ಈ 
ರೀತಿ ಪರಿಹಾರ ನೀಡಿಲ್ಲ. ಬೇರೆ ರಾಜ್ಯಗಳಲ್ಲೂ ನೀಡಿಲ್ಲ. ಬೊಮ್ಮಾಯಿ ಸರ್ಕಾರ ಈ ಪ್ರಮಾಣದಲ್ಲಿ 
ಪರಿಹಾರ ನೀಡುತ್ತಿದೆ ಎಂದು ಅಶೋಕ್‌ ಹೇಳಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ 
ಸಿದ್ದರಾಮಯ್ಯ ಮಾತನಾಡಿ, ನಾವು ಸಹ ಅಡಕೆ ಕೊಳರೋಗ, ಈರುಳ್ಳಿ, ದಾಕ್ಷಿ ಲಿಂಬೆ ಬೆಳೆಗಾರರಿಗೂ 
ಪರಿಹಾರ ನೀಡಿದ್ದೆವು. ಈವರೆಗೆ ಸರ್ಕಾರ ಬೆಳೆ ಪರಿಹಾರ ಕೊಟ್ಟಿಲ್ಲ ಮನೆಗೆ ನೀರು ನುಗ್ಗಿ 
ಹಾನಿಯಾಗಿದ್ದರೆ 10 ಸಾವಿರ ರೂ. ಮಾತ್ರ ನೀಡಲಾಗಿದೆ ಎಂದು ಟೀಕಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ 
ಅಶೋಕ್‌, ರಾಜ್ಯದ ಅನೇಕ ಕಡೆ ಇನ್ನೂ ಮಳೆ ಸುರಿಯುತ್ತಿದೆ. ಮಳೆ ತಗ್ಗಿದ ತಕ್ಷಣ ಸರ್ವೇ ಕಾರ್ಯ 
ನಡೆಸಿ ಮಾಹಿತಿ ಅಪ್ಲೋಡ್‌ ಮಾಡಲಾಗುತ್ತದೆ. ಕೂಡಲೇ ಪರಿಹಾರವನ್ನೂ ಬಿಡುಗಡೆ ಮಾಡಲಾಗುತ್ತದೆ. 
ಹಿಂದೆಲ್ಲ ಅತಿವೃಷ್ಣಿಯಲ್ಲಿ ಬೆಳೆ ಕಳದುಕೊಂಡವರಿಗೆ ಆರು ತಿಂಗಳಾದರೂ ಪರಿಹಾರ ಕೊಡುತ್ತಿರಲಿಲ್ಲ. ಈ 


ಬಗ್ಗೆ ದಾಖಲೆ ಕೊಡಲೂ ಸಿದ್ದನಿದ್ದೇನೆ ಎಂದು ತಿರುಗೇಟು ನೀಡಿದರು. 


ಯಾರಿಗೆ ಎಷ್ಟು ಪರಿಹಾರ (ಪ್ರತಿ ಹೆಕ್ಷೇರ್‌ಗೆ ರೂ.ಗಳಲ್ಲಿ) 


ಒಣ ಭೂಮಿ 13,500 
ನೀರಾವರಿ ಭೂಮಿ 25,000 
ಬಹುವಾರ್ಷಿಕ ಬೆಳೆ 28,000 


ಆಧಾರ: ವಿಶ್ವವಾಣಿ, ದಿನಾಂಕ: 14.09.2022 


24. ಹಣಕಾಸು ವಂಚನೆ: ಬಹ್ನಾಸಕ್ಲೆ ಮುಂದಾದ ರಾಜ್ಯ ಸರ್ಕಾರ 
ಆಕ ರ 


ರಾಜ್ಯದಲ್ಲಿ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರಿಗೆ ಆಗುತ್ತಿರುವ ವಂಚನೆ ಪ್ರಕರಣಗಳು 
ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರಕಾರ, ಗ್ರಾಹಕರ ಹಿತಾಸಕ್ತಿ ಕಾಪಾಡಲು ಬಹ್ನಾಸ್ತ 


ಪ್ರಯೋಗಿಸಲು ಮುಂದಾಗಿದೆ. 


ಈ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ "ಕರ್ನಾಟಕ ಹಣಕಾಸು ಸಂಸ್ಥೆಗಳ ಠೇವಣಿದಾರರ ಹಿತಾಸಕ್ತಿ 
ಸಂರಕ್ಷಣೆ (ತಿದ್ದುಪಡಿ) ವಿಧೇಯಕ - 2022 ಅನ್ನು ಮಂಡಿಸಿ, ಅನುಮೋದನೆ ಪಡೆಯಲಾಗಿದೆ. 


) (8) 


ವಿಶೇಷವೆಂದರೆ, ಎಲ್ಲಾ ಪಕ್ಷಗಳು ಒಟ್ಟಾಗಿ ಈ ವಿಧೇಯಕಕ್ಕೆ ಒಪ್ಪಿಗೆ ನೀಡಿವೆ. 


[ce] 


ಯಾವುದೇ ಸಂಸ್ಥೆ ತನ್ನ ಠೇವಣಣಿದಾರರಿಗೆ ವಂಚಿಸಿದರೆ, ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ 
ನಡೆಸುವುದರೊಂದಿಗೆ ಆರೋಪಿಗಳಿಗೆ ಜಾಮೀನು ರಹಿತ ಜೈಲುವಾಸ ಎನ್ನುವ ಮಹತ್ವದ ಅಂಶಗಳನ್ನು 
ವಿಧೇಯಕದಲ್ಲಿ ಸೇರಿಸಲಾಗಿದೆ. ಆ ಮೂಲಕ ಗ್ರಾಹಕರ ಹಿತರಕ್ಷಣೆಯೇ ಮುಖ್ಯ ಎಂಬ ನಿರ್ಧಾರಕ್ಕೆ 


ಸರಕಾರ ಬಂದಿದೆ. 


ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ (ತಿದ್ದುಪಡಿ) 
ವಿಧೇಯಕ- 2022 ನ್ನು ವಿಧಾನಸಭೆ ಅಂಗೀಕರಿಸುವ ಮೂಲಕ ಕಾಯಿದೆಗೆ ಇನ್ನಷ್ಟು ಶಕ್ತಿ 
ಬಂದಂತಾಗಿದೆ. 2020ರಲ್ಲಿ ಪ್ರಸಕ್ತ ಕಾಯಿದೆಯಿದ್ದರೂ, ಖಾಸಗಿ ಹಣಕಾಸು ಸಂಸ್ಥೆಗಳು ಠೇವಣಿದಾರರಿಗೆ 
ವಂಚಿಸಿ ಬಾಗಿಲು ಮುಚ್ಚುವುದು, ಮೋಸ ಮಾಡುವುದು, ಇಲ್ಲವೇ ಸಬೂಬುಗಳನ್ನು ಮುಂದೊಡ್ಡಿ 
ಸತಾಯಿಸುವುದು ನಡೆದೇ ಇತ್ತು ಆದ್ದರಿಂದ ಕಾಯಿದೆಗೆ ಸೂಕ್ತ ತಿದ್ದುಪಡಿ ತರುವ ಮೂಲಕ ಇಂತಹ 
ಸಂಸ್ಥೆಗಳ ಮಾಲೀಕರಿಗೆ ಜಾಮೀನು ರಹಿತ ಸೆರೆವಾಸದ ಶಿಕ್ಷೆ ವಿಧಿಸಬೇಕೆಂಬ ಒತ್ತಾಯ ಗ್ರಾಹಕರು 


ಹಾಗೂ ಸದಸ್ಯರಿಂದ ಕೇಳಿ ಬರುತ್ತಿತ್ತು ಇದೀಗ ಸಭೆಯಲ್ಲಿ ಇಂತಹ ವಿಧೇಯಕ 
ಅನುಮೋದನೆಯಾಗಿದ್ದು, ಪರಿಷತ್‌ಗೆ ರವಾನಿಸಲಾಗಿದೆ. 


ಖಾಸಗಿ ಹಣಕಾಸು ಸಂಸ್ಥೆಗಳು ಗ್ರಾಹಕರಿಗೆ ಮೋಸ ಮಾಡಿದರೆ ಇನ್ನು ಮುಂದೆ ಅದು 
ಜಾಮೀನು ರಹಿತ ಅಪರಾಧವಾಗಲಿದೆ. ಮೋಸಗಾರರಿಗೆ ಕನಿಷ್ಪ 3ರಿಂದ 7 ವರ್ಷ ಜೈಲು ಶಿಕ್ಷೆ ಹಾಗೂ 
ರೂ.5 ಲಕ್ಷ ಗಳಿಂದ ರೂ. 50 ಕೋಟಿ ವರೆಗೆ ದಂಡ ಬೀಳಲಿದೆ. ಅಲ್ಲದೆ, ಖಾಸಗಿ ಹಣಕಾಸು ಸಂಸ್ಥೆಗಳ 
ವಿರುದ್ದ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಅಸಿತ್ವಕ್ಕೆ ಬರಲಿದೆ. 
ಏಕೀಕೃತ ವಿಚಾರಣೆ 

ಒಂದು ಹಣಕಾಸು ಸಂಸ್ಥೆಯ ವಿರುದ್ದ ವಿವಿಧ ಠಾಣೆಗಳಲ್ಲಿ ದಾಖಲಾಗುವ ವಂಚನೆ 


[ 
ಪ್ರಕರಣಗಳನ್ನು ಸಂಯೋಜಿಸಿ, ಒಂದೇ ನ್ಯಾಯಾಲಯದಲ್ಲಿ ಏಕೀಕೃತ ವಿಚಾರಣೆ ನಡೆಸಲು ಅವಕಾಶ 


ದೊರೆಯಲಿದೆ. ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ಅಧಿಕಾರಿಯ ನೇಮಕವಾಗಲಿದೆ. "ಇದರಿಂದ 
ಗ್ರಾಹಕರಿಗೆ ಅನುಕೂಲವಾಗಲಿದೆ. ಹಣಕಾಸು ಸಂಸ್ಥೆಗಳು ಒಂದು ಊರಿನಲ್ಲಿ ಮೋಸ ಮಾಡಿ, ಇನ್ನೊಂದು 
ಊರಿನಲ್ಲಿ ವ್ಯವಹಾರ ಮುಂದುವರಿಸುವುದಕ್ಕೆ ತಡೆ ಬೀಳಲಿದೆ' ಎಂದು ವಿಧೇಯಕ ತಿಳಿಸಿದೆ. 
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ, ಜಲಸಂಪನ್ಮೂಲ ಸಚಿವ ಗೋವಿಂದ 
ಕಾರಜೋಳ ವಿಧೇಯಕವನ್ನು ಮಂಡಿಸಿದರು. ಯಾವುದೇ ಚರ್ಚೆ ಇಲ್ಲದೆ ಸದನ ಸರ್ವಾನುಮತದ 
ಅನುಮೋದನೆ ನೀಡಿತು. ವಿಧಾನ ಪರಿಷತ್ತಿನಲ್ಲೂ ತಿದ್ದುಪಡಿ ವಿಧೇಯಕ ಒಂದೆರಡು ದಿನಗಳಲ್ಲಿ 
ಮಂಡನೆಯಾಗಲಿದೆ. ಅಲ್ಲಿ ಅಂಗೀಕೃತವಾದ ನಂತರ ರಾಜ್ಯಪಾಲರ ಮುದ್ರೆ ಬೀಳಲಿದೆ. ಅಕ್ಟೋಬರ್‌ 
ಮೊದಲ ವಾರವೇ ಕಾಯ್ದೆ ಜಾರಿಗೆ ಬರುವ ನಿರೀಕ್ಷೆ ಇದೆ. 
ವಿವಿಧ ವಿಧೇಯಕಗಳಿಗೆ ಅನುಮೋದನೆ 

ಪಟ್ಟಣ ಹಾಗೂ ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಡದ 
ನಕ್ಷೆಗಳಿಗೆ ಅನುಮೋದನೆ ಪಡೆಯುವುದರಿಂದ ವಿನಾಯಿತಿ ನೀಡುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಮುನಿಸಿಪಾಲಿಟಿಗಳ (ತಿದ್ದುಪಡಿ) ವಿಧೇಯಕ- 2022 ವಿಧಾನಸಭೆಯಲ್ಲಿ ಅಂಗೀಕೃತಗೊಂಡಿತು. 
ಅನಧಿಕೃತ ಸಾಗುವಳಿ ಭೂಮಿಗಳನ್ನು ಸಕ್ರಮಗೊಳಿಸುವುದಕ್ಕಾಗಿ ನಮೂನೆ-57 ರಲ್ಲಿ ಅರ್ಜಿಯನ್ನು 
ಸಲ್ಲಿಸಲು ಇರುವ ಕೊನೆಯ ದಿನಾಂಕವನ್ನು ಮತ್ತೊಂದು ವರ್ಷಕ್ಕೆ ವಿಸ್ತರಣೆ ಮಾಡಲು ಕರ್ನಾಟಕ ಭೂ 
ಕಂದಾಯ ಅಧಿನಿಯಮ 1964ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದು ಅವಶ್ಯಕ ಎಂದು ಮನಗಂಡು 
ಕರ್ನಾಟಕ ಭೂಕಂದಾಯ ಕಾಯಿದೆಗೆ ಈ ವಿಧೇಯಕದ ಮೂಲಕ ತಿದ್ದುಪಡಿ ತರಲಾಗುತ್ತಿದೆ. ಅದೇ ರೀತಿ 
ಕರ್ನಾಟಕ ರೇಷ್ಮೆ ಹುಳು ಬಿತ್ತನೆ, ರೇಷ್ಮೆಗೂಡು-ರೇಷ್ಮೆ ನೂಲು (ಉತ್ಪಾದನೆ-ಸರಬರಾಜು-ವಿತರಣೆ: 
ಮಾರಾಟ ವಿನಿಮಯ) ತಿದ್ದುಪಡಿ ವಿಧೇಯಕ- 2022 ಸಹ ಅಂಗೀಕೃತಗೊಂಡಿತು. 
ಕಾಯಿದೆಯ ಪ್ರಮುಖಾಂಶ 


ಠೇವಣಿದಾರರಿಗೆ ವಂಚಿಸಿದರೆ ಜಾಮೀನು ರಹಿತ ಜೈಲು. 
» ವಂಚನೆ ಸಾಬೀತಾದರೆ ಮೂರರಿಂದ ಏಳು ವರ್ಷ ಜೈಲು ಶಿಕ್ಷೆ 
> ಐದು ಲಕ್ಷದಿಂದ 50 ಕೋಟಿ ರೂ ಗಳವರೆಗೆ ದಂಡ ವಿಧಿಸಲು ಅವಕಾಶ. 
> ಈ ರೀತಿಯ ವಂಚನೆ ಪ್ರಕರಣಗಳ ವಿಚಾರಣೆಗೆ ಪ್ರತ್ಯೇಕ ನ್ಯಾಯಾಲಯ. 
> ವಂಚನೆ ಪ್ರಕರಣದ ತನಿಖೆಗೆ ವಿಶೇಷಾಧಿಕಾರಿ ನೇಮಕ. 


ಆಧಾರ: ವಿಶ್ವವಾಣಿ, ದಿನಾಂಕ: 14.09.2022 


25. ಯಶಸ್ವಿನಿ : ಸದಸೃತ್ವಕ್ಕೆ ಮಾನದಂಡ ನಿಗದಿ 


"ಯಶಸ್ಥಿನಿ ಯೋಜನೆಯನ್ನು ಮತ್ತೆ ಜಾರಿಗೊಳಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಸದಸ್ಯತ್ತಕ್ಕೆ ಮಾನ 


cs) ಭರ, ನ್‌ ರಿಷ 

ದಂಡಗಳನ್ನು ರೂಪಿಸಲಾಗುತ್ತಿದೆ ಎಂದು ಸಹಕಾರ ಸಚಿವ ಎಸ್‌.ಟಿ. ಸೋಮಶೇಖರ್‌ ತಿಳಿಸಿದರು. 
ವಿಧಾನಪರಿಷತ್‌ನಲ್ಲಿ ಪ್ರಶೋತ್ತರ ವೇಳೆಯಲ್ಲಿ ಕಾಂಗೆಸ್‌ನ ಪ್ರಕಾಶ್‌ ಕೆ. ರಾಥೋಡ್‌ ಅವರ ಪುಶ್ನೆಗೆ 
ಉತ್ತರಿಸಿದ ಅವರು, "ಅಕ್ಟೋಬರ್‌ 2ರಿಂದ ಈ ಯೋಜನೆಯನ್ನು ಜಾರಿಗೊಳಿಸಲು ಉದ್ದೇಶಿಸಲಾಗಿದ್ದು, 

ಶಗಾಗಲೇ ಹಣಕಾಸು ಮತ್ತು ಆರೋಗ್ಯ ಇಲಾಖೆ ಒಪಿಗೆ ಪಡೆಯಲಾಗಿದೆ? ಎಂದು ವಿವರಿಸಿದರು. 


"ಹೊಸದಾಗಿ ಯಶಸ್ವಿನಿ ಟ್ರಸ್ಟ್‌ ರಚಿಸುವ ಕಾರ್ಯವೂ ಪ್ರಗತಿಯಲ್ಲಿದೆ. ಜೊತೆಗೆ, ಯಾವ 
ಕಾಯಿಲೆಗಳನ್ನು ಮತ್ತು ಆಸ್ಪತ್ರೆಗಳನ್ನು ಈ ಯೋಜನೆಯ ವ್ಯಾಪಿಗೆ ತರಬೇಕು ಎನ್ನುವ ಬಗ್ಗೆ 
ಚರ್ಚೆಸಲಾಗುತ್ತಿದೆ. ಸಹಕಾರಿ ಬ್ಯಾಂಕ್‌ಗಳ ಸದಸ್ಯರನ್ನು ಸಹ ಈ ಯೋಜನೆಯನ್ನು ಒಳಪಡಿಸುವ 
ಉದ್ದೇಶವಿದೆ. ಹೀಗಾಗಿ, ಈ ಯೋಜನೆಯ ಬಗ್ಗೆ ಮಾರ್ಗಸೂಚಿ ಹಾಗೂ ನಿಯಮಗಳನ್ನು ರೂಪಿಸುವ 
ಕಾರ್ಯ ಪ್ರಗತಿ ಹಂತದಲ್ಲಿದೆ” ಎಂದು ತಿಳಿಸಿದರು. 


"ಆಯುಷ್ನಾನ್‌ ಭಾರತ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಿಂದ 


೬ 


ಗೊಂದಲ ಸೃಷ್ಟಿಯಾಗಬಾರದು ಎನ್ನುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸುವ 
ಮುನ್ನವೇ ಎಲ್ಲ ರೀತಿಯ ಸಿದ್ದತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಒಂದು ಬಾರಿ ಜಾರಿಯಾದ ನಂತರ 
ಯಾವುದೇ ರೀತಿ ಗೊಂದಲಗಳು ಸೃಷ್ಟಿಯಾಗಬಾರದು ಎನ್ನುವುದು ಸರ್ಕಾರದ ಉದ್ದೇಶ” ಎಂದು 
ಸಷಪಡಿಸಿದರು. 

ಪ್ರಕಾಶ್‌ ರಾಥೋಡ್‌ ಮಾತನಾಡಿ, "ಈ ಯೋಜನೆಯನ್ನು ಘೋಷಿಸಿ ಆರು ತಿಂಗಳಾದರೂ 
ಅನುಷ್ಠಾನಗೊಳಿಸಿಲ್ಲ. ಬಜೆಟ್‌ನಲ್ಲೂ 300 ಕೋಟಿ ಒದಗಿಸಲಾಗಿತ್ತು. ಆದರೂ. ಇನ್ನೂ ಪ್ರಗತಿಯ 
ಹಂತದಲ್ಲಿದೆ" ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. 

ಬಿಜೆಪಿಯ ಎಚ್‌. ವಿಶ್ವನಾಥ್‌, "ಕಠ ಯೋಜನೆಯನ್ನು ಸಹಕಾರ ಇಲಾಖೆಯ ಮೂಲಕವೇ 
ನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ಆರೋಗ್ಯ ಇಲಾಖೆಗೆ ವಹಿಸಲೇಬಾರದು' ಎಂದರು. 

"ಕಾಂಗೆಸ್‌ ಸರ್ಕಾರದ ಅವಧಿಯಲ್ಲಿ ನಾನು ಸಹಕಾರ ಸಚಿವನಾಗಿದ್ದಾಗ ಯಶಸ್ಥಿನಿ 
ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಈ ಯೋಜನೆ ಜಾರಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಂದ 
ಕಾರ್ಪೋರೇಟ್‌ ಸಾಮಾಜಿಕ ಹೊಣೆ ಗಾರಿಕೆ (ಸಿಎಸ್‌ಆರ್‌) ನಿಧಿ ಅಡಿಯಲ್ಲಿ 7 ಸಾವಿರ ಕೋಟಿ 
ಸಂಗಹಿಸಬೇಕು ಎಂದು ಸಲಹೆ ನೀಡಿದರು. 


“ಹಾಲಿನ ಬೆಲೆ ರೂ.3 ಹೆಚ್ಚಳ : ಸಿಎಂ ಜೊತೆ ಚರ್ಚಿಸಿ ತೀರ್ಮಾನ 


"ಹಾಲಿನ ಬೆಲೆ ಲೀಟರ್‌ಗೆ ರೂ.3 ಹೆಚ್ಚಿಸುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿದ ಬಳಿಕ 
ನಿರ್ಧಾರ ತೆಗೆದುಕೊಳ್ಳಲಾಗುವುದು' ಎಂದು ಸಹಕಾರ ಸಚಿವ ಎಸ್‌.ಟಿ. ಸೋಮಶೇಖರ್‌ ತಿಳಿಸಿದರು. 

ವಿಧಾನ ಪರಿಷತ್‌ನಲ್ಲಿ ಕಾಂಗೆಸ್ಸಿನ ಎಸ್‌. ರವಿ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದ 
ಅವರು, "ಎಲ್ಲ 14 ಹಾಲು ಒಕ್ಕೂಟಗಳ ಸಭೆಯಲ್ಲಿ ಹಾಲಿನ ಬೆಲೆ ಹೆಚ್ಚಿಸುವಂತೆ ಬೇಡಿಕೆ ಬಂದಿದೆ. 
ಒಕ್ಕೂಟಗಳ ಮನವಿಯನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಲಾಗಿದೆ” ಎಂದರು. 


'ಕೋವಿಡ್‌ನಿಂದ ಎರಡು ವರ್ಷ ಒಕ್ಕೂಟಗಳು ತೀವ್ರ ಸಮಸ್ಯೆಯಲ್ಲಿ ಸಿಲುಕಿದ್ದವು. ನಂತರ 
ದಿನಗಳಲ್ಲಿಯೂ ಹಾಲು ಸಂಗ್ರಹ ಪ್ರಮಾಣ ಕುಸಿದಿದೆ. ರೈತರು ಜಾನುವಾರುಗಳನ್ನು ಮಾರುತ್ತಿದ್ದಾರೆ. ದರ 
ಹೆಚ್ಚಳ ಅನಿವಾರ್ಯವಾಗಿದೆ' ಎಂದು ರವಿ ಪ್ರತಿಪಾದಿಸಿದರು. ಅದಕ್ಕೆ ಸಚಿವರು, ರೈತರಿಗೆ ಅನುಕೂಲ 
ಆಗಬೇಕು. ಗ್ರಾಹಕರ ಜೇಬಿಗೂ ಹೊರೆ ಆಗಬಾರದು. ಹೀಗಾಗಿ, ಈ ವಿಷಯದಲ್ಲಿ ಆದಷ್ಟು ಶೀಘದಲ್ಲಿ 
ಮುಖ್ಯಮಂತ್ರಿ ಸೂಕ್ತ ತೀರ್ಮಾನ ತೆಗೆದು ಕೊಳ್ಗಲಿದ್ದಾರೆ' ಎಂದರು. 

ಆಧಾರ: ಪ್ರಜಾವಾಣಿ, ದಿನಾಂಕ: 14.09.2022 
26. ಮಾದಕ ದವ್ಯಗಳ ನಿಯಂತ್ರಣಕ್ಕೆ ಕ್ರಮ 

ರಾಜ್ಯದ ನಗರ ಪ್ರದೇಶಗಳ ಶಾಲಾ-ಕಾಲೇಜುಗಳ ಬಳಿ ಮಾದಕ ವಸ್ತುಗಳ ಮಾರಾಟ 

ಅವ್ಯಾಹತವಾಗಿ ನಡೆಯುತ್ತಿರುವ ಕುರಿತಂತೆ ಮೇಲ್ಮನೆಯಲ್ಲಿ ಸದಸ್ಯರು ಪಕ್ಷಬೇಧ ಮರೆತು ಚರ್ಚೆ 


ಮಾದಕ ದವ್ಯಗಳ ಮಾರಾಟ, ಪೂರೈಕೆ ಹಾಗೂ ಸೇವನೆ ನಿಯಂತ್ರಿಸಲು ಕಠಿಣ ಕ್ರಮ 
ಕೈಗೊಳ್ಳಬೇಕೆಂದು ಸದಸ್ಯರು ಸರಕಾರವನ್ನು ಆಗಹಿಸಿದರು. 

ನಿಯಮ 330ರಡಿ ಕಾಂಗೆಸ್‌ ಸದಸ್ಯ ಪ್ರಕಾಶ್‌ ಕೆ. ರಾಥೋಡ್‌ ನೀಡಿದ ಸೂಚನೆಗೆ ಸದಸ್ಯರಾದ 
ಮಧು ಜಿ.ಮಾದೇಗೌಡ, ತೇಜಸ್ಥಿನಿಗೌಡ, ಮಂಜುನಾಥ ಭಂಡಾರಿ, ಭಾರತಿ ಶೆಟ್ಟಿ ಎಂ.ನಾಗರಾಜ್‌, 
ಸಲೀಂ ಅಹಮದ್‌, ಮರಿತಿಬ್ಬೇಗೌಡ ಅವರು ಧ್ಧನಿಗೂಡಿಸಿ, ಮಾದಕ ದವ್ಯಗಳ ಮಾರಾಟಕ್ಕೆ 
ತಡೆಯೊಡ್ಡಬೇಕೆಂದು ಆಗಹಿಸಿದರು. 

ಇದಕ್ಕೆ ಉತ್ತರಿಸಿದ ಸಚಿವ ಆರಗ ಜ್ಞಾನೇಂದ್ರ ಮಾದಕ ದವ್ಯಗಳ ಪೂರೈಕೆ. ವಿತರಣೆ, ಮಾರಾಟ 
ಮತ್ತು ಸೇವನೆ ತಡೆಗೆ ಪೊಲೀಸ್‌ ಇಲಾಖೆ ಹೆಚ್ಚಿನ ಗಮನಹರಿಸುತ್ತಿದೆ. ಅದರ ಪರಿಣಾಮ ಪ್ರಕರಣಗಳು 
ಹೆಚ್ಚುತ್ತಿವೆ. ಇಂತಹ ಪ್ರಕರಣಗಳಿಗಾಗಿ ಸಿಸಿಬಿಯಲ್ಲಿ ವಿಶೇಷ ಘಟಕ ಆರಂಭಿಸಲಾಗಿದೆ. 
ಮಾದಕದವ್ಯಗಳಿಂದ ನಾನಾ ರೀತಿಯ ಅಪರಾಧ ಹೆಚ್ಚುತ್ತಿವೆ. ಒಟ್ಟಾರೆ ಮಾದಕ ದವ್ಯ ತಡೆಗೆ ಪೊಲೀಸರು 


[ pe) 


ಸರ್ವ ರೀತಿಯ ಪ್ರಯತ್ನ ನಡೆಸುತ್ತಿದ್ದಾರೆಂದರು. ಮಾದಕ ದವ್ಯದ ವಿರುದ್ಧ "ವಿಕ' ರಾಜ್ಯಾದ್ಯಂತ 
ಅಭಿಯಾನ ನಡೆಸುತ್ತಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. 
ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗಿ ಮಳೆಯಿಂದ ಸಂಕಪ್ಪಕ್ಕೆ ಸಿಲುಕಿರುವ ಜನರ 


ಸಮಸ್ಯೆಗಳಿಗೆ ಸಂದಿಸುತ್ತಿಲ್ಲ. ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡುತ್ತಿಲ್ಲ ಎಂಬುದಾಗಿ ವಿಧಾನಸಭೆ 


Ww po) 


(€L 


ತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಡಿರುವ ಆರೋಪಕ್ಕೆ ಹಲವು ಸಚಿವರು ಆಕ್ಷೇಪಿಸಿದರು. 
ಸಚಿವ ವಿ.ಸೋಮಣ್ಣ, “ನಾನು ಚಾಮರಾಜನಗರ ಜಿಲ್ಲೆಗೆ ನಿರಂತರವಾಗಿ ಭೇಟಿ ನೀಡಿ ಅಭಿವೃದ್ಧಿ 

ಕಾರ್ಯಗಳಿಗೆ ಒತ್ತು ನೀಡಿದ್ದೇನೆ,” ಎಂದು ತಿರುಗೇಟು ನೀಡಿದರು. 

ಸಚಿವ ಡಾ.ಸಿ.ಎನ್‌.ಅಶ್ವತ್ನನಾರಾಯಣ, “ರಾಮನಗರ ಪಟ್ಟಣವನ್ನು 75 ವರ್ಷ 
ಘಟಾನುಘಟಿಗಳೇ ಪ್ರತಿನಿಧಿಸಿದ್ದಾರೆ. ಆದರೂ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. 
ನಾವು ವ್ಯತ್ಯಾಸ ಮಾಡಿ ತೋರಿಸುತ್ತೇವೆ ನೋಡಿರಿ” ಎಂದು ಹೇಳಿದರು. ಅದಕ್ಕೆ ಸಿದ್ದರಾಮಯ್ಯ 
“ಇಂತಹ ವೀರಾವೇಶದ ಮಾತುಗಳಿಗೇನು ಕಡಿಮೆ ಇಲ್ಲ. ಅದಕ್ಕೆ ಬೆಂಗಳೂರಿನಲ್ಲಿ ಜನ ಬೋಟ್‌ನಲ್ಲಿ 
ಓಡಾಡುವ ಸ್ಥಿತಿ ನಿರ್ಮಾಣವಾಗಿರುವುದು,” ಎಂದು ಕುಟುಕಿದರು. 

ಅರಸೀಕೆರೆ ಜೆಡಿಎಸ್‌ ಶಾಸಕ ಕೆ.ಎಂ. ಶಿವಲಿಂಗೇಗೌಡ, ರಾಜಕಾಲುವೆ ಒತ್ತುವರಿ ಸಮಸ್ಯೆ ಕೇವಲ 
ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಜಿಲ್ಲಾ. ತಾಲ್ಲೂಕು ಕೇಂದಗಳಲ್ಲೂ ಈ ಸಮಸ್ಯೆ ಹೆಚ್ಚಾಗುತ್ತಿದೆ. 
ಹಾಗಾಗಿ, ಎಲ್ಲ ಕಡೆ ಒತ್ತುವರಿ ತೆರವಿಗೆ ಸರಕಾರ ಕ್ರಮ ವಹಿಸಬೇಕು ಎಂದು ಆಗಹಿಸಿದರು. 
ಸರ್ಕಾರದ ವಿರುದ್ಧ ಮುಗಿಬೀಳಲು ಕೈ ಸಿದ್ಧತೆ 

ಪ್ರವಾಹ ಪರಿಸ್ಥಿತಿ ನಿಭಾಯಿಸುವಲ್ಲಿ ವೈಫಲ್ಯ ಹಾಗೂ ಸಚಿವರ ವಿರುದ್ದದ ಭ್ರಷ್ಟಾಚಾರ ಆರೋಪ 
ಮುಂದಿಟ್ಟುಕೊಂಡು ಸರಕಾರದ ವಿರುದ್ದ ಮುಗಿಬೀಳಲು ಕಾಂಗೆಸ್‌ ಶಾಸಕಾಂಗ ಪಕ್ಷದ ಸಭೆ ನಿರ್ಧರಿಸಿದೆ. 
ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಲಭ್ಯವಿರುವ ಅವಕಾಶ ಬಳಸಿಕೊಂಡು ಸರಕಾರ 
ಇಕ್ಕಟ್ಟಿಗೆ ಸಿಲುಕಿಸುವ ಕುರಿತು ಚರ್ಚೆ ನಡೆಯಿತು. 

ಸರಕಾರದ ವೈಫಲ್ಯಗಳು, ತಪ್ಪುಗಳು ಹಾಗೂ ಅಕ್ರಮಗಳ ವಿರುದ್ದ ದನಿಎತ್ತಲು ಇದೊಂದು 
ಪ್ರಮುಖ ಅವಕಾಶ. ವಿಧಾನ ಸಭೆ ಚುನಾವಣೆ ಸಮೀಪಿಸಿರುವ ಹಿನ್ನೆಲೆಯಲ್ಲಿ ಸರಕಾರದ ವಿರುದ್ಧ 
ಜನಾಭಿಪ್ರಾಯ ಗಟ್ಟಿಗೊಳಿಸಲು ಈ ಅವಕಾಶ ಬಳಸಿಕೊಳ್ಳಬೇಕು. ಪಕ್ಷದ ಪ್ರತಿಯೊಬ್ಬ ಶಾಸಕರೂ 
ಕಡ್ಡಾಯವಾಗಿ ಸದನದಲ್ಲಿ ಹಾಜರಿದ್ದು, ಅವಕಾಶ ಸಿಕ್ಕಾಗಲೆಲ್ಲಾ ಸರಕಾರದ ವಿರುದ್ದ ತಿರುಗಿಬೀಳಬೇಕು 


ಎಂದು ಸೂಚಿಸಲಾಯಿತು. 


ಸುರ್ಜೇವಾಲ ಗರಂ: ಸಭೆಗೆ 15 ಶಾಸಕರು ಗೈರು ಹಾಜರಾದ ಬಗ್ಗೆ ಸುರ್ಜೇವಾಲ ಗರಂ ಆದರು. “ಪ್ರತಿ 
ಸಲವೂ ಬಹಳಷ್ಟು ಶಾಸಕರು ಸಿಎಲ್‌ಪಿ ಸಭೆಗೆ ಗೈರು ಹಾಜರಾಗುತ್ತಾರೆ. ಇದು ಸರಿಯಲ್ಲ” ಎಂದು 
ಕಿಡಿಕಾರಿದರು. ಸಭೆಗೆ ಬರದ ಶಾಸಕರಿಗೆ ತಾವು ಬುದ್ದಿ ಹೇಳಿ, ತಪ್ತು ಪುನರಾವರ್ತನೆ ಮಾಡದಂತೆ 
ಎಚ್ಚರಿಕೆ ನೀಡುವುದಾಗಿ ಸಿದ್ದರಾಮಯ್ಯ ಅವರು ತಿಳಿಸಿದರು. 

ಕಡ್ಡಾಯ ಹಾಜರಿಗೆ ಸೂಚನೆ: ಇದೇ ತಿಂಗಳ 16ರಂದು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಸಂಬಂಧ ಸಭೆ 


sk 
ನಡೆಯಲಿದ್ದು, ಪಕ್ಷದ ಎಲ್ಲಾ ಶಾಸಕರು, ಮೇಲ್ಮನೆ ಸದಸ್ಯರು, ಸಂಸದರು ಕಡ್ಡಾಯವಾಗಿ ಹಾಜರಿರಬೇಕು 
ಎಂದು ಸಭೆಯಲ್ಲಿ ಸೂಚಿಸಲಾಯಿತು. 
ಟಕ್ಕರ್‌ ನೀಡಲು ಕಮಲ ಕಾರ್ಯತಂತ್ರ 

ಅಧಿವೇಶನದಲ್ಲಿ ಮಂಡನೆಯಾಗಲಿರುವ ಎಲ್ಲಾ ವಿಧೇಯಕಗಳಿಗೆ ಅನುಮೋದನೆ ಪಡೆಯುವ 
ಜೊತೆಗೆ ಪ್ರತಿಪಕ್ಷಗಳ ಆರೋಪಗಳಿಗೆ ಪ್ರಶಿತಂತ್ರಗಳ ಹೆಣೆದು ತಿರುಗೇಟು ನೀಡಲು ಬಿಜೆಪಿ ಸರಕಾರ 
ಸಜ್ಜಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಭಯ ಸದನಗಳಲ್ಲಿ ಶಾಸಕರು ಅನುಸರಿಸಬೇಕಾದ 
ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯಾಯಿತು. ಯೋಜಿತ ರೀತಿಯಲ್ಲಿ ಎಲ್ಲಾ ವಿಧೇಯಕಗಳಿಗೆ ಉಭಯ 
ಸದನಗಳಲ್ಲಿ ಅನುಮೋದನೆ ಪಡೆಯುವ ಬಗ್ಗೆಯೂ ಹಿರಿಯ ನಾಯಕರು ಶಾಸಕರಿಗೆ ಸಲಹೆ, ಸೂಚನೆ 
ನೀಡಿದರು ಎಂದು ತಿಳಿದುಬಂದಿದೆ. ಸರಕಾರ ಹಾಗೂ ಪಕ್ಷದ ವರ್ಚಸಿಗೆ ಧಕ್ಕೆಯಾಗದಂತೆ 
ಎಚ್ಚರಿಕೆಯಿಂದ ಸದನದ ಒಳಗೆ ಹಾಗೂ ಹೊರಗೆ ನಡೆದುಕೊಳ್ಳಬೇಕು. ಒಟ್ಟಾಗಿ ಪ್ರತಿಪಕ್ಷಗಳ 


ಆರೋಪಗಳಿಗೆ ತಿರುಗೇಟು ನೀಡುವ ಬಗ್ಗೆಯೂ ಸಮಾಲೋಚನೆಯಾಯಿತು ಎನ್ನಲಾಗಿದೆ. 
ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 14.09.2022 
27. ಅಂಗನವಾಡಿ ಕಾರ್ಯಕರ್ತೆಯರನ್ನು ತೆಗೆದುಹಾಕುವ ಪ್ರಶ್ನೆಯೇ ಇಲ್ಲ 
ರಾಜ್ಯದ ಅಂಗನವಾಡಿಗಳಲ್ಲೂ "ರಾಷ್ಟ್ರೀಯ ಶಿಕ್ಷಣ ನೀತಿ” ಜಾರಿಗೊಳಿಸಲು ಸರ್ಕಾರ 
ನಿರ್ಧರಿಸಿದ್ದು, ಹಾಗಂತ ಹೆಚ್ಚು ವಿದ್ಯಾರ್ಹತೆ ಹೊಂದಿರದ ಯಾವೊಬ್ಬ ಅಂಗನವಾಡಿ 
ಕಾರ್ಯಕರ್ತೆಯರನ್ನು ತೆಗೆದುಹಾಕುವ ಪ್ರಶ್ನೆಯೇ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಸಚಿವ ಹಾಲಪ್ಪ ಆಚಾರ್‌ ಅಭಯ ನೀಡಿದರು. 
ಪ್ರಶೋತ್ತರ ವೇಳೆ ಜೆಡಿಎಸ್‌ ಸದಸ್ಯ ಗೋವಿಂದರಾಜು ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ 66.361, 
ಅಂಗನವಾಡಿ ಕೇಂದಗಳಿದ್ದು ಈ ಪೈಕಿ 20 ಸಾವಿರಕ್ಕೂ ಅಧಿಕ ಅಂಗನವಾಡಿಗಳಲ್ಲಿನ 
ಕಾರ್ಯಕರ್ತೆಯರು ಪಿಯುಸಿಗಿಂತ ಹೆಚ್ಚು ವಿದ್ಯಾರ್ಹತೆ ಹೊಂದಿದ್ದಾರೆ. ಮೊದಲ ಹಂತದಲ್ಲಿ ಈ 
ಅಂಗನವಾಡಿಗಳಲ್ಲಿ ಜಾರಿಗೊಳಿಸಲಾಗುವುದು. ಅದಕ್ಕೂ ಮುನ್ನ ಅಲ್ಲಿ ಕೆಲಸ ಮಾಡುವ 
ಕಾರ್ಯಕರ್ತೆಯರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಆರು ತಿಂಗಳ ತರಬೇತಿ 


ನೀಡಲಾಗುವುದು. ಉಳಿದವರಿಗೆ ಒಂದು ವರ್ಷ ಕೌಶಲ್ಯ ತರಬೇತಿ ಒದಗಿಸಲಾಗುವುದು. 
ಯಾರೊಬ್ಬರನ್ನೂ ತೆಗೆದುಹಾಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಮುಂದೆ ಅಂಗನವಾಡಿ 
ಕೇಂದ್ರಗಳಲ್ಲಿ ಕಾರ್ಯಕರ್ತೆಯರ ನೇಮಕಾತಿ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರುವವರಿಗೆ 
ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. 

ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ 4,266 ಅಂಗನವಾಡಿ ಕೇಂದ್ರಗಳು ತಲೆಯೆತ್ತಲಿವೆ. ಅಲ್ಲೆಲ್ಲ 
ರಾಷ್ಟ್ರೀಯ ಶಿಕ್ಷಣ ನೀತಿ (ಎನ್‌ಇಪಿ)ಗೆ ಪೂರಕವಾದ ವಿದ್ಯಾರ್ಹತೆ ಹೊಂದಿರುವ ಕಾರ್ಯಕರ್ತೆಯರನ್ನು 
ತೆಗೆದುಕೊಳ್ಳಲಾಗುವುದು. ಇದರಿಂದ ಅನುಷ್ಠಾನ ಸುಲಭವಾಗಲಿದ್ದು, ಮಕ್ಕಳ ಬೆಳವಣಿಗೆಗೂ ಅನುಕೂಲ 
ಆಗಲಿದೆ ಎಂದ ಸಚಿವರು, ಎನ್‌ಅಇಪಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮವಿನ್ಯಾಸ, ಮೌಲ್ಯಮಾಪನ, 
ಸಮುದಾಯ ಸೇರಿ ಆರು ಸಮಿತಿಗಳನ್ನು ರಚಿಸಲಾಗಿದೆ. ಇದು ವರದಿ ನೀಡಿದ ನಂತರ ಪಠ್ಯಕ್ರಮ 
ಜಾರಿಗೆ ಬರಲಿದೆ ಎಂದರು. 
ಗಣಗಾರಿಕೆ: 27.77 ಕೋಟಿ ದಂಡ ವಸೂಲಿ 

ರಾಜ್ಯದಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ 974 ಗಣಿಗಾರಿಕೆ ಪ್ರಕರಣ ಪತ್ತೆ ಮಾಡಿರುವ 
ಅಧಿಕಾರಿಗಳು ರೂ. 21.77 ಕೋಟಿ ದಂಡ ವಸೂಲಿ ಮಾಡಿ 313 ಪ್ರಕರಣ ದಾಖಲಿಸಿದ್ದಾರೆ. 

ಕಾಂಗೆಸ್‌ನ ಎಂ. ನಾಗರಾಜ್‌ ಯಾದವ ಪ್ರಸ್ತಾಪಕ್ಕೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ಸಚಿವ 
ಹಾಲಪ್ಪ ಆಚಾರ್‌, ಕಳೆದ ಮೂರು ವರ್ಷಗಳಲ್ಲಿ ಉಪಖನಿಜ ಗಣಣಿಗಾರಿಕೆಗಾಗಿ 109 ಕಲ್ಲು ಗಣಿ ಮತ್ತು 
ನಿರ್ದಿಷ್ಟವಲ್ಲದ ಉಪಖನಿಜ ಗಣಕಿಗಾರಿಕೆಗಾಗಿ 654 ಕಲ್ಲುಗಣಿ ಗುತ್ತಿಗೆಗಳನ್ನು ಮಂಜೂರು ಮಾಡಲಾಗಿದೆ, 
ಅದನ್ನು ಹೊರತುಪಡಿಸಿ ಅನಧಿಕೃತವಾಗಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ದ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 2019-20ರಿಂದ 2021-22ರವರೆಗೆ ಅನಧಿಕೃತ 974 ಪ್ರಕರಣಗಳು ಪತ್ತೆಯಾಗಿದ್ದು, 
ಅವರಿಂದ ರೂ. 27.77 ಕೋಟಿ ದಂಡ ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. 


5 ವರ್ಷಗಳಲ್ಲಿ 1,091 ಬಾಲ್ಯ ವಿವಾಹ 


ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ 1,091 ಬಾಲ್ಯ ವಿವಾಹ ನಡೆದಿದ್ದು, 867 ಪ್ರಕರಣಗಳಲ್ಲಿ ಎಫ್‌ 
ಐಆರ್‌ ದಾಖಲಿಸಲಾಗಿದೆ ಎಂದು ಸಚಿವ ಹಾಲಪ್ಪ ಆಚಾರ್‌ ಮಾಹಿತಿ ನೀಡಿದರು. ಬಿಜೆಪಿಯ ಪಿ.ಎಂ. 
ಮುನಿರಾಜು ಗೌಡ ಪ್ರಸ್ತಾಪಕ್ಕೆ ಉತ್ತರಿಸಿ, 2017-18ರಿಂದ 2021-22ರವರೆಗೆ ರಾಜ್ಯದಲ್ಲಿ 10,352 ಬಾಲ್ಯ 
ವಿವಾಹಕ್ಕೆ ಸಂಬಂಧಿಸಿದ ದೂರುಗಳು ಬಂದಿವೆ. ಅದರಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು 


ಕಾರ್ಯಾಚರಣೆ ನಡೆಸಿ 9.261 ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಆದರೂ, ಅಧಿಕಾರಿಗಳ ಕಣ್ಣಪಿಸಿ 


1,091 ಬಾಲ್ಯ ವಿವಾಹ ನಡೆದಿವೆ. ಒಟ್ಟಾರೆ 5 ವರ್ಷಗಳಲ್ಲಿ 867 ಪ್ರಕರಣ ದಾಖಲಿಸಿ ಕ್ರಮ 


ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. 


ಆಧಾರ: ಉದಯವಾಣಿ, ದಿನಾಂಕ: 14.09.2022 
28. ಗಂಗಾ ಕಲ್ಯಾಣ ಯೋಜನೆ ಅವ್ಯವಹಾರ ಕುರಿತು ತನಿಖೆ 
ಸಮಾಜ ಕಲ್ಯಾಣ ಇಲಾಖೆಯ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊರೆಯುವ 
ಟೆಂಡರ್‌ ಪಕ್ರಿಯೆಯಲ್ಲಿ ಅಕ್ರಮ ನಡೆದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುವುದಾಗಿ 
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. 


ಅಲ್ಲದೆ, ಗಂಗಾ ಕಲಾಣ ಯೋಜನೆಯನ್ನು ಸುವ್ಯವಸ್ಥಿತವಾಗಿ ಜಾರಿಗೆ ತರುವ ನಿಟ್ಟಿನಲ್ಲಿ 
ಕೈಗೊಳ್ಳಬೇಕಾದ ಕಮಗಳ ಕುರಿತು ಚರ್ಚಿಸಲು ವಿಶೇಷ ಸಭೆ ಕರೆದು ನಿರ್ಣಯ ಕೈಗೊಳ್ಳಲಾಗುವುದು. ಆ 
ಮೂಲಕ ಆಯಾ ವರ್ಷ ಆಯ್ಕೆಯಾದ ಫಲಾನುಭವಿಗಳಿಗೆ ಅದೇ ವರ್ಷ ಯೋಜನೆ ತಲುಪಿಸಲು ಕ್ರಮ 
ವಹಿಸಲಾಗುವುದು ಎಂದರು. 


ಪ್ರಶೋತ್ತರ ಅವಧಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂದು 
ಆರೋಪಿಸಿ ಕಾಂಗೆಸ್‌ ಸದಸ್ಯರು ಗದ್ದಲ ಎಬ್ಬಿಸಿದಾಗ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ, ಗಂಗಾ ಕಲ್ಯಾಣ 
ಯೋಜನೆ ಜಾರಿಗೆ ಬಂದು 20 ವರ್ಷವಾದರೂ ಯಾವ ವರ್ಗಕ್ಕೆ ಕೊಳವೆ ಬಾವಿ ಕೊರೆಸಿ ನೀರು 
ಕೊಡಬೇಕಿತ್ತೋ ಅವರಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗಿಲ್ಲ. 2018-19, 2019-20ನೇ ಸಾಲಿನಲ್ಲಿ 
ಆಯ್ಕೆಯಾದ ಫಲಾನುಭವಿಗಳಿಗೆ ಇದುವರೆಗೆ ಕೊಳವೆ ಬಾವಿ ಕೊರೆಸಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು 
ಸಾಧ್ಯವಾಗಿಲ್ಲ. ಹೀಗಾಗಿ ಕೊಳವೆ ಬಾವಿ ಕೊರೆದವರೇ ವಿದ್ಯುತ್‌ ಸಂಪರ್ಕ ಕಲ್ರಿಸಿ ಫಲಾನುಭವಿಗಳಿಗೆ 
ಬಿಟ್ಟುಕೊಡಬೇಕು ಎಂಬ ನೀತಿ ಜಾರಿಗೆ ತರಲಾಗಿದೆ. ಆದರೆ, ಇದರಿಂದ ಕೆಲವು ಗುತ್ತಿಗೆದಾರರಿಗೆ 


ಅನಾನುಕೂಲವಾಗಿ ಅನಾವಶ್ಯಕವಾಗಿ ಅಡ್ಡಿಪಡಿಸುತ್ತಿದ್ದಾರೆ ಎಂದರು. 


ಸಮಾಜ ಕಲ್ಕಾಣ ಇಲಾಖೆಯಡಿ ಗಂಗಾ ಕಲ್ಯಾಣ ಯೋಜನಾ ವೆಚ್ಚ ಹೆಚ್ಚಾಗಿದೆ. ದರ 
ತಾರತಮೃವಿದೆ, ಗುತ್ತಿಗೆದಾರರು ನಕಲಿ ಪ್ರಮಾಣಪತ್ರ ನೀಡಿದ್ದಾರೆ, ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆ 
ವಿಶೇಷ ಸಭೆ ಕರೆದು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಮುಖ್ಯ ಮಂತ್ರಿಗಳು ಹೇಳಿದರು. ಇದಕ್ಕೆ 
ಒಪ್ಪದ ಕಾಂಗೆಸ್‌ ಸದಸ್ಯರು, ಸಭಾಧ್ಯಕ್ಷ ಪೀಠದ ಎದುರು ಧಾವಿಸಿ ಧರಣಿ ಆರಂಭಿಸಿದರಲ್ಲದೆ, ಅಕ್ರಮದ 
ಬಗ್ಗೆ ತನಿಖೆ ನಡೆಸಲೇಬೇಕು ಎಂದು ಪಟ್ಟು ಹಿಡಿದರು. ಅಂತಿಮವಾಗಿ ತನಿಖೆ ನಡೆಸಲು ಮುಖ್ಯಮಂತ್ರಿ 
ಬಸವರಾಜ ಬೊಮ್ಮಾಯಿ ಸಮ್ಮತಿಸಿದರು. ಬಳಿಕ ಕಾಂಗೆಸ್‌ ಸದಸ್ಯರು ಪ್ರತಿಭಟನೆ ಹಿಂಪಡೆದರು. 


ಆಧಾರ: ವಿಶ್ವವಾಣಿ, ದಿನಾಂಕ: 15.09.2022 


29. ಮೇಲ್ಮನೆಯಲ್ಲಿ 40% ಕಮಿಷನ್‌ ಗಲಾಟೆ 


ಅವರು ಆಡಿದ ಮಾತು ಆಡಳಿತ ಹಾಗೂ ಕಾಂಗೆಸ್‌ ಸದಸ್ಯರ ನಡುವೆ ತೀವ್ರ ಆಕ್ಷೇಪ, ವಾಗ್ತಾದ., 
ಮಾತಿನ ಚಕಮಕಿಗೆ ಕಾರಣವಾಗಿದ್ದರಿಂದ ಕಲಾಪವನ್ನು ಗುರುವಾರಕ್ಕೆ ಮುಂದೂಡಿದ ಪ್ರಸಂಗ 
ನಡೆಯಿತು. 


ಇತ್ತೀಚೆಗೆ ಸುರಿದ ಮಳೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 
ಆಗಿರುವ ಹಾನಿ ಬಗ್ಗೆ ಮಾತನಾಡುವ ವೇಳೆ ಬಿ.ಕೆ.ಹರಿಪ್ರಸಾದ್‌ ಅವರು, "ರಾಜ್ಯ ಸರ್ಕಾರ 
ಮೂಲಸೌಕರ್ಯಗಳನ್ನು ಕಲ್ಪಿಸಲು ಬಳಸಬೇಕಿರುವ ಅನುದಾನವನ್ನು ಸೂಕ್ತ ರೀತಿಯಲ್ಲಿ 
ಖರ್ಚುಮಾಡಿಲ್ಲ. ಅದರಲ್ಲಿ ಶೇ.40ರಷ್ಟು ಅನುದಾನವನ್ನು ಭ್ರಷ್ಟಾಚಾರ ನಡೆಸಿದ್ದು, ಇದರಿಂದ ಸೂಕ್ತ 
ಕೆಲಸವಾಗದೇ ಬೆಂಗಳೂರಿಗೆ ಈ ಪರಿಸ್ಥಿತಿ ಬಂದಿದೆ. ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು” 


ಎಂದರು. 


ಆಗ ಮಧ್ಯಪ್ರವೇಶಿಸಿದ ಸಚಿವ ಡಾ.ಸಿ.ಎನ್‌. ಅಶ್ವತ್ನನಾರಾಯಣ "ಮನಸಿಗೆ ಬಂದಂತೆ ಮಾತನಾಡ 
ಬೇಡಿ, ನಿಮ್ಮ ಬಳಿ ಇರುವ ಸಾಕ್ಷಿ ಕೊಡಿ, ಸದನದಲ್ಲಿ ದಾಖಲಾತಿಗಳನ್ನು ನೀಡಿ ನಂತರ ಮಾತನಾಡಿ, 
ಪದೇ ಪದೇ ಪಕೋಡ ಎಂದು ಪ್ರಧಾನಿಗಳಿಗೆ ಅವಮಾನ ಮಾಡುವುದನ್ನು ಸಹಿಸಲ್ಲ' ಎಂದು 


ಹರಿಹಾಯ್ದರು. 


ಸಚಿವರ ಮಾತಿಗೆ ಬಿಜೆಪಿ ಸದಸ್ಯರು ದನಿಗೂಡಿಸಿ ಕಾಂಗೆಸ್‌ ಸರ್ಕಾರ ಶೇ.90 ಭ್ರಷ್ಟಾಚಾರ 
ಮಾಡಿದೆ ಎಂದು ಹೇಳತೊಡಗಿದರು. ಇದಕ್ಕೆ ಪ್ರತಿಯಾಗಿ ಕಾಂಗೆಸ್‌ ಸದಸ್ಯರು "ಬಿಜೆಪಿ ಸರ್ಕಾರ ಶೇ.40 


ಸರ್ಕಾರ' ಎಂದು ಘೋಷಣೆ ಕೂಗಿದರು. 


ಎರಡೂಕಡೆ ವಾಗ್ದಾದ, ಆರೋಪ-ಪ್ರತ್ಯಾರೋಪಗಳು ನಡೆದು. ತಣ್ಣಗಾಗದೆ ಇದ್ದಾಗ 
ಸಭಾಪತಿಗಳು ಎದ್ದುನಿಂತು ಸೂಚನೆ ನೀಡಿದರೂ ಬಿಜೆಪಿ ಸದಸ್ಯರು ಬಿ.ಕೆ.ಹರಿಪ್ರಸಾದ್‌ ಅವರು ಮಾತು 
ಮುಂದುವರೆಸಲು ಅವಕಾಶ ನೀಡಲಿಲ್ಲ. ಕೊನೆಗೆ ಕಾಂಗೆಸ್‌ ಸದಸ್ಯರು ಸದನದ ಬಾವಿಗಳಿದು ವಿರೋಧ 
ಪಕ್ಷದ ನಾಯಕರಿಗೆ ಬಿಜೆಪಿ ಸದಸ್ಯರು ಮಾತನಾಡಲು ಅವಕಾಶನೀಡುತ್ತಿಲ್ಲ ಎಂದು ಪ್ರತಿಭಟನೆಗೆ 
ಮುಂದಾಗುತ್ತಿದ್ದಂತೆ ಸಭಾಪತಿಗಳು ಸದನವನ್ನು ಕೆಲ ಕಾಲ ಮುಂದೂಡಿದರು. 


ಬಳಿಕ ಮತ್ತೆ ಸದನ ಆರಂಭವಾದ ಬಳಿಕ ಬಿ.ಕೆ. ಹರಿಪ್ರಸಾದ್‌, ಪ್ರವಾಹ ಹಾನಿ ಬಗ್ಗೆ ವಿವರಿಸುತ್ತಾ 
ಪುನಃ ರಾಜ್ಯ ಸರ್ಕಾರ ಶೇ.40 ಭ್ರಷ್ಟಾಚಾರ ನಡೆಸುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೆ ಸಚಿವ 


ಡಾ.ಅಶ್ವತ್ನನಾರಾಯಣ ಸಾಕ್ಷಿ ಇಟ್ಟು ಮಾತನಾಡಿ ಎಂದರು. ಮತ್ತೆ ಸದಸ್ಯರ ನಡುವೆ ವಾಗ್ದಾದ 


ಮುಂದುವರೆದಾಗ ಸಭಾಪತಿಗಳು ಸದನವನ್ನು ಮುಂದೂಡಿದರು. 


ಆಧಾರ: ಕನ್ನಡಪ್ರಭ, ದಿನಾಂಕ: 15.09.2022 
30. ಬೆಂಗಳೂರಿನ ನೆರೆಗೆ ಬಿಡಿಎ ಕಾರಣ 
ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನಗರದ ಇಂದಿನ ಎಲ್ಲ ಕರ್ಮಕಾಂಡಕ್ಕೆ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ (ಬಿಡಿಎ)ವೇ ಕಾರಣ ಎಂದು ಮಾಜಿ ಮುಖ್ಯಮಂತ್ರಿ 
ಎಚ್‌.ಡಿ.ಕುಮಾರಸ್ವಾಮಿ ನೇರ ಆರೋಪ ಮಾಡಿದರು. 


ನಿಯಮ 69ರ ಅಡಿ ಅತಿವೃಷ್ಟಿ ಬಗ್ಗೆ ವಿಧಾನಸಭೆಯಲ್ಲಿ ಸುದೀರ್ಪವಾಗಿ ಮಾತನಾಡಿದ ಅವರು, 
ಇದ್ದ ಎಲ್ಲಾ ಕೆರೆಗಳನ್ನು ಮುಚ್ಚಿ ಬಡಾವಣೆಗಳನ್ನು ಮಾಡಿ, ಕಾಲುವೆಗಳನ್ನು ಮುಚ್ಚಿ ಬೆಂಗಳೂರು 
ಸೌಂದರ್ಯವನ್ನು ನಾಶ ಮಾಡಿತು. ನಾನಂತೂ ಅಧಿಕಾರದಲ್ಲಿ ಇದ್ದಾಗ ನಗರಕ್ಕೆ ಮಾರಕವಾಗುವ 
ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಎಂದರು. 


ಮಳೆ ಅನಾಹುತ ಈಗಿನಿಂದ ಆಗಿದ್ದಲ್ಲ. 1999 ಈಚೆಗೆ ಐಟಿ ಕ್ಷೇತ್ರ ವೇಗವಾಗಿ ಬೆಳೆಯಲು 
ತೊಡಗಿತು. ಆಗ ಬೆಂಗಳೂರಿನ ಅಭಿವೃದ್ಧಿ ಬೇಕಾಬಿಟ್ಟಿ ದೊಡ್ಡ ಮಟ್ಟಿಗೆ ಆಯಿತು. ಮುಂದಾಗಬಹುದಾದ 
ಅನಾಹುತದ ಬಗ್ಗೆ ಯಾರೂ ಗಮನ ಕೊಟ್ಟಿಲ್ಲ ಎಂದು ಅವರು ಹೇಳಿದರು. 


ಯಾವತ್ತು ಬಿಡಿಎ ಹುಟ್ಟಕೊಂಡಿತೋ ಆಗಲೇ ಬೆಂಗಳೂರಿಗೆ ಗಂಡಾಂತರ ಪ್ರಾರಂಭವಾಯಿತು. 
ಕೆರೆಗಳಿದ್ದಿದ್ದರೆ ಈ ರೀತಿ ನೆರ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ, ಕೆರೆ ಅಭಿವೃದ್ದಿಪಡಿಸಿದ್ದರೇ ನೀರಿನ 
ಸಮಸ್ಯೆನೇ ಆಗುತ್ತಿರಲಿಲ್ಲ. ಮೇಕೆದಾಟುಗೆ ಪಾದಯಾತ್ರೆ ಬೇಕಾಗಿತ್ತಾ? ಮೇಕೆದಾಟಿಗಾಗಿ ಪಾದಯಾತ್ರೆ 
ಮಾಡುವ ಅವಶ್ಯಕತೆನೇ ಇರಲಿಲ್ಲ ಎಂದು ವಿವರಿಸಿದರು. 


ಕೆರೆ ಮುಚ್ಚಿ ನಿರ್ಮಿಸಲಾದ ಜೆಪಿ ನಗರ, ಡಾಲರ್ಸ್‌ ಕಾಲೋನಿಯಲ್ಲಿ ಬಡವರಿಗೆ ನಿವೇಶನ 
ಕೊಟ್ಟಿದ್ದೀರಾ? ಅಲ್ಲಿ ಎಲ್ಲ ಐಎಎಸ್‌ ಅಧಿಕಾರಿಗಳು, ಶ್ರೀಮಂತರಿಗೆ ನಿವೇಶನ ಕೊಟ್ಟಿದ್ದೀರಿ. ಹಲವು 
ಕೆರೆಯನ್ನು ಮುಚ್ಚಿಹಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ಬಿಡಿಎ. ಬಿಡಿಎ 4 ಸಾವಿರ ಎಕರೆ ಬಡಾವಣೆಗಾಗಿ 
ಭೂಮಿ ನೋಟಿಫೈ ಮಾಡುತ್ತದೆ. ಮತ್ತೆ ಯಾರಾದರೂ ಪ್ರಭಾವ ಬೀರಿದರೆ ಡಿನೋಟಿಫೈ ಮಾಡುತ್ತದೆ. ಆ 


ಪ್ರಾಧಿಕಾರಕ್ಕೆ ಒಂದು ಸ್ಪಷ್ಟತೆ ಇಲ್ಲ. ಒಂದು ನಿರ್ದಿಷ್ಟ ನೀಲನಕ್ಷೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. 


ಒಂದು ಕಾಲದಲ್ಲಿ ಬೆಂಗಳೂರನ್ನು ಸಿಂಗಾಪುರ ಮಾಡಲು ಹೊರಟಿದ್ದರು. ಸಿಂಗಾಪುರ 
ಮಾಡಲು ಹೋಗಿಯೇ ಈ ತರ ಆಗಿದೆ ಎಂದು ಹಿಂದಿನ ಸರ್ಕಾರಗಳಿಗೆ ಪರೋಕ್ಷವಾಗಿ ಕುಮಾರಸ್ವಾಮಿ 
ಟಾಂಗ್‌ ನೀಡಿದರು. 
ಅಶ್ಚಥ್‌ ನಾರಾಯಣ ವಿರುದ್ಧ ಟೀಕಾ ಪ್ರಹಾರ 

ಬೆಂಗಳೂರು-ಮೈಸೂರು ಎಕ್ಸಪ್ರೆಸ್‌ ಹೈವೇ ಯೋಜನೆಯಿಂದ ಕೆಲ ಸಮಸ್ಯೆ ಎದುರಾಗಿದೆ. 
ಅವೈಜ್ಞಾನಿಕ ಕಾಮಗಾರಿ ರಸ್ತೆಯಲ್ಲಿ ಪ್ರವಾಹಕ್ಕೆ ಕಾರಣ. ಅಲ್ಲದೆ ರಾಮನಗರ ನಗರ ಪುದೇಶದಲ್ಲಿ ನೆರೆ 
ಉಂಟಾಗಲು ರಾಮನಗರ ಪಕ್ಕದ ಕೆರೆ ಕೋಡಿ ಒಡೆದಿರುವುದೇ ಕಾರಣ. ಘಟಾನುಘಟಿ ನಾಯಕರು 
ಇರುವ ಜಿಲ್ಲೆಯಲ್ಲಿ ಯಾರೂ ಏನೂ ಮಾಡಲು ಆಗಿಲ್ಲ. ನಾವು ಬಂದು ಎಲ್ಲವನ್ನೂ ಮಾಡಿದ್ದೆವು 
ಎಂದು ಉಸ್ತುವಾರಿ ಸಚಿವರು ಮೂರು ವರ್ಷದಲ್ಲಿ ವೀರಾವೇಶದಿಂದ ಮಾತನಾಡಿದ್ದರು. ಅವರು ಏನು 
ಮಾಡಿದ್ದಾರೆ ಎಂಬುದು ಸದನದ ಮುಂದೆ ಇಡುವುದು ಸೂಕ್ತ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ 
ಡಾ.ಸಿ.ಎನ್‌ ಅಶ್ವತ್ನನಾರಾಯಣ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. 10 ವರ್ಷದಿಂದ ರಾಮನಗರದ 
ಅಭಿವೃದ್ಧಿ ಏನಾಗಿದೆ? ಕಳೆದ 3 ವರ್ಷದಿಂದ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂಬ ಬಗ್ಗೆ ಸದನದ 
ಮುಂದೆ ಇಡಲಿ. ನನ್ನಿಂದ ಏನಾದರು ಲೋಪ ಆಗಿದೆಯಾ ಎಂಬ ಬಗ್ಗೆಯೂ ನನಗೂ ತಿಳಿಯುತ್ತದೆ 
ಎಂದು ಸಚಿವ ಅಶ್ವತ್ನನಾರಾಯಣಗೆ ತಿರುಗೇಟು ನೀಡಿದರು ಅವರು. 
ಇಷ್ಟು ದಿನ ಅಧಿಕಾರಿಗಳು ಏಕೆ ಏನೂ ಮಾಡಿಲ್ಲ 

ನೆರೆ ವಿಷಯದಲ್ಲಿ ಬೆಂಗಳೂರಿಗೆ ಶಾಶ್ವತ ಪರಿಹಾರ ಬೇಕು. ಸಿಎಜಿ ವರದಿಯಲ್ಲಿ ಕಾಲುವೆ 
ಮುಚ್ಚಿರುವುದರಿಂದ ಈ ನೆರೆ ಸಮಸ್ಯೆ ಎದುರಾಗಿದೆ ಎಂದು ತಿಳಿಸಲಾಗಿದೆ. ಡೈನೇಜ್‌ ಕಟ್ಟಲು ಹಣ 
ಹೋಗುತ್ತಿದೆಯಾ? ಅಥವಾ ಡೈನೇಜ್ನಲ್ಲೇ ಹಣ ಹರಿದು ಹೋಗುತ್ತಿದೆಯಾ? ಹಣದ ದುರ್ಬಳಕೆ 
ಮಾಡಬಾರದು. ಹಣ ಲೂಟಿ ಮಾಡಿದವರ ಮೇಲೆ ಬಿಗಿ ಕ್ರಮ ಕೈಗೊಳ್ಳಬೇಕು ಎಂದು ಎಚ್‌ಡಿಕೆ 
ಆಗಹಿಸಿದರು. ನಾವು ತಾಂತ್ರಿಕವಾಗಿ, ಆರ್ಥಿಕವಾಗಿ ಬೆಳೆದಿದ್ದೇವೆ. ಆದರೆ, ಜನರ ಸಂಕಷ್ಟ ಪರಿಹರಿಸಲು 
ಏಕೆ ಸಾಧ್ಯವಾಗುತ್ತಿಲ್ಲ. ಅಧಿಕಾರಿಗಳಿಗೆ ರಾತ್ರೋರಾತ್ರಿ ನಿಮಗೆ ಜ್ಞಾನೋದಯ ಆಗಿದೆ. ಸಿಎಂ ಆದೇಶ 
ಕೊಟ್ಟ ಮೇಲೆ ಏಕೆ ಜ್ಞಾನೋದಯ ಆಗಿದೆ? ಇಷ್ಟು ದಿನ ಅಧಿಕಾರಿಗಳು ಏಕೆ ಏನೂ ಮಾಡಿಲ್ಲ? ಈ 
ದೇಶದ ಕಾನೂನು ಬರೀ ಶ್ರೀಮಂತರಿಗಾ? ಬಡವರಿಗೆ ಇಲ್ಲವಾ? ಮೂರುನಾಲ್ಕು ದಿನ ಕಟ್ಟಡವನ್ನು 
ಒಡೆದರೆ ಆಗುವುದಿಲ್ಲ. ಮುಖ್ಯಮಂತಿಗಳು ಕಠಿಣವಾಗಿ ವರ್ತಿಸಬೇಕು. ಒಂದು ವಿಸ್ತತವಾದ ವರದಿ 
ತರಿಸಿ ಕಮ ಕೈಗೊಳ್ಳಬೇಕು. ಆದರೆ, ಮಾನವೀಯತೆಯಿಂದ ಬಡ ಕುಟುಂಬಗಳ ಬಗ್ಗೆ ಯೋಚಿಸಬೇಕು. 
ಇದು ಅವರು ಮಾಡಿದ ತಪ್ಪಲ್ಲ ಎಂದು ಎಚ್‌.ಡಿ. ಕುಮಾರಸ್ವಾಮಿ ಹೇಳಿದರು. 


ಮುಲಾಜಿಲ್ಲದೆ ಒತ್ತುವರಿ ತೆರವು 

ನಗರದಲ್ಲಿನ ಒತ್ತುವರಿಯನ್ನು ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು. ಯಾವುದೇ ಒತ್ತಡಕ್ಕೆ 
ಮಣಿಯುವುದಿಲ್ಲ. ಇದರಲ್ಲಿ ಯಾವುದೇ ರಾಜೀ ಇಲ್ಲ. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 
ಅವರ ಖಡಕ್‌ ಮಾತು. 


ಅತಿವೃಷ್ಟಿ ಕುರಿತು ನಡೆದ ಚರ್ಚೆಯಲ್ಲಿ ಮಾತನಾಡಿದ ಅವರು, "ಈಚೆಗೆ ಸುರಿದ ಭಾರಿ 
ಮಳೆಯಿಂದ ಬೆಂಗಳೂರು ಪೂರ್ವಭಾಗದಲ್ಲಿ ಹೆಚ್ಚು ಸಮಸ್ಯೆಯಾಗಿದೆ. ಅಲ್ಲಿ ಬಿಲ್ಲರ್‌ಗಳು ಕಟ್ಟಿರುವ 
ಐಟಿ-ಬಿಟಿ ಕಂಪನಿಗಳಿವೆ. ಯಾರೇ ಒತ್ತುವರಿ ಮಾಡಿದ್ರೂ ಮುಲಾಜಿಲ್ಲದೆ ತೆರವು ಮಾಡಲಾಗುವುದು, 
ಯಾರು ಎಷ್ಟೇ ಒತ್ತಡ ಹಾಕಿದ್ರೂ ಬಗ್ಗುವುದಿಲ್ಲ. ತೆರವು ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ. 
ಇದರಲ್ಲಿ ಯಾವುದೇ ರಾಜೀ ಇಲ್ಲ ಎಂದು ಸಷಪಡಿಸಿದರು. 


ಬ್‌ 

ಹೆಚ್ಚು ಮಳೆ ಆದಾಗ ಮೆಟ್ರೋ ಸಿಟಿಗಳಲ್ಲಿ ಅವಾಂತರ ಸಾಮಾನ್ಯ ಎಂದ ಮುಖ್ಯಮಂತ್ರಿ 
ಬಸವರಾಜ ಬೊಮ್ಮಾಯಿ, ಇದಕ್ಕೆ ಯಾರು ಕಾರಣ ಎಂದು ಹುಡುಕುತ್ತ ಹೋದರೆ ಪರಿಹಾರ 
ಸಿಗುವುದಿಲ್ಲ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ. ಹಿಂದೆಂದೂ ಆಗದ ರೀತಿ ಅಲ್ಪ ಕಾಲದಲ್ಲಿ ಹೆಚ್ಚು 
ಮಳೆ ಆಗಿದೆ. ಆಗಾಗ್ಗೆ ಉಂಟಾಗುವ ನೆರೆ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕೊಡುವ ಚಿಂತನೆ ಸರ್ಕಾರ 
ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದೆ' ಎಂದರು. 


ಆಧಾರ: ಉದಯವಾಣಿ, ದಿನಾಂಕ: 15.09.2022 
31. ಭೂವ್ಯಾಜ್ಯ ಇತ್ಯರ್ಥಕ್ಕೆ ಕಾಲಮಿತಿ 
ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ 
ತಹಸೀಲ್ದಾರ್‌ ಕೋರ್ಟ್‌ಗಳಲ್ಲಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ಕಾಲಮಿತಿ ನಿಗದಿಪಡಿಸಿ ಆದೇಶ 
ಹೊರಡಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್‌.ಅಶೋಕ್‌ ತಿಳಿಸಿದರು. 


ವಿಧಾನ ಪರಿಷತ್‌ನಲ್ಲಿ ಜೆಡಿಎಸ್‌ನ ಸಿ.ಎಸ್‌. ಮಂಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿ, 
“ತಹಸೀಲ್ದಾರ್‌ ನ್ಯಾಯಾಲಯದಲ್ಲಿ 3 ತಿಂಗಳು, ಎಸಿ ಹಾಗೂ ಡಿಸಿ ಕೋರ್ಟ್‌ಗಳಲ್ಲಿ 6 ತಿಂಗಳೊಳಗೆ 
ವ್ಯಾಜ್ಯ ಇತ್ಯರ್ಥಪಡಿಸಬೇಕೆಂದು ಸೂಚಿಸಲಾಗಿದೆ. ಈ ಮೊದಲು ಜಿಲ್ಲಾಧಿಕಾರಿಗಳಷ್ಟೇ ಪ್ರಕರಣಗಳ 
ವಿಚಾರಣೆ ನಡೆಸಬೇಕಿತ್ತು ಕಾಯಿದೆ ತಿದ್ದುಪಡಿ ತಂದು, ಹೆಚ್ಚುವರಿ ಜಿಲ್ಲಾಧಿಕಾರಿಗೂ ಅಧಿಕಾರ 
ನೀಡಲಾಗಿದೆ. ಹಾಗೆಯೇ, ತಹಸೀಲ್ಲಾರ್‌ಗಳಂತೆ ಶಿರಸೆದಾರ್‌ಗಳಿಗೂ ವಿಚಾರಣೆ ನಡೆಸಲು ಅನುಮತಿ 


ನೀಡಲಾಗಿದೆ. ವಾರದಲ್ಲಿ 2 ಬಾರಿ ಕಲಾಪ ನಡೆಸಲು ಆದೇಶಿಸಲಾಗಿದೆ” ಎಂದು ಹೇಳಿದರು. 


ತಹಸೀಲ್ದಾರ್‌ ಕೋರ್ಟ್‌ಗೆ 3 ತಿಂಗಳು, ಎಸಿ, ಡಿಸಿ ಕೋರ್ಟ್‌ಗೆ 6 ತಿಂಗಳು ಗಡುವು: “ಜಿಲ್ಲಾಧಿಕಾರಿಗೆ ಪ್ರಶಿ 
ತಿಂಗಳು 75 ಪ್ರಕರಣ, ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರ್‌ಗಳಿಗೆ ತಲಾ 100 ಪ್ರಕರಣ 
ಇತ್ಯರ್ಥಪಡಿಸಲು ಗುರಿ ನೀಡಲಾಗಿದೆ. ಪಹಣಿಯಲ್ಲಿನ ಸಣ್ಣಪಟ್ಟ ಲೋಪದೋಷ ತಿದ್ದುಪಡಿ ಮಾಡುವ 
ಅಧಿಕಾರವನ್ನು ತಹಶೀಲ್ದಾರ್‌ಗಳಿಗೆ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ”' ಎಂದರು. 


50 ಸಾವಿರ ಕುಟುಂಬಗಳಿಗೆ ಹಕ್ಕುಪತ್ರ “ಲಂಬಾಣಿ ತಾಂಡ, ಸೋಲಿಗ. ಕಾಡು ಕುರುಬ, 
ಗೊಲ್ಲರಹಟ್ಟಿಗಳಲ್ಲಿನ 50 ಸಾವಿರ ಕುಟುಂಬಗಳಿಗೆ ಎರಡು ತಿಂಗಳೊಳಗೆ ಹಕ್ಕುಪತ್ರ ವಿತರಿಸಲು 
ಉದ್ದೇಶಿಸಲಾಗಿದೆ. ಇವುಗಳನ್ನು ನೋಂದಣಿ ಮಾಡಿಕೊಡಲು ಉಪನೋಂದಣಾಧಿಕಾರಿ ಕಚೇರಿಗಳಲ್ಲಿ 
ಒಂದು ತಾಸು ಮೀಸಲಿಡಲು ಕ್ರಮ ವಹಿಸಲಾಗುತ್ತಿದೆ” ಎಂದು ಕಂದಾಯ ಸಚಿವ ಆರ್‌.ಅಶೋಕ್‌ 


ಬಿಜೆಪಿಯ ಶಶೀಲ್‌ ಜಿ.ನಮೋಶಿ ಪ್ರಶ್ನೆಗೆ ಉತ್ತರಿಸಿ ಸಚಿವರು, "2091 ತಾಂಡ, 
ಗೊಲ್ಲರಹಟ್ಟಿಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಪ್ರಾಥಮಿಕ ಅಧಿಸೂಚನೆ 
ಹೊರಡಿಸಲಾಗಿತ್ತು. ಈ ಪೈಕಿ 1,16 ಕಂದಾಯ ಗ್ರಾಮಗಳ ಘೋಷಣೆಗೆ ಅಂತಿಮ ಅಧಿಸೂಚನೆ 
ಹೊರಡಿಸಲಾಗಿದೆ” ಎಂದು ಹೇಳಿದರು. 


2435.57 ಕೋಟಿ ರೂ. ಬೆಳೆ ಹಾನಿ ಪರಿಹಾರ ಪಾವತಿ 


ಕಳೆದ ಜುಲೈನಿಂದ ಶಠಈವರೆಗೆ ರೂ.2,435.57 ಕೋಟಿ ಬೆಳೆ ಹಾನಿ ಪರಿಹಾರ ನೀಡಲಾಗಿದೆ. 
ರೈತರ ಬ್ಯಾಂಕ್‌ ಖಾತೆಗಳಿಗೆ ನೇರವಾಗಿ ಪಾವತಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್‌. ಅಶೋಕ್‌ 
ಹೇಳಿದರು. 


ಪರಿಷತ್‌ನಲ್ಲಿ ಜೆಡಿಎಸ್‌ನ ಎಸ್‌.ಎಲ್‌.ಭೋಜೇಗ್‌ಡ ಅವರ ಪ್ರಶ್ನೆಗೆ ಉತ್ತರ ನೀಡಿ, “ಬೆಳೆ ಹಾನಿ 
ಪರಿಹಾರ ಹೆಚ್ಚಿಸಲಾಗಿದೆ. ಮಳೆಯಾತ್ರಿತ ಬೆಳೆ ನಷ್ಟಕ್ಕೆ ಹೆಕ್ಟೇರ್‌ಗೆ ರೂ. 6,800 ನಿಂದ ರೂ. 13,600, 
ನೀರಾವರಿಗೆ ರೂ. 13.500 ನಿಂದ ರೂ. 25 ಸಾವಿರ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ 18 
ಸಾವಿರದಿಂದ 28 ಸಾವಿರಕ್ಕೆ ಹಚ್ಚಿಸಲಾಗಿದೆ. 2020ರಿಂದ 41,550 ಮನೆಗಳು ಹಾನಿಗೀಡಾಗಿದ್ದು, 
ರೂ.175.22 ಕೋಟಿ ಪರಿಹಾರ ನೀಡಲಾಗಿದೆ,” ಎಂದು ತಿಳಿಸಿದರು. 
ಲಿಂಬಾವಳಿ ಅಬ್ಬರ: ಮಾಧುಸ್ಟಾಮಿ ತಬ್ಬಿಬ್ಬು 

ನಗರದ ಕೆರೆಗಳಿಗೆ ಕೊಳೆಚೆ ನೀರು ಚರ್ಚೆ ವೇಳೆ ಆಡಳಿತ ಪಕ್ಷದ ಶಾಸಕ ಅರವಿಂದ ಲಿಂಬಾವಳಿ 
ಅಬ್ಬರಕ್ಕೆ ಕಾನೂನು ಸಚಿವ ಜೆ.ಸಿ.ಮಾಧುಸ್ತಾಮಿ ತಬ್ಬಿಬ್ಬಾದ ಪ್ರಸಂಗ ವಿಧಾನಸಭೆಯಲ್ಲಿ ನಡೆಯಿತು. 


ಸಿಟ್ಟಿಗೆದ್ದ ಲಿಂಬಾವಳಿ ಮಾತಿನಿಂದ ಸಿಎಂ ಬೊಮ್ಮಾಯಿ ಸೇರಿ ಹಿರಿಯ ಸಚಿವರು ಪರಸ್ಪರ ಮುಖ 
ನೋಡಿಕೊಂಡು ಮೌನವಾದರು. ಸರಕಾರ ಮುಜುಗರದ ಸನ್ನಿವೇಶ ಎದುರಿಸಿತು. 

ಅತಿವೃಷಿಯಿಂದ ಬೆಂಗಳೂರಿನಲ್ಲಿ ಉದ್ಭವಿಸಿರುವ ಸಮಸ್ಯೆ ಕುರಿತ ಚರ್ಚೆ ವೇಳ ಕೆರೆಗಳ 
ಜಾಗದಲ್ಲಿ ಬಡಾವಣೆ ತಲೆ ಎತ್ತಿರುವ ಬಗ್ಗೆ ಪ್ರಸ್ತಾಪವಾಯಿತು. ಆಗ ಕಾಂಗೆಸ್‌ನ ಕೆ.ಜೆ.ಜಾರ್ಜ್‌, ತಮ್ಮ 
ಕ್ಷೇತದ ಕಾಚರಕನಹಳ್ಳಿ ಸೇರಿ ಇತರೆ ಕೆರೆಗಳಿಗೆ ಕೊಳೆಚೆ ನೀರು ಹರಿಯುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದರು. 
ಇದನ್ನು ಆಕ್ಷೇಪಿಸಿದ ಕಾನೂನು ಸಚಿವ ಜೆ.ಸಿ.ಮಾಧುಸ್ತಾಮಿ, "ಈ ರೀತಿ ಹೇಳಿದರೆ ಎನ್‌ಜಿಟಿಗೆ ನಾನು 
ಉತ್ತರ ಕೊಡಬೇಕಾಗುತ್ತದೆ. ಬೆಂಗಳೂರಿನ ಯಾವ ಕೆರೆಗೂ ಕೊಳಚೆ ನೀರು ಹೋಗುತ್ತಿಲ್ಲ. ತಪು 
ಮಾಹಿತಿ ಕೊಡಬೇಡಿ,” ಎಂದರು. 

ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಲಿಂಬಾವಳಿ ಅವರು ಕಾಂಗೆಸ್‌ ಶಾಸಕ ಜಾರ್ಜ್‌ ಮಾತಿಗೆ 
ದನಿಗೂಡಿಸಿದರು. ಆಗ ಸಿಟ್ಟಿಗೆದ್ದ ಮಾಧುಸ್ತಾಮಿ, “ಏ ಕೂರ್ರೀ..” ಎಂದು ತಾಕೀತು ಮಾಡಿದರು. 
ಇದರಿಂದ ಆಕ್ರೋಶಗೊಂಡ ಲಿಂಬಾವಳಿ, ನನ್ನನ್ನು ಕೂರಿಸಲು ನಿಮಗೆ ಸಾಧ್ಯವಿಲ್ಲ. ಕೊಳಚೆ ನೀರು 
ಕೆರೆಗಳಿಗೆ ಈಗಲೂ ಹೋಗುತ್ತಿರುವುದು ನಿಜ. ಸರಿಪಡಿಸುತ್ತೇವೆ ಎಂದು ಹೇಳಿ, ಅದನ್ನು ಬಿಟ್ಟು 
ಬೇರೊಂದು ರೀತಿ ಹೇಳಿಕೆ ಕೊಡಬೇಡಿ. ಶುದ್ದೀಕರಣವಾಗದೆ ಕೊಳೆಚೆ ನೀರು ತಲುಪುತ್ತಿರುವ ಬಗ್ಗೆ 


ನಾನೇ ಕರೆದುಕೊಂಡು ಹೋಗಿ ತೋರಿಸುತ್ತೇನೆ. ನನ್ನೊಂದಿಗೆ ಬನ್ನಿ...” ಎಂದು ಸವಾಲು ಹಾಕಿದರು. 


ಇದರಿಂದ ಮಾಧುಸ್ತಾಮಿ ತಬ್ಬಿಬ್ಬಾಗಿ ಮೌನವಾದರು. ಸಿಎಂ ಬೊಮ್ಮಾಯಿ, ಕಂದಾಯ ಸಚಿವ 
ಆರ್‌.ಅಶೋಕ್‌ ಮತ್ತಿತರರು ಪರಸ್ಪರ ಮುಖಮುಖ ನೋಡಿಕೊಂಡು ಸುಮ್ಮನಾದರು. ಕಾಂಗೆಸ್‌ 
ಸದಸ್ಯರು, ಲಿಂಬಾವಳಿ ಅವರ ಮಾತು ವಾಸ್ತವಿಕವಾಗಿದೆ ಎಂದು ಮೇಜುಕುಟ್ಟಿ ಸ್ಟಾಗತಿಸಿದರು. 


ಕಳೆದ ಸೋಮವಾರ ಅಶೋಕ್‌ ಮತ್ತು ಲಿಂಬಾವಳಿ ಮಧ್ಯೆಯೂ ಇದೇ ರೀತಿಯ ವಾಗ್ದಾದ 
ನಡೆದಿತ್ತು ಬೆಂಗಳೂರು ಪೂರ್ವ ಭಾಗದಲ್ಲಿ ಐಟಿ ಕಂಪೆನಿಗಳು ರಾಜಕಾಲುವೆ ಒತ್ತುವರಿ 
ಮಾಡಿಕೊಂಡಿರುವುದರಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಶೋಕ್‌ ಹೇಳಿಕೆ ನೀಡಿದ್ದರು. 
ಇದನ್ನು ವಿರೋಧಿಸಿದ್ದ ಲಿಂಬಾವಳಿ, ಐಟಿ ಕಂಪೆನಿಗಳು ಒತ್ತುವರಿ ಮಾಡಿಲ್ಲ. ಬಿಲ್ಲರ್‌ಗಳು ಒತ್ತುವರಿ 
ಮಾಡಿ ಕಟ್ಟಿದ ಕಟ್ಟಡಗಳಲ್ಲಿ ಅವುಗಳು ಕಾರ್ಯನಿರ್ವಹಿಸುತ್ತಿವೆ. ನನ್ನ ಕ್ಷೇತದ ವಿಚಾರದಲ್ಲಿ ಸೂಕ್ತ 
ಮಾಹಿತಿ ಇಲ್ಲದೆ ಇಂತಹ ಅಪ್ಪಸ್ತುತ ವಿಚಾರ ಪ್ರಸ್ತಾಪಿಸಬಾರದು” ಎಂದು ಟಾಂಗ್‌ ಕೊಟ್ಟಿದ್ದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 15.09.2022 


32. ಬಲವಂತದ ಮತಾಂತರ ನಿಷಿದ್ದ 


ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಮತಾಂತರ ನಿಷೇಧಿಸುವ "ಕರ್ನಾಟಕ ಧಾರ್ಮಿಕ 
ಸ್ಥಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2022ಕ್ಕೆ ಪ್ರತಿಪಕ್ಷ ಕಾಂಗೆಸ್‌ ಹಾಗೂ ಜೆಡಿಎಸ್‌ ಪ್ರತಿರೋಧ 
ಮತ್ತು ಸಭಾತ್ಯಾಗದ ನಡುವೆ ಕೊನೆಗೂ ವಿಧಾನ ಪರಿಷತ್‌ನ ಅಂಗೀಕಾರ ದೊರೆಯಿತು. 

ಸುಮಾರು ಐದೂವರೆ ಗಂಟೆಗಳ ಸುಧೀರ್ಪ ಪರ-ವಿರೋಧಗಳ ಚರ್ಚೆ ಬಳಿಕ ಗದ್ದಲದ 
ನಡುವೆಯೇ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಅನುಮೋದನೆ ದೊರಕಿತು. ಧ್ವನಿಮತದ ಮೂಲಕ 
ಅಂಗೀಕರಿಸುವ ವೇಳ ಕಾಂಗೆಸ್‌ ಸದಸ್ಯರು ವಿಧೇಯಕದ ಪ್ರತಿ ಹರಿದು ತೂರಿದರು. ಸರಕಾರಕ್ಕೆ ಧಿಕ್ಕಾರ 
ಕೂಗಿ ಸದನದಿಂದ ಹೊರ ನಡೆದರು. 


ಇದರಿಂದಾಗಿ ವಿಧೇಯಕ ಶಾಸನ ರೂಪ ಪಡೆದುಕೊಳ್ಳಲು ಇದ್ದ ಅಡ್ಡಿ ನಿವಾರಣೆಯಾಗಿದೆ. 
ವಿಧೇಯಕಕ್ಕೆ 2021ರ ಡಿಸೆಂಬರ್‌ನಲ್ಲಿ ವಿಧಾನಸಭೆ ಅನುಮೋದನೆ ನೀಡಿತ್ತು. ಆದರೆ ಪರಿಷತನಲ್ಲಿ 
ಸಂಖ್ಯಾಬಲದ ಕೊರತೆ ಹಿನ್ನೆಲೆಯಲ್ಲಿ ವಿಧೇಯಕವನ್ನು ಮಂಡಿಸಿರಲಿಲ್ಲ. ಬಜೆಟ್‌ ಅಧಿವೇಶನದಲ್ಲಿ 
ವಿಧೇಯಕ ಮಂಡಿಸಲು ಸರಕಾರ ಉದ್ದೇಶಿಸಿತ್ತಾದರೂ ಕೊನೆಯ ಕ್ಷಣದಲ್ಲಿ ಕೈಬಿಟ್ಟಿತ್ತು. 2022ರ ಮೇ 
ತಿಂಗಳಲ್ಲಿ ಸುಗ್ರೀವಾಜ್ಞೆ ಮೂಲಕ ಮತಾಂತರ ನಿಷೇಧ ಕಾಯಿದೆಯನ್ನು ಸರಕಾರ ಜಾರಿಗೊಳಿಸಿತ್ತು. 


ಗುರುವಾರದ ಕಲಾಪದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿಧೇಯಕ ಮಂಡಿಸಿದ ಬಳಿಕ 
ಕಾವೇರಿದ ಚರ್ಚೆ ನಡೆಯಿತು. ಪ್ರತಿಪಕ್ಷದ ನಾಯಕ ಬಿ.ಕೆ.ಹರಿಪ್ರಸಾದ್‌ ಮತ್ತು ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ಅವರ ನಡುವೆ ಬಿರುಸಿನ ವಾದ ಪ್ರತಿವಾದ ನಡೆಯಿತು. ಹರಿಪ್ರಸಾದ್‌ ಒಂದು ಕೋಮನ್ನು 
ಗುರಿ ಯಾಗಿಟ್ಟುಕೊಂಡು, ರಾಜಕೀಯ ಗಿಮಿಕ್‌ಗಾಗಿ ವಿಧೇಯಕ ತರಲಾಗಿದೆ,” ಎಂದು ಆರೋಪಿಸಿದರೆ, 
ಸಿಎಂ ಅವರು, “ಎಲ್ಲ ಧರ್ಮದವರನ್ನು ರಕ್ಷಿಸುವ ಸಲುವಾಗಿ ವಿಶೇಷವಾಗಿ ಹಾಗೂ ಬಲವಂತದ 
ಮತಾಂತರ ತಡೆಯಲು ಸಂವಿಧಾನದಡಿಯೇ ವಿಧೇಯಕ ರೂಪಿಸಲಾಗಿದೆ” ಎಂದು ತಿರುಗೇಟು 
ನೀಡದರು. ಕಾನೂನು ಸಚಿವ ಜೆ.ಸಿ.ಮಾಧುಸ್ತಾಮಿ, “ಇದು ಮತಾಂತರ ನಿಷೇಧ ಕಾಯಿದೆ ಅಲ್ಲ, 
ಒತ್ತಾಯಪೂರ್ವಕ ಮತಾಂತರ ತಡೆಯುವುದಾಗಿದೆ ಮತ್ತು ಧರ್ಮಗಳನ್ನು ರಕ್ಷಿಸುವ ಉದ್ದೇಶವಿದೆ. 
ಸಂವಿಧಾನದ ಅಡಿಯಲ್ಲೇ ಕಾನೂನು ರೂಪಿಸಲಾಗಿದೆ, ಸುಪ್ರೀಂಕೋರ್ಟ್‌ನಿಂದ ಇಂತಹ ಕಾನೂನಿಗೆ 
ಯಾವುದೇ ನಿರ್ಬಂಧ ಇಲ್ಲ. ಹಿಂದೆ ಕಾಂಗೆಸ್‌ ಸರಕಾರವೇ ಕಾಯಿದೆಯ ಕರಡನ್ನು ರೂಪಿಸಿತ್ತು ಆದರೆ, 
ಕಾರಣಾಂತರದಿಂದ ಹಿಂದೆ ಸರಿದಿತ್ತು” ಎಂದು ಸಮರ್ಥಿಸಿಕೊಂಡರು. 


ವಿಧೇಯಕವನ್ನು ವಿರೋಧಿಸಿ ವಿಧಾನಪರಿಷತ್‌ ಪ್ರತಿಪಕ್ಷದ ನಾಯಕ ಬಿ.ಕೆ.ಹರಿಪಸಾದ್‌. ಜೆಡಿಎಸ್‌ 


ನಾಯಕ ಮರಿತಿಬ್ಬೇಗೌಡ, ಸದಸ್ಯರಾದ ಪಿ.ಆರ್‌. ರಮೇಶ್‌, ಎಂ.ನಾಗರಾಜ್‌, ಪ್ರಕಾಶ್‌ ರಾಥೋಡ್‌, 


ಎಸ್‌.ಎಲ್‌. ಭೋಜೇಗಾೌಡ, ಸಲೀಂ ಅಹಮದ್‌ ಮಾತನಾಡಿ, ಸಂವಿಧಾನ ವಿರೋಧಿಯಾಗಿ ಒಂದು 
ಧರ್ಮವನ್ನು ಗುರಿಯಾಗಿಸಿಕೊಂಡು ರೂಪಿಸಲಾಗಿದೆ. ಜನರ ಅಭಿವ್ಯಕ್ತಿ ಸ್ಥಾತಂತ್ರ್ಯ ಹರಣವಾಗಲಿದೆ 
ಎಂದರು. 


ವಿಧೇಯಕದ ಪರವಾಗಿ ಬಿಜೆಪಿ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ, ತೇಜಸ್ಸಿನ ರಮೇಶ್‌, 
ಭಾರತಿ ಶೆಟ್ಟಿ, ಸದ್ಯದ ಪರಿಸ್ಸಿತಿಯಲ್ಲಿ ವಿಧೇಯಕ ತುರ್ತು ಅಗತ್ಯವಿದೆ. ಏಕೆಂದರೆ ಎಲ್ಲೆಡೆ ಅದರಲ್ಲೂ 
ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಲವಂತದ ಮತಾಂತರ ಹೆಚ್ಚುತ್ತಿದೆ ಎಂದು 

ಸಮರ್ಥಿಸಿಕೊಂಡರು. 
ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 16.09.2022 


33. ಪಾಲಿಕೆ ಮೀಸಲು ವಿಧೇಯಕ ಪಾಸ್‌ 


"ಬಿಬಿಎಂಪಿ ಕಾಯಿದೆ-2020' ಕಾಯಿದೆ ಪ್ರಕಾರ ಬಿಬಿಎಂಪಿಯಲ್ಲಿನ ಮೀಸಲಾತಿ ಪ್ರಮಾಣದಲ್ಲಿ 
ಉಂಟಾಗಿದ್ದ ಗೊಂದಲ ನಿವಾರಣೆಗೆ 2022ರ ಬಿಬಿಎಂಪಿ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ 
ವಿಧಾನಸಭೆಯಲ್ಲಿ ಮಂಡಿಸಿದೆ. 

2020ರಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವ ಬಿಬಿಎಂಪಿ ಕಾಯ್ದೆಯಲ್ಲಿ ಎಸ್‌ಸಿ, 
ಎಸ್‌ಟಿ ಹಾಗೂ ಇತರ ಹಿಂದುಳಿದ ಸಮುದಾಯಗಳ ಮೀಸಲಾತಿಯನ್ನು 1/3 ಮೀರದಂತೆ ಎಂದು 
ನಮೂದಿಸಲಾಗಿತ್ತು ಈ ಮೂಲಕ ಒಟ್ಟು ಮೀಸಲಾತಿ ಶೇ.33ರಷ್ಟು ದಾಟದಂತೆ ಮಿತಿ ಹೇರಿದ 


ಪರಿಣಾಮ ಹಿಂದುಳಿದ ವರ್ಗಗಳು ಮೀಸಲಾತಿಯಿಂದ ವಂಚಿತರಾಗುವ ಅಪಾಯ ಎದುರಾಗಿತ್ತು. 


ಈ ಸಂಬಂಧ ಸುಗೀವಾಜ್ಞೆ ಹೊರಡಿಸಿದ್ದ ರಾಜ್ಯ ಸರ್ಕಾರವು 1/3 ಬದಲಿಗೆ ಮೀಸಲಾತಿ 
ಪ್ರಮಾಣವನ್ನು ಶೇ.50ರಷ್ಟು ಮೀರದಂತೆ ಎಂದು ಬದಲಾವಣೆ ಮಾಡಿತ್ತು. ಸುಗೀವಾಜ್ಞಿಗೆ ಜೂನ್‌ನಲ್ಲಿ 


ರಾಜ್ಯಪಾಲರು ಅನುಮೋದನೆಯನ್ನೂ ನೀಡಿದ್ದರು. 


ಆಧಾರ: ಕನ್ನಡಪ್ರಭ, ದಿನಾಂಕ: 16.09.2022 


34. ಪಿಎಸ್‌ಐ ಅಕ್ರಮ: ಚರ್ಚೆಗೆ ಸದನ ಅಸ್ತು 


ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ (ಪಿಎಸ್‌ಐ) ಅಕ್ರಮ 
ನೇಮಕಾತಿ ಪ್ರಕರಣದ ಬಗ್ಗೆ ನಿಲುವಳಿ ಸೂಚನೆಯಡಿ (ನಿಯಮ 60) ಚರ್ಚೆಗೆ ಅವಕಾಶ ನೀಡಬೇಕು 


ಎಂದು ಪ್ರತಿಪಕ್ಷ ಕಾಂಗೆಸ್‌ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಸದನದಲ್ಲಿ ಗದ್ದಲ, ವಾಕ್ಷಮರ ಜರುಗಿತು. 


ಖಲ 


ಆಡಳಿತಾರೂಢ ಬಿಜೆಪಿ ಮತ್ತು ಪ್ರತಿಪಕ್ಷ ಕಾಂಗೆಸ್‌ ನಡುವೆ ತೀವ್ರ ಮಾತಿನ ಚಕಮಕಿಯ ಬಳಿಕ 
ನಿಲುವಳಿ ಸೂಚನೆಯಡಿ, ಚರ್ಚಿಸುವ ಬದಲು ನಿಯಮ 69ರಡಿ ಚರ್ಚೆ ನಡೆಸಲು ಸದನ ಒಪಿಗೆ 
ನೀಡಿದ ಬಳಿಕ ಜಟಾಪಟಿ ತಣ್ಣಗಾಯಿತು. ರಾಜ್ಯದಲ್ಲಿ ಮಳೆಯಿಂದಾಗಿ ಸಂಭವಿಸಿದ ಪ್ರವಾಹ ಪರಿಸ್ಥಿತಿ 
ಕುರಿತು ಚರ್ಚೆ ಮತ್ತು ಸರ್ಕಾರದ ಉತ್ತರ ಬಳಿಕ ಪಿಎಸ್‌ಐ ಅಕ್ರಮ ನೇಮಕಾತಿ ಕುರಿತು ಚರ್ಚಿಸಲು 


ಒಪಿಗೆ ನೀಡಲಾಯಿತು. 


ಶೂನ್ಯ ವೇಳೆ ಬಳಿಕ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೀಡಿದ ನಿಲುವಳಿ ಸೂಚನೆಯ ಕುರಿತು 


ಶಿ 
ವಿಷಯ ಪ್ರಸ್ತಾಪಿಸಿದ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ, ಪ್ರಕರಣವು ನ್ಯಾಯಾಲಯದಲ್ಲಿ ಇರುವ 
ಕಾರಣ ನಿಯಮಗಳ ಪ್ರಕಾರ, ನಿಲುವಳಿ ಸೂಚನೆಯಡಿ ಚರ್ಚೆಗೆ ತೆಗೆದುಕೊಳ್ಳುವುದು ಕಷ್ಟ ಎಂದು 
ಹೇಳಿದರು. ಆದರೆ, ತಮ್ಮ ನಿಲುವಳಿ ಸೂಚನೆಯನ್ನು ಸಮರ್ಥಿಸಿಕೊಂಡ ಸಿದ್ದರಾಮಯ್ಯ, ಹಿಂದೆಯೂ 
ಹಲವು ಪ್ರಕರಣಗಳ ಬಗ್ಗೆ ನಿಲುವಳಿ ಸೂಚನೆಯಡಿ ಚರ್ಚೆ ನಡೆಸಲಾಗಿದೆ. ಹೀಗಾಗಿ ಅವಕಾಶ 


ನೀಡಬೇಕು ಎಂದು ಪಟ್ಟು ಹಿಡಿದರು. 


ಸರ್ಕಾರದ ಪರವಾಗಿ ಉತ್ತರ ನೀಡಿದ ಕಾನೂನು ಮತ್ತು ಸಂಸದೀಯ ಸಚಿವ 
ಜೆ.ಸಿ.ಮಾಧುಸ್ತಾಮಿ, ಪ್ರಕರಣವು ಇತ್ತೀಚೆಗೆ ನಡೆದಿರುವುದಲ್ಲ. ಹೀಗಾಗಿ ತುರ್ತಾಗಿ ಚರ್ಚೆ ನಡೆಸಬೇಕಾದ 
ಅಗತ್ಯ ಇಲ್ಲ ಎಂದು ಹೇಳಿದರು. ತಕ್ಷಣ ಕಾಂಗೆಸ್‌ನ ಮುಖ್ಯ ಸಚೇತಕ ಅಜಯ್‌ ಸಿಂಗ್‌, ಸದನ 
ಕರೆದಿರುವುದು ಈಗ, ಈ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸಬೇಕು ಎಂದು ಹೇಳಿದರು. ಇದಕ್ಕೆ ಕಾಂಗೆಸ್‌ನ 
ಸದಸ್ಯರು ಧ್ವನಿಗೂಡಿಸಿದಾಗ ಕೋಪಗೊಂಡ ಮಾಧುಸ್ತಾಮಿ, ಈ ರೀತಿ ಕೂಗಾಡಿದರೆ ಹೇಗೆ, ಸರ್ಕಾರ 
ಕತ್ತೆ ಕಾಯೋಕೆ ಇರೋದಾ? ನಿಯಮಗಳ ಪ್ರಕಾರ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಕಿಡಿಕಾರಿದರು. ಈ 
ವೇಳ ಎರಡೂ ಪಕ್ಷಗಳ ಸದಸ್ಯರ ನಡುವೆ ತೀವ್ರ ವಾಕ್ಷಮರ ನಡೆಯಿತು. 


ಸಿದ್ದರಾಮಯ್ಯ ಮಧ್ಯ ವೇಶಿಸಿ ಕಾಂಗೆಸ್‌ ಸದಸ್ಯರನ್ನು ಸಮಾಧಾನಪಡಿಸಿದರು. ಮಾತು 


ಪ್ರ 
ಪ 


ಮುಂದುವರಿಸಿದ ಮಾಧುಸ್ತಾಮಿ, ಪ್ರತಿಪಕ್ಷ ನಾಯಕರು ನೀಡಿರುವ ನೋಟೀಸ್‌ನಲ್ಲಿ ಸಚಿವರು, ಶಾಸಕರು 


ಭಾಗಿಯಾಗಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಇದು ಶಾಸಕರ ಹಕ್ಕು ಚ್ಯುತಿಯಾಗಲಿದೆ. ನಿಖರವಾದ 
ಹೆಸರು ಸಹ ಪ್ರಸ್ತಾಪಿಸಿಲ್ಲ, ನಿಲುವಳಿ ಸೂಚನೆಯಡಿ ಚರ್ಚೆ ನಡೆಸುವುದಕ್ಕಿಂತ ಬೇರೆ ರೀತಿಯಲ್ಲಿ ಚರ್ಚೆಗೆ 
ತನ್ನಿ, ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದೆ. ಬೇರೆ ಸ್ಪರೂಪದಲ್ಲಿ ಚರ್ಚೆಗೆ ಸರ್ಕಾರದ ಯಾವುದೇ 
ಅಭ್ಯಂತರ ಇಲ್ಲ, ಪ್ರಕರಣದಲ್ಲಿ ಸರ್ಕಾರವು ಸೂಕ್ತ ಕ್ರಮ ಜರುಗಿಸಿದೆ. ಹಿರಿಯ ಅಧಿಕಾರಿಗಳನ್ನು ಜೈಲಿಗೆ 
ಕಳುಹಿಸಿರುವುದು ನಾವು. ಅವರಲ್ಲ. ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆಯಾಗಬೇಕಿದ್ದು, 2006 ರಿಂದ 


ಏನೇನು ಆಗಿದೆಯೋ, ಎಲ್ಲವೂ ಬಯಲಾಗಲಿ ಎಂದು ಹೇಳಿದರು. 


ಸಿದ್ದರಾಮಯ್ಯ ತಿರುಗೇಟು: ಮಾಧುಸ್ತಾಮಿ ಹೇಳಿಕೆಗೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ, ಇದಕ್ಕೆಲ್ಲಾ 
ನಾವು ಹೆದರುವುದಿಲ್ಲ. 40 ವರ್ಷದಿಂದ ಈ ಸದನದಲ್ಲಿ ನಾನೂ ಇದ್ದೇನೆ. ರಾಜಕೀಯ ಭಾಷಣ 
ಬೇಕಾಗಿಲ್ಲ. ನಮಗೂ ರಾಜಕೀಯ ಭಾಷಣ ಬರುತ್ತದೆ. ಈ ವೇದಿಕೆಯು ರಾಜಕೀಯ ವೇದಿಕೆಯಲ್ಲ, 
ಜನರ ಸಮಸ್ಯೆ ಚರ್ಚಿಸಲು ಇರುವ ವೇದಿಕೆಯಾಗಿದೆ. ಎಲ್ಲವೂ ತನಿಖೆ ನಡೆಸಿ ಎಂದು ಗುಡುಗಿದರು. 
ಆಡಳಿತ ಮತ್ತು ಪ್ರತಿಪಕ್ಷದ ಅಭಿಪ್ರಾಯಗಳನ್ನು ಆಲಿಸಿದ ಸಭಾಧ್ಯಕ್ಷರು ಅಂತಿಮವಾಗಿ ನಿಯಮ 69ರಡಿ 
ಚರ್ಚೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದಾಗ ಕಾವೇರಿದ ಚರ್ಚೆಗೆ ತೆರೆಬಿತ್ತು 
ಆಧಾರ: ಕನ್ನಡಪ್ರಭ, ದಿನಾಂಕ: 16.09.2022 
35. ಬಿಬಿಎಂಪಿ ಸೇರಿ ಮೂರು ವಿಧೇಯಕ ಮಂಡನೆ 
ಹಿಂದುಳಿದ ವರ್ಗದವರಿಗೆ ಮೀಸಲು ಸಂಬಂಧ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
(ತಿದ್ದುಪಡಿ) ವಿಧೇಯಕ-2022, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ (ತಿದ್ದುಪಡಿ) ವಿಧೇಯಕ 
ಸೇರಿದಂತೆ ಒಟ್ಟು ಮೂರು ವಿಧೇಯಕಗಳನ್ನು ಮಂಡಿಸಲಾಯಿತು. 
ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಕಾನೂನು ಸಚಿವ 
ಜೆ.ಸಿ. ಮಾಧುಸ್ತಾಮಿ ವಿಧೇಯಕಗಳನ್ನು ಮಂಡಿಸಿದರು. ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಲು 
ಸುಪ್ರೀಂ ಕೋರ್ಟ್‌ ನೀಡಿರುವ ನಿರ್ದೇಶನವನ್ನು ಪಾಲಿಸಲು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಉಪ 
ಬಂಧಿಸಲಾದಂತೆ ಬಿಬಿಎಂಪಿಯಲ್ಲಿ ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳು, ಇತರ 
ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರಿಗೆ ಮೀಸಲು ಕಲ್ಪಿಸಲು ಶೇ.50ರಷ್ಟು ಮೀರದಂತೆ 
ಮೀಸಲಾತಿ ನಿಗದಿಪಡಿಸಲು ವಿಧೇಯಕ ಮಂಡಿಸಲಾಗಿದೆ. ಬಿಬಿಎಂಪಿ ಅಧಿನಿಯಮ 2020ರ 7ನೇ 
ಮತ್ತು 8ನೇ ಪ್ರಕರಣಕ್ಕೆ ತಿದ್ದುಪಡಿ ಪ್ರಸ್ತಾಪ ಮಾಡಲಾಗಿದೆ. ಇದು ತುರ್ತು ಸ್ಪರೂಪವಾಗಿದ್ದರಿಂದ, 
ಅಧಿವೇಶನ ನಡೆಯುವ ಮುನ್ನ ಅಧ್ಯಾದೇಶ ಜಾರಿಗೊಳಿಸಲಾಗಿತ್ತು ಎಂದು ವಿಧೇಯಕದಲ್ಲಿ 


ಉಲ್ಲೇಖಿಸಲಾಗಿದೆ. 


2022ರ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯ ಪ್ರಕರಣ 7ರ ಉಪಪ್ರಕರಣ 2ರಡಿಯಲ್ಲಿ 
ಪರಾವನಗಿ ಶುಲ್ಕ ಅಥವಾ ಅರ್ಜಿ ಶುಲ್ಕ ಅಥವಾ ಬೇರೆ ಯಾವುದಾದರೂ ಹೆಸರಿನಿಂದ ಕರೆಯಲ್ಲಡುವ 
ಆಲ್ಕೋಹಾಲ್‌ಯುಕ್ತ ಮದ್ಯದ ಪರವಾನಗಿ ನೀಡುವಿಕೆ ಬಗ್ಗೆಯೂ ಇರಲಿದೆ. 2017ರ ಜುಲೈ 1ರಿಂದ 
ಪೂರ್ವಾನ್ಹ್ವಯವಾಗುವಂತೆ ಸರಕುಗಳ ಪೂರೈಕೆಯಲ್ಲಿ ಅಥವಾ ಸೇವೆಗಳ ಪೂರೈಕೆಯೂ ಅಲ್ಲ ಎಂದು 


ಪರಿಗಣಿಸಲು ವಿಧೇಯಕವನ್ನು ಮಂಡಿಸಲಾಗಿದೆ. ಈ ಅವಧಿಯಲ್ಲಿ ಸಂ 
ಸಂಗಹಿಸಬಾರದಾಗಿದ್ದ ತೆರಿಗೆಯನ್ನು ಪಾವತಿಸದಿರಲು ಈ ವಿಧೇಯಕದಲ್ಲಿ ಪ್ರಸ್ತಾಪಿ 


ಸ್ಥಳೀಯ ಸಂಸ್ಥೆಗಳ ಪುನರ್‌ ವಿಂಗಡನೆಗೆ ಅಧ್ಯಾದೇಶ: ಜಿಲ್ಲಾ ಮತ್ತು ತಾಲೂಕು ಪಂಚಾಯ್ತಿ ಕ್ಷೇತ್ರಗಳಿಗೆ 
ಜನಸಂಖ್ಯೆ ಮತ್ತು ಸ್ಥಾನಗಳ ನಿಗದಿಯಲ್ಲಿ ಬದಲಾವಣೆ ಮಾಡುವ 2022 ಸಾಲಿನ ಕರ್ನಾಟಕ ಗ್ರಾಮ 


ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ ತಿದ್ದುಪಡಿ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. 


ತಾಲೂಕು ಪಂಚಾಯಿತಿಯ 12 ಕ್ಷೇತ್ರಗಳಿಗೆ 2 ಲಕ್ಷ ಗಾಮೀಣ ಜನಸಂಖ್ಯೆ ಬದಲು 2.3 ಲಕ್ಷ 
ಗ್ರಾಮೀಣ ಜನಸಂಖ್ಯೆ, ಪ್ರತಿ ಜಿಲ್ಲಯಲ್ಲಿ 7 ಲಕ್ಷ ಜನಸಂಖ್ಯೆಗೆ 20ರ ಬದಲು 20 ಜಿಲ್ಲಾ ಪಂಚಾಯಿತಿ 
ಕ್ಷೇತ್ರಗಳು, 7 ರಿಂದ 9.5 ಲಕ್ಷ ಜನಸಂಖ್ಯೆಗೆ 28 ಜಿಲ್ಲಾ ಪಂಚಾಯಿತಿ ಸದಸ್ಯರು ಇರಬೇಕು ಎಂಬ ಬಗ್ಗೆ 
ವಿಧೇಯಕದಲ್ಲಿ ಪ್ರಸ್ತಾಪಿಸಲಾಗಿದೆ. 
ಗ್ರಾಮೀಣ ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲಾ ಪಂಚಾಯಿತಿ ಚುನಾಯಿತ ಸದಸ್ಯರ ಒಟ್ಟು 
ಸಂಖ್ಯೆಯನ್ನು ಪರಿಷ್ಕರಿಸಲು ಮತ್ತು ಕಾಲಮಿತಿಯೊಳಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ 
ನಡೆಸಲು ರಾಜ್ಯ ಹೈಕೋರ್ಟ್‌ ನೀಡಿರುವ ನಿರ್ದೇಶನ ಪಾಲಿಸಲು ಈ ವಿಧೇಯಕ ಮಂಡಿಸಲಾಗಿದೆ. 
ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ 121 ಮತ್ತು 160ನೇ 
ಪ್ರಕರಣಗಳಿಗೆ ತಿದ್ದುಪಡಿ ತರುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ಬದಲಾವಣೆಯನ್ನು ಹಿಂದೆ ಅಧ್ಯಾದೇಶದ 
ಮೂಲಕ ಜಾರಿಗೊಳಿಸಲಾಗಿತ್ತು. 
ಆಧಾರ: ವಿಶ್ವವಾಣಿ, ದಿನಾಂಕ: 16.09.2022 
36. ವಿಮ್ಸ್‌ ದುರಂತ ತನಿಖೆಗೆ ಸಮಿತಿ 
ಬಳ್ಳಾರಿಯ ವಿಮ್ಸ್‌ ಐಸಿಯು ಘಟಕದಲ್ಲಿ 2 ವಿದ್ಯುತ ಪೂರೈಕೆ ವ್ಯತ್ಯಯದಿಂದ ಮೂವರು 
ರೋಗಿಗಳು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಸದನಕ್ಕೆ ವರದಿ ನೀಡುವುದಾಗಿ 
ಸರಕಾರ ಹೇಳಿದೆ. 


ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಶೂನ್ಯವೇಳೆಯಲ್ಲಿ ಈ ವಿಚಾರ 


[) [R) ನೆ 
ಪ್ರಸ್ತಾಪ ಮಾಡಿದರು. ಆಸ್ಪತ್ರೆಯಲ್ಲಿ ಬೆಳಗ್ಗೆ 8 ರಿಂದ 10 ಗಂಟೆವರೆಗೆ ವಿದ್ಯುತ್‌ ಇರಲಿಲ್ಲ, ಈ 
ಸಮಯದಲ್ಲಿ ಜನರೇಟರ್‌ ಕೂಡ ಕೆಲಸ ಮಾಡುತ್ತಿರಲಿಲ್ಲ ಹೀಗಾಗಿ, ವೆಂಟಿಲೇಟರ್‌ ಮೂಲಕ 
ಆಮ್ಲಜನಕ ಪೂರೈಕೆ ಸಾಧ್ಯವಾಗದೇ ಐಸಿಯುನಲ್ಲಿದ್ದ ಮೂವರು ರೋಗಿಗಳು ಮೃತಪಟ್ಟಿದ್ದಾರೆ. ಇದು 


(a) 


ಸಹಜ ಸಾವುಗಳಲ್ಲ. ಇದಕ್ಕೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಜಿಲ್ಲಾ ಉಸ್ತುವಾರಿ ಸಚಿವರೇ ನೇರ 


ಹೊಣೆ, ಸರಕಾರ ಇದರ ಹೊಣೆ ಹೊರಬೇಕು. ಘಟನೆಗೆ ಕಾರಣರಾದ ಎಲ್ಲರ ವಿರುದ್ಧ ಕ್ರಮ 
ಕೈಗೊಳ್ಳಬೇಕು. ಮೃತರ ಕುಟುಂಬಗಳಿಗೆ ತಲಾ ರೂ. 25 ಲಕ್ಷ ಪರಿಹಾರ ನೀಡಬೇಕು,” ಎಂದು 


ಒತ್ತಾಯಿಸಿದರು. 


ಆಗ ಕಾನೂನು ಸಚಿವ ಜೆ.ಸಿ.ಮಾಧುಸ್ತಾಮಿ, “ಅಜಾಗರೂಕತೆಯಿಂದ ದುರಂತ 
ಸಂಭವಿಸಿರುವುದು ತನಿಖೆಯಿಂದ ಸಾಬೀತಾದರೆ ತಪ್ಪಿತಸ್ಥರ ವಿರುದ್ದ ಕ್ರಮ ಜರುಗಿಸುವ ಜೊತೆಗೆ ಮೃತರ 
ಕುಟುಂಬಗಳಿಗೆ ಪರಿಹಾರ ನೀಡಲಾಗುವುದು,” ಎಂದು ಭರವಸೆ ನೀಡಿದರು. 
ವಾಗ್ದಾದ, ಗದ್ದಲ: ವಿಷಯ ಪ್ರಸ್ತಾಪಿಸಲು ನೀಡಿದ್ದ ನೋಟಿಸ್‌ನಲ್ಲಿ "ಸರಕಾರಿ ಪ್ರಾಯೋಜಿತ ಕೊಲೆ' ಎಂಬ 
ಉಲ್ಲೇಖಕ್ಕೆ ಸಚಿವ ಜೆ.ಸಿ.ಮಾಧುಸ್ತಾಮಿ ಆಕ್ಷೇಪಿಸಿ, ಇದಕ್ಕೆ ಅವಕಾಶ ನೀಡಿದ ಸ್ಪೀಕರ್‌ ಬಗ್ಗೆಯೂ 
ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಂತದಲ್ಲಿ ಆಡಳಿತರೂಢ ಪ್ರಶಿಪಕ್ಷ ಸದಸ್ಯರ ನಡುವಿನ 


ವಾಗ್ರಾದದಿಂದ ಗದ್ದಲ ಸೃಷ್ಟಿಯಾಯಿತು. 
ಐವರು ತಜ್ಞರ ಸಮಿತಿ 


ವಿಧಾನಸಭೆಯಲ್ಲಿ ಚರ್ಚೆ ಬಳಿಕ ಸರಕಾರ ತನಿಖೆಗೆ ಸಮಿತಿ ರಚಿಸಿದೆ. ಬೆಂಗಳೂರಿನ 
ಬಿಎಂಸಿಆರ್‌ ಐ ಪ್ಲಾಸ್ಸಿಕ್‌ ಸರ್ಜರಿ ವಿಭಾಗದ ಪ್ರಾಧ್ಯಾಪಕಿ ಡಾ.ಸ್ಲಿತಾ ಅವರ ನೇತೃತ್ವದಲ್ಲಿ ಐವರು ತಜ್ಞರ 


ಸಮಿತಿ ರಚಿಸಿದೆ. 


ಸಮಿತಿಯಲ್ಲಿ ಯಾರ್ಯಾರು?: ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ 
ಡಾ.ಸಿದ್ದಿಕಿ ಅಹಮದ್‌, ಬಿಎಂಸಿಆರ್‌ಐ ಜನರಲ್‌ ಮೆಡಿಸನ್‌ ವಿಭಾಗದ ಪ್ರಾಧ್ಯಾಪಕ ಡಾ.ದಿವಾಕರ್‌, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಂಜಿನಿಯರಿಂಗ್‌ ವಿಭಾಗದ ಕಾರ್ಯಪಾಲಕ 
ಎಂಜಿನಿಯರ್‌ ಯೋಗೇಶ್‌ ಅವರು ಸದಸ್ಯರಾಗಿದ್ದರೆ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಮುಖ್ಯ 
ಆಡಳಿತಾಧಿಕಾರಿ ಕೆ.ಎ.ಉಮಾ ಅವರು ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ. ಮೌಲಾ ಹುಸೇನ್‌ ಮತ್ತು 
ಚಿಟ್ಟೆಮ್ಮ ಎಂಬುವವರು ವಿದ್ಯುತ್‌ ವ್ಯತ್ಯಯದಿಂದಲೇ ಮೃತಪಟ್ಟಿದ್ದಾರೆ ಎಂದೇ ಅವರ ಕುಟುಂಬದವರು 
ಆರೋಪಿಸಿದ್ದಾರೆ. 

ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 16.09.2022 


37. ಸಭಾಪತಿ ಚುನಾವಣೆ ತೀರ್ಮಾನಕ್ಕೆ ತಡೆ 


0 


ವಿಧಾನ ಪರಿಷತ್‌ ನೂತನ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಿಗಧಿ ಸಂಬಂಧ ಸಚಿವ 
ಕ್ಕ 


ಬೇಕ್‌ ಬಿದ್ದಿದೆ. ಸಂಪುಟದ ತೀರ್ಮಾನವನ್ನು ಟಿಪ್ಪಣಿ 


[) 


ಸಹಿತ ರಾಜಭವನಕ್ಕೆ ಕಳುಹಿಸಿಕೊಡಲು ಕಾನೂನು ಸಚಿವರು ಪತ್ರ ಸಿದ್ದತೆ ಮಾಡಿದ್ದರು. ಇನ್ನೇನು 
ರಾಜ್ಯಪಾಲರಿಗೆ ರವಾನೆ ಮಾಡಬೇಕು ಎನ್ನುವಷ್ಟರಲ್ಲಿ, ಮೇಲ್ಮಟ್ಟದಿಂದ ಬಂದ ಸೂಚನೆ ಹಿನ್ನೆಲೆಯಲ್ಲಿ ತಡೆ 
ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಬಿಜೆಪಿ ಅಧ್ಯಕ್ಷರು ನೀಡಿದ ಸೂಚನೆ ಹಿನ್ನೆಲೆಯಲ್ಲಿ 
ಮುಖ್ಯಮಂತ್ರಿಗಳು ತಡೆ ನೀಡಿದ್ದಾರೆ ಎಂದು ಮೂಲಗಳು ಖಚಿತಪಡಿಸಿವೆ. 


ಅಧಿಸೂಚನೆ ಹೊರಡಿಸಿದ ದಿನದಿಂದ ಚುನಾವಣೆ ಪಕ್ರಿಯೆಗೆ ಮೂರು ದಿನ ಅಗತ್ಯವಿದೆ. ಇನ್ನೂ 
ರಾಜ್ಯಪಾಲರಿಗೆ ಸಂಪುಟ ನಿರ್ಣಯ ಕಳುಹಿಸಿಕೊಡಲು ವಿಳಂಬ ಹಿನ್ನೆಲೆಯಲ್ಲಿ ಈ ಅಧಿವೇಶನ 
ಅವಧಿಯಲ್ಲಿ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತದೆಯೋ ಇಲ್ಲವೋ ಎನ್ನುವ ಅನುಮಾನ 
ಶುರುವಾಗಿದೆ. ಬಸವರಾಜ ಹೊರಟ್ಟಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಹಂಗಾಮಿ 
ಸಭಾಪತಿಯಾಗಿ ರಘುನಾಥರಾವ್‌ ಮಲ್ಮಾಪೂರೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೆಡಿಎಸ್‌ನಲ್ಲಿದ್ದ ಹೊರಟ್ಟಿ 
ಬಿಜೆಖಿ ಸೇರುವ ಸಂದರ್ಭ ಸಭಾಪತಿ ಸ್ಥಾನ ನೀಡುವುದಾಗಿ ಬಿಜೆಪಿ ಭರವಸೆ ನೀಡಿತ್ತು. ನಿಗದಿತ 
ಅವಧಿಯಲ್ಲಿ ಸಭಾಪತಿ ಚುನಾವಣೆ ನಡೆದು ಸಭಾಪತಿಯಾಗುವ ನಿರೀಕ್ಷೆಯಲ್ಲಿದ್ದ ಹೊರಟ್ಟಗೆ 

ನಿರಾಸೆಯಾಗಿದೆ ಎಂದು ಮೇಲ್ಲನೆ ಮೊಗಸಾಲೆಯಲ್ಲಿ ರಾಜಕೀಯ ಚರ್ಚೆಗಳು ನಡೆದಿದ್ದವು. 
ಆಧಾರ: ವಿಜಯವಾಣಿ, ದಿನಾಂಕ: 16.09.2022 

38. ಅಕ್ರಮ ಸಕ್ರಮದ ಅವಧಿ ವಿಸ್ತರಣೆ 

ಬಗರ್‌ಹುಕುಂ ಅಕ್ರಮ-ಸಕ್ರಮಕ್ಕೆ ಅರ್ಜಿ ಸಲ್ಲಿಸಲು ಒಂದು ಭೂಮಿ ವರ್ಷ ಕಾಲಾವಕಾಶ 


ನೀಡುವ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ-2022ಕ್ಕೆ ವಿಧಾನಸಭೆ ಅಂಗೀಕಾರ 
ನೀಡಿತು. 


ಕಂದಾಯ ಸಚಿವ ಆರ್‌. ಅಶೋಕ್‌, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು 
ಮಂಡಿಸಿ 2005ರ ಹಿಂದಿನಿಂದ ಸಾಗುವಳಿ ಮಾಡಲಾಗುತ್ತಿರುವ 2018ರ ಮಾರ್ಚ್‌ 17 ರಿಂದ 2019ರ 
ಮಾರ್ಚ್‌ 16ರವರೆಗೆ ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿರುವ ಸರಕಾರಿ ಭೂಮಿಗಳನ್ನು 
ಸಕ್ರಮಗೊಳಿಸಲು ನಮೂನೆ-57ನ್ನು ಸಲ್ಲಿಸುವುದಕ್ಕೆ ಒಂದು ವರ್ಷ ಕಾಲಾವಕಾಶ ನೀಡುವ ಸಲುವಾಗಿ 
ಈ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲಾಗುತ್ತಿದೆ ಎಂದರು. 

ಸಂಸತ್ತಿನ ಸಾರ್ವತಿಕ ಚುನಾವಣೆ ಮಾದರಿ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮಾರ್ಜ್‌ 2019 ರಿಂದ 
ಅರ್ಜಿಗಳನ್ನು ಸ್ಟೀಕರಿಸಿರುವುದಿಲ್ಲ ಮತ್ತು ಶಾಸಕರು ಹಾಗೂ ಸಾರ್ವಜನಿಕರಿಂದ ಈ ಬಗ್ಗೆ ಹಲವು 
ಮನವಿಗಳು ಸ್ವೀಕೃತಗೊಂಡಿವೆ. ಹಾಗಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ-1964ರ 94ಎ 
ಪ್ರಕರಣವನ್ನು ತಿದ್ದುಪಡಿ ಮಾಡುವುದರ ಮೂಲಕ ನಮೂನೆ-57ನ್ನು ಸಲ್ಲಿಸುವುದಕ್ಕಾಗಿ ಸಮಯವನ್ನು 


ವಿಸ್ತರಿಸಲು ಕಂದಾಯ ಅಧಿನಿಯಮಕ್ಕೆ ತಿದ್ದುಪಡಿ ಅವಶ್ಯವೆಂದು ಪರಿಗಣಿಸಿ ತಿದ್ದುಪಡಿ ವಿಧೇಯಕವನ್ನು 
ಮಂಡಿಸಲಾಗಿದೆ. ಇದಕ್ಕೆ ಒಪ್ಪಿಗೆ ನೀಡಬೇಕು ಎಂದು ಕೋರಿದರು. ಬಳಿಕ ಧ್ವನಿ ಮತದ ಮೂಲಕ 
ವಿಧೇಯಕವನ್ನು ಅಂಗೀಕರಿಸಲಾಯಿತು. 
ಠೇವಣಿದಾರರ ಹಿತಾಸಕ್ತಿಗೆ ವಿಧೇಯಕ 

ಹಣಕಾಸು ಸಂಸ್ಥೆಗಳ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆಯ ತಿದ್ದುಪಡಿ ವಿಧೇಯಕಕ್ಕೆ 
ವಿಧಾನಸಭೆ ಅಂಗೀಕಾರ ಸಿಕ್ಕಿದೆ. ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿ ಇಡುವ ಠೇವಣಿದಾರರಿಗೆ ವಂಚಿಸುವ 
ಅಪರಾಧವನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲು ಹಾಗೂ ಇಂತಹ ಪ್ರಕರಣಗಳ 
ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಈ ತಿದ್ದುಪಡಿ ಈ ಕಾಯಿದೆಯಲ್ಲಿ ಅವಕಾಶ 


ಕಲ್ಲಿಸಲಾಗಿದೆ. 


ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಜೆ.ಸಿ. ಮಾಧುಸ್ತಾಮಿ ವಿಧಾನಸಭೆಯಲ್ಲಿ 
ವಿಧೇಯಕ ಮಂಡಿಸಿ, ಇದರಿಂದ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿ ಇಟ್ಟು ನಷ್ಟ ಅನುಭವಿಸುವ 
ಠೇವಣಿದಾರರಿಗೆ ರಕ್ಷಣೆ ಒದಗಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ 
ಹಣವನ್ನು ದುರುಪಯೋಗಪಡಿಸಿಕೊಳ್ಳುವವರಿಗೂ ಶಿಕ್ಷೆ ನೀಡಲು ಅನುಕೂಲವಾಗುತ್ತದೆ. ಪ್ರಕರಣಗಳ 
ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಈ ಕಾಯ್ದೆಯಲ್ಲಿ ಅವಕಾಶವಿದೆ. ಹೈಕೋರ್ಟ್‌ ಮುಖ್ಯ 
ನ್ಯಾಯಾಧೀಶರ ಒಪ್ಪಿಗೆ ಪಡೆದು ವಿಶೇಷ ನ್ಯಾಯಾಲಯ ಸ್ಥಾಪಿಸಲಾಗುವುದು ಎಂದರು. ಠೇವಣಿದಾರರಿಗೆ 
ವಂಚನೆ ಎಸಗುವ ಆರೋಪಿತ ಸಂಸ್ಥೆಯ ವಿರುದ್ಧ ರಾಜ್ಯಾದ್ಯಂತ ಇರುವ ಪ್ರಕರಣಗಳನ್ನು ಒಂದೇ 
ಪ್ರಕರಣ ಎಂದು ದಾಖಲಿಸಿ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗುವುದು ಎಂದು 
ಹೇಳಿದರು. ಇದಾದ ನಂತರ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅವರು ವಿಧೇಯಕವನ್ನು ಮತಕ್ಕೆ 

ಹಾಕಿದ್ದು ಸದನ ಧ್ಹನಿಮತದಿಂದ ಅಂಗೀಕಾರಕ್ಕೆ ಒಪ್ಪಿಗೆ ನೀಡಿತು. 
ಆಧಾರ: ವಿಶ್ವವಾಣಿ, ದಿನಾಂಕ: 17.09.2022 


39. ಪೌರಾಡಳಿತ ವಿಧೇಯಕಕ್ಕೆ ತಾತ್ಕಾಲಿಕ ಬ್ರೇಕ್‌ 


ಸ್ಥಳೀಯ ಯೋಜನಾ ಪ್ರಾಧಿಕಾರಿಗಳ ವ್ಯಾಪ್ತಿಗೆ ಒಳಪಡದ ಪ್ರದೇಶಗಳಲ್ಲಿ ಕಟ್ಟಡದ ನಕ್ಷೆ 
ಮಂಜೂರಾತಿಗೆ ವಿನಾಯಿತಿ ನೀಡುವ ಸಂಬಂಧ "ಕರ್ನಾಟಕ ಮುನಿಸಿಪಾಲಿಟಿಗಳ ತಿದ್ದುಪಡಿ 
ವಿಧೇಯಕ'ದ ಅನುಮೋದನೆ ಪ್ರಿಯೆ ವಿಧಾನಸಭೆಯಲ್ಲಿ ಮುಂದೂಡಿಕೆಯಾಗಿದೆ. 


ಸಚಿವ ಎಂ.ಟಿ.ಬಿ. ನಾಗರಾಜ್‌ ಸದನದಲ್ಲಿದ್ದರೂ ಅವರ ಪರವಾಗಿ ಸಚಿವ ಜೆ.ಸಿ. ಮಾಧುಸ್ತಾಮಿ 
ಪರ್ಯಾಲೋಚನೆಗೆ ಕೋರಿದರು. ಆದರೆ, ಈ ವಿಧೇಯಕದಿಂದಾಗುವ ಪ್ರಯೋಜನ ಹಾಗೂ "ಇ-ಸ್ಪಶ್ಲಿ'ಗೆ 
ಸಂಬಂಧಿಸಿದ ಸಮಸ್ಯೆ ಪರಿಹರಿಸುವ ಬಗ್ಗೆ ಸಷ್ಟತೆ ಕಾಣದ ಕಾರಣಕ್ಕೆ ಸ್ಪೀಕರ್‌, ಮತ್ತಷ್ಟು ಸಷ್ಠನೆಗಳೂಂದಿಗೆ 


ಮುಂದಿನ ವಾರ ಪರ್ಯಾಲೋಚನೆಗೆ ಮಂಡಿಸುವಂತೆ ಸೂಚಿಸಿದರು. 


ವಿಧೇಯಕದ ಬಗ್ಗೆ ವಿವರ ನೀಡಿದ ಮಾಧುಸ್ತಾಮಿ, “ಮೇಲ್ಲರ್ಜೆಗೇರಿಸಲಾದ ಪೌರಸಂಸ್ಥೆಗಳ 


ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಯೋಜನಾ ಪ್ರಾಧಿಕಾರದಿಂದ ನಕ್ಷೆ ಮಂಜೂರಾತಿ ಪಡೆಯುವುದರಿಂದ 


ವಿನಾಯಿತಿ ನೀಡಲು ವಿಧೇಯಕ ಮಂಡಿಸಲಾಗಿದೆ. 


0 


ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಕಾಯಿದೆಯ (1963ರ ನಿಯಮ 11) 4-ಕೆ 
ಪ್ರಕರಣ ಅನ್ವಯಿಸದಂತೆ ಕೈಬಿಡುವುದು ಮುಖ್ಯ ಉದ್ದೇಶ,” ಎಂದು ವಿವರಿಸಿದರು. 


ಆದರೆ ಸ್ಪೀಕರ್‌ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಹಾಗೂ ಜೆಡಿಎಸ್‌ನ ಲಿಂಗೇಶ್‌ ಅವರು ಉದ್ದೇಶಿತ 
ವಿಧೇಯಕದಿಂದ "ಇ-ಸ್ಪತ್ತಿ'ಗೆ ಸಂಬಂಧಿತ ಸಮಸ್ಯೆ ಪರಿಹಾರವಾಗುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. 


ಇದಕ್ಕೆ ಸ್ಪಷ್ಟನೆ ನೀಡಿದ ಸಚಿವ ಎಂ.ಟಿ.ಬಿ.ನಾಗರಾಜ್‌, “ಹಿಂದೆ ಅಕ್ರಮ-ಸಕ್ರಮ ಯೋಜನೆ 
ಜಾರಿಯಾದಾಗ ಅದನ್ನು ಪ್ರಶ್ನಿಸಿ ಕೆಲವರು ಸುಪ್ರೀಂಕೋರ್ಟ್‌ ಮೊರೆ ಹೋಗಿದ್ದು, ಸದ್ಯ ತಡೆಯಾಜ್ಞೆ 
ಇದೆ. ಮೇಲ್ಪರ್ಜೆಗೇರಿಸಲಾದ ಪೌರಸಂಸ್ಥೆಗಳ ವ್ಯಾಪ್ತಿಗಳಲ್ಲಿ ಯೋಜನಾ ಪ್ರಾಧಿಕಾರದಿಂದ ನಕ್ಷೆ 
ಮಂಜೂರಾತಿ ಹೊರಗಿಡುವ ಸಂಬಂಧ ವಿಧೇಯಕ ಮಂಡಿಸಲಾಗಿದೆ. ಕಂದಾಯ ಭೂಮಿ, ಭೂ 
ಪರಿವರ್ತನೆಯಾಗಿರದ ನಿವೇಶನಗಳಿಗೆ ಯೋಜನಾ ಪಾಧಿಕಾರದ ಅನುಮತಿ ಪಡೆಯುವುದರಿಂದ 


ವಿನಾಯಿತಿ ನೀಡುವುದು ಒಟ್ಟಾರೆ ಉದ್ದೇಶ,” ಎಂದು ಹೇಳಿದರು. 

ಕೊನೆಗೆ ಸ್ಪೀಕರ್‌, “ಸದ್ಯಕ್ಕೆ 
"ಇ-ಸ್ಪತ್ತಿ'ಗೆ ಸಂಬಂಧಪಟ್ಟ ಸಮಸ್ಯೆ ಬಗೆಹರಿಯುವ ಬಗ್ಗೆ ಸ್ಪಷ್ಟತೆ ಇಲ್ಲ. ಮುಂದಿನ ವಾರ 
ಪರ್ಯಾಲೋಚನೆಗೆ ತೆಗೆದುಕೊಳ್ಳೋಣ,” ಎಂದು ಸೂಚಿಸಿದರು. 


ವಿಧೇಯಕ ಬಾಕಿ ಇರಿಸಲಾಗುವುದು. ಉದ್ದೇಶಿತ ವಿಧೇಯಕದಿಂದ 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 17.09.2022 

40. ಬಗರ್‌ ಹುಕುಂ: ಅರ್ಜಿ ಅವಧಿ ವಿಸ್ತರಣೆ 
ಬಗರ್‌ ಹುಕುಂ ಸಾಗುವಳಿ ಮಾಡುತ್ತಿರುವ ಜಮೀನಿನ ಸಕ್ರಮಕ್ಕೆ ನಮೂನೆ 57 ರಡಿ ಅರ್ಜಿ 
ಸಲ್ಲಿಸಲು ಇನ್ನೂ ಒಂದು ವರ್ಷ ಅವಧಿ ವಿಸ್ತರಿಸುವ ಉದ್ದೇಶದ "ಕರ್ನಾಟಕ ಭೂಕಂದಾಯ 


(ತಿದ್ದುಪಡಿ) ಮಸೂದೆ 2022” ಅನ್ನು ವಿಧಾನಸಭೆ ಅಂಗೀಕರಿಸಿತು. 


ರಾಜ ಸರ್ಕಾರ ಮೇ 26 ರಂದು ಈ ಸಂಬಂಧ ಸುಗೀವಾಜ್ಞೆ ಹೊರಡಿಸಿತು. ಒಂದು ವರ್ಷದ 


$ ಪ 
ಅವಧಿ ವಿಸ್ತರಣೆಯ ಕ್ರಮವನ್ನು ವಿಧಾನಸಭೆಯಲ್ಲಿ ಎಲ್ಲ ಪಕ್ಷಗಳ ಸದಸ್ಯರು ಸ್ವಾಗತಿಸಿದರು. 

2005ರ ಜನವರಿ 1ಕ್ಕೂ ಹಿಂದಿನಿಂದ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿ 
ಮಾಡುತ್ತಿರುವವರು ಸಕ್ರಮಕ್ಕೆ ಅರ್ಜಿ ಸಲ್ಲಿಸಲು 2018ರ ಮಾರ್ಚ್‌ 17ರಿಂದ 2019ರ ಮಾರ್ಚ್‌ 16 
ರವರೆಗೆ ಅವಕಾಶ ಕಲ್ಪಿಸಲಾಗಿತ್ತು ಆದರೆ, ಆಗ ಲೋಕಸಭೆಯ ಚುನಾವಣೆ ಘೋಷಣೆಯಾಗಿದ್ದರಿಂದಾಗಿ 
2019 ರ ಮಾರ್ಚ್‌ 10 ರಿಂದ ಅರ್ಜಿ ಸ್ವೀಕರಿಸಿರಲಿಲ್ಲ. ಅವಧಿಯನ್ನು ವಿಸ್ತರಿಸುವಂತೆ ಶಾಸಕರೂ ಮತ್ತು 
ಸಾರ್ವಜನಿಕರು ಮನವಿ ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಮತ್ತೆ ಅವಧಿ ವಿಸ್ತರಿಸಲು ಕಾಯ್ದೆಗೆ ತಿದ್ದುಪಡಿ 
ತರಲಾಗಿದೆ ಎಂದು ಕಂದಾಯ ಸಚಿವ ಆರ್‌.ಅಶೋಕ ವಿವರಿಸಿದರು. 

ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲರಿಗೂ ಈ ಮಾಹಿತಿ ತಿಳಿಸಲು ತಹಶೀಲ್ದಾರ್‌ ಕಚೇರಿಗಳ ಬಳಿ 
ಜಾಹೀರಾತು ಫಲಕಗಳನ್ನು ಹಾಕಲಾಗುವುದು ಎಂದು ಅವರು ಭರವಸೆ ನೀಡಿದರು. 
ಗೋಮಾಳ ಒತ್ತುವರಿ ಸಕ್ರಮಕ್ಕೆ ಶಾಸಕರ ಪಟ್ಟು 

ಗೋಮಾಳ ಜಮೀನಿನಲ್ಲಿ ರೈತರು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಸಕ್ರಮ 
ಮಾಡಿಕೊಡಬೇಕು ಎಂದು ಪಕ್ಷ ಭೇದ ಮರೆತ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದರು. 


ಗೋಮಾಳವನ್ನು ಮಠಗಳಿಗೆ ಮತ್ತು ಸರ್ಕಾರದ ವಿವಿಧ ಉದ್ದೇಶಗಳಿಗಾಗಿ ನೀಡಲಾಗುತ್ತಿದೆ. 
ಅಕ್ರಮ ಸಾಗುವಳಿ ನಡೆಸುತ್ತಿರುವ ರೈತರಿಗೆ ಏಕೆ ಕೊಡಬಾರದು ಎಂದು ಕಾಂಗೆಸ್‌ ಯತೀಂದ್ರ 
ಸಿದ್ದರಾಮಯ್ಯ, ಪುಟ್ಟರಂಗಶೆಟ್ಟಿ, ಬಿಜೆಪಿಯ ಗೂಳಿಹಟ್ಟ ಶೇಖರ್‌, ಮಾಡಾಳ್‌ ವಿರೂಪಾಕ್ಷಪ್ಪ ಕುಮಾರ್‌ 


ಬಂಗಾರಪ್ಪ, ಜೆಡಿಎಸ್‌ನ ಕೃಷ್ಣಾರೆಡ್ಡಿ ಒತ್ತಾಯಿಸಿದರು. 


ನಗರಪಾಲಿಕೆ ವ್ಯಾಪ್ತಿಯಿಂದ 10 ಕಿ.ಮೀ ದೂರದಲ್ಲಿರುವ ಸರ್ಕಾರಿ ಜಮೀನು ವಿವಿಧ 
ಉದ್ದೇಶಗಳಿಗೆ ಸ್ಪಾಧೀನಪಡಿಸಿಕೊಳ್ಳುವಾಗ 50-60 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ರೈತರಿಗೆ 
ಎಕ್ಸ್‌ ಗೇಷಿಯಾ ಅಥವಾ ಸೂಕ್ತ ಪರಿಹಾರ ಕೊಡಬೇಕು. ಪರಿಹಾರ ನೀಡದೇ ಇದ್ದರೆ, ರೈತರಿಗೆ ಅನ್ಯಾಯ 
ಮಾಡಿದಂತಾಗುತ್ತದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದರು. 


ಬಗರ್‌ಹುಕುಂ ಸಕ್ರಮ ಮಾಡುವ ಸಂದರ್ಭದಲ್ಲಿ ಶ್ರೀಮಂತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ 
ಸಲ್ಲಿಸುತ್ತಾರೆ. ಇದರಿಂದಾಗಿ ಬಡವರಿಗೆ ಲಾಭ ಸಿಗುತ್ತಿಲ್ಲ. ಬಡವರು ಹೆಚ್ಚು ಭೂಮಿ ಒತ್ತುವರಿ 
ಮಾಡುವುದಿಲ್ಲ. ಹಣವಂತರೇ ಹೆಚ್ಚು ಪ್ರಮಾಣದಲ್ಲಿ ಒತ್ತುವರಿ ಮಾಡುತ್ತಾರೆ ಇದಕ್ಕೊಂದು ಮಾರ್ಗಸೂಚಿ 


ರೂಪಿಸುವ ಅಗತ್ಯವಿದೆ. ಇಲ್ಲವಾದರೆ ಶ್ರೀಮಂತರು ಭೂಮಿಯನ್ನು ರಿಯಲ್‌ ಎಸ್ಟೇಟ್‌ ಉದ್ದೇಶಕ್ಕೆ 
ಬಳಸಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ಉಪನಾಯಕ ಯು.ಟಿ.ಖಾದರ್‌ ಎಚ್ಚರಿಸಿದರು. 


ಠೇವಣದಾರರ ಹಿತಾಸಕ್ತಿ ಸಂರಕ್ಷಣೆ ಮಸೂದೆಗೆ ಒಪ್ಪಿಗೆ 


ಹಣಕಾಸು ಸಂಸ್ಥೆಗಳು ಠೇವಣಿದಾರರಿಗೆ ವಂಚನೆ ಮಾಡಿದ ಅಪರಾಧವನ್ನು ಸಂಜ್ಞೆಯ ಮತ್ತು 
ಜಾಮೀನುರಹಿತ ಎಂದು ಪರಿಗಣಿಸಲು, ಎಲ್ಲ ಎಫ್‌ಐಆರ್‌ಗಳನ್ನು ವಿಲೀನಗೊಳಿಸಿ ಆರೋಪಿತ ಅಥವಾ 
ಅದೇ ಹಣಕಾಸು ಸಂಸ್ಥೆಯ ವಿರುದ್ಧ ಒಂದೇ ಪ್ರಕರಣ ದಾಖಲಿಸುವ ಉದ್ದೇಶದಿಂದ "ಕರ್ನಾಟಕ 
ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ (ತಿದ್ದುಪಡಿ) ಮಸೂದೆ'ಗೆ ಒಪ್ಪಿಗೆ 
ನೀಡಲಾಯಿತು. ಅಲ್ಲದೆ, ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲು ವಿಶೇಷ ನ್ಯಾಯಾಲಯಗಳಿಗೆ 
ಅಧಿಕಾರವೂ ಸಿಗಲಿದೆ. ಈ ಮಸೂದೆಯು ಸುಗೀವಾಜ್ಞೆಗೆ ಬದಲಿಯಾಗಿ ತಂದ ಮಸೂದೆಯಾಗಿದೆ 
ಎಂದು ಕಾನೂನು ಮತ್ತು ಸಂಸದೀಯ ಸಚಿವ ಜೆ.ಸಿ.ಮಾಧುಸ್ಟಾಮಿ ವಿವರಿಸಿದರು. 
ಆಧಾರ: ಪ್ರಜಾವಾಣಿ, ದಿನಾಂಕ: 17.09.2022 
41. ಬೋಜೇಗೌಡ ಪರಿಷತ್‌ ಜೆಡಿಎಸ್‌ ನಾಯಕ 
ವಿಧಾನ ಪರಿಷತ್‌ ಜೆಡಿಎಸ್‌ ನಾಯಕರಾಗಿ ಬೋಜೇಗೌಡ ಅವರನ್ನು ನೇಮಕ ಮಾಡಲಾಗಿದ್ದು 
ಅವರ ಆಯ್ಕೆಯನ್ನು ಸಭಾಪತಿ ಮಲಕಾಪೂರೆ ಪ್ರಕಟಿಸಿದ್ದಾರೆ. ಈ ಮುನ್ನ ಮರಿತಿಬ್ಬೇಗೌಡರಿಗೆ 
ನೀಡಲಾಗಿದ್ದ ಸ್ಥಾನವನ್ನು ಪಲ್ಲಟ ಮಾಡಲಾಗಿದ್ದು, ಪಕ್ಷಕ್ಕೆ ನಿಷ್ಠೆಯಾಗಿರುವ ಬೋಜೇಗೌಡರಿಗೆ 
ನೀಡಲಾಗಿದೆ. ಜೆಡಿಎಸ್‌ನಿಂದ ಒಂದು ಹೆಚ್ಚೆ ಆಚೆಗೆ ಇಟ್ಟಿರುವ ಮರಿತಿಬ್ಬೇಗೌಡ, ಕಾಂಗೆಸ್‌ನತ್ತ ಒಲವು 
ತೋರಿಸಿದ್ದಾರೆ. ಇತ್ತೀಚೆಗೆ ಜೆಡಿಎಸ್‌ ನಾಯಕರನ್ನೆ ಟೀಕಿಸಿದ್ದು, ಆ ಪಕ್ಷದಲ್ಲಿ ಮುಜುಗರ ತಂದಿತ್ತು ಈ 
ಹಿನ್ನೆಲೆಯಲ್ಲಿ ಜೆಡಿಎಸ್‌ ನಾಯಕರು ಪರಿಷತ್‌ನಲ್ಲಿ ನಾಯಕ ಸ್ಥಾನ ಬದಲಾವಣೆ ಮಾಡಲು 
ತೀರ್ಮಾನಿಸಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ. 
ಆಧಾರ: ವಿಜಯವಾಣಿ, ದಿನಾಂಕ: 17.09.2022 
42. ಬೆಳೆ ವಿಮೆ ಅನ್ನದಾತರಿಗೆ ವಂಚಿಸುವ ವ್ಯವಹಾರ 
ಬೆಳೆ ವಿಮೆ ಎಂಬುದು ವಿಮಾ ಕಂಪೆನಿಗಳನ್ನು ಉದ್ದಾರ ಮಾಡಿ, ರೈತರನ್ನು ವಂಚಿಸುವ 
ವ್ಯವಹಾರವಾಗಿದೆ. ಹಾಗಾಗಿ, ಈ ಬಾರಿಯಾದರೂ ಸಮರ್ಪಕವಾಗಿ ವಿಮಾ ಪರಿಹಾರ ಕೊಡಿಸಲು 
ಸರಕಾರ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಎಂದು ಮಾಜಿ ಸಚಿವ ಎಚ್‌.ಕೆ.ಪಾಟೀಲ್‌ ವಿಧಾನಸಭೆಯಲ್ಲಿ 


ಒತ್ತಾಯಿಸಿದರು. 


ಅತಿವೃಷ್ಟಿ ಕುರಿತ ಚರ್ಚೆಯಲ್ಲಿ ಭಾಗಿಯಾದ ಅವರು, “ಜಗತ್ತಿನ 3ನೇ ಶ್ರೀಮಂತ ಎಂಬ ಹೆಗ್ಗಳಿಕೆ 
ಗಳಿಸಿರುವ ವ್ಯಕ್ತಿ ಈ ವಿಮೆ ವ್ಯವಹಾರದ ಮೂಲಕವೇ ರೂ. 60,000 ಕೋಟಿ ಗಳಿಸಿದ್ದಾರೆ. ಕಂದಾಯ 
ಮತ್ತು ಕೃಷಿ ಇಲಾಖೆ ವಿಮಾ ಕಂಪೆನಿಗಳ ಪರ ಕೆಲಸ ಮಾಡುತ್ತಿವೆ” ಎಂದು ಬೇಸರ ವ್ಯಕ್ತಪಡಿಸಿದರು. 

2019-20ನೇ ಸಾಲಿನಲ್ಲಿ ಅತಿ ಹೆಚ್ಚು ಬೆಳೆ ನಷ್ಟ ಸಂಭವಿಸಿತು. ಆ ಸಾಲಿನಲ್ಲಿ ರಾಜ್ಯ ಸರಕಾರ 
ಮತ್ತು ರೈತರು ಒಟ್ಟು ರೂ.2,278 ಕೋಟಿ ವಿಮೆ ಕಂತು ಪಾವತಿಸಿದ್ದರು. ಒಟ್ಟು ರೂ.1357 ಕೋಟಿ 
ಕೈಮ್‌ ಮಾಡಲಾಗಿತ್ತು ಆದರೆ, ಅಂತಿಮವಾಗಿ ವಿಮೆ ಪಾವತಿಯಾಗಿದ್ದು ರೂ.215 ಕೋಟಿ ಮಾತ್ರ. 
ರೈತರ ನೆರವಿಗೆ ಬರಬೇಕಿದ್ದ ಈ ವಿಮಾ ಯೋಜನೆ ಸಂಕಷ್ಟದ ವರ್ಷದಲ್ಲೇ ವಿಮಾ ಕಂಪನಿಗಳಿಗೆ 
ರೂ.1,041 ಕೋಟಿ ಲಾಭ ಮಾಡಿಕೊಟ್ಟಿತು. ಬೆಳೆ ಹಾಳಾದ ಸಂದರ್ಭದಲ್ಲಿ ಐದು ಪಟ್ಟು ಹೆಚ್ಚು ಪರಿಹಾರ 
ಸಿಗುವ ಬದಲು ಕಟ್ಟಿದ ಪ್ರೀಮಿಯಂ ಕೂಡ ರೈತರಿಗೆ ಸಿಗುತ್ತಿಲ್ಲ ವಿಮೆ ಷರತ್ತುಗಳು ಕಂಪನಿಗಳ 
ಪರವಾಗಿದ್ದು, ಸರಕಾರ ಪ್ರಜ್ಞಾಪೂರ್ವಕವಾಗಿವೇ ಈ ಕಂಪೆನಿಗಳನ್ನು ಪೋಷಿಸುತ್ತಿದೆ” ಎಂದು 
ಆರೋಪಿಸಿದರು. 

“ರಾಜ್ಯದ ಬಹುತೇಕ ಕಡೆ ಈ ಬಾರಿ ಅತಿವೃಷ್ಟಿಯಿಂದ ಅಪಾರ ಬೆಳೆ ನಷ್ಟವಾಗಿದೆ. ಸರಕಾರ 
ಸಾವಿರ ಲೆಕ್ಕದಲ್ಲಿ ಪರಿಹಾರ ಕೊಟ್ಟು ಕೈತೊಳೆದುಕೊಳ್ಳಬಾರದು. ವಿಮಾ ಕಂಪನಿಗಳಿಂದ ಸಮರ್ಪಕ 
ಪರಿಹಾರ ದೊರಕಿಸಿ ಕೊಡಬೇಕು. ಕೇಂದದಿಂದ ಹೆಚ್ಚು ನೆರವು ಪಡೆಯಲು ಸರ್ವಪಕ್ಷ ನಿಯೋಗ 
ಕರೆದೊಯ್ಯಬೇಕು,”ಎಂದು ಅಗಹಿಸಿದರು. 

530 ಕೋಟಿ ರೂ. ಪರಿಹಾರ ಬಿಡುಗಡೆ: ಬಿ.ಸಿ.ಪಾಟೀಲ್‌ 

ರಾಜ್ಯದ ಪ್ರತಿಯೊಂದು ರೈತ ಸಂಪರ್ಕ ಕೇಂದಗಳಲ್ಲಿ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
ಯೋಜನೆಯ ವಿಮೆ ಕಂಪೆನಿಯ ಪ್ರತಿನಿಧಿಗಳು ಕಡ್ಡಾಯವಾಗಿ ಇರಬೇಕೆಂದು ಆದೇಶಿಸಲಾಗಿದೆ ಎಂದು 
ಕೃಷಿ ಸಚಿವ ಬಿ.ಸಿ.ಪಾಟೀಲ್‌ ತಿಳಿಸಿದರು. 

ವಿಧಾನ ಪರಿಷತ್‌ನಲ್ಲಿ ಬಿಜೆಪಿಯ ಶಶೀಲ್‌ ಜಿ.ನಮೋಶಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 
“ಆಗಸ್ಟ್‌ ಅಂತ್ಯದವರೆಗೆ 32,500 ರೈತರಿಗೆ ರೂ.530 ಕೋಟಿ ಪರಿಹಾರ ಮೊತ್ತ ಬಿಡುಗಡೆ ಮಾಡಲಾಗಿದೆ. 

ಬಹುವಾರ್ಷಿಕ ಬೆಳೆ ಹೊರತುಪಡಿಸಿ, ಉಳಿದ ಮುಂಗಾರು ಬೆಳೆಗಳ ಹಾನಿಗೆ ಆಯಾ ವರ್ಷದ 
ಡಿಸೆಂಬರ್‌ನಲ್ಲೇ ವಿಮೆ ಪರಿಹಾರ ನೀಡಬೇಕೆಂದು ಕಂಪೆನಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ 
ವರ್ಷ ಫಸಲ್‌ ಭೀಮಾ ಯೋಜನೆಗೆ 18.50 ಲಕ್ಷ ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ,” 
ಎಂದು ಹೇಳಿದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 17.09.2022 


43. ಆಸ್ಪತ್ರೆಗಾಗಿ ಉತ್ತರ ಕನ್ನಡ ಹೋರಾಟ 

ವಾಣಿಜ್ಯ ಬಂದರುಗಳ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯ ದೊಡ್ಡ ಭಾಗವಾಗುತ್ತಿರುವ 
ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಸುಸಜ್ಜಿತ ಆಸ್ಪತ್ರೆಯ ಭರವಸೆ ಪದೇ ಪದೇ ನಿರಾಶೆ ಉಂಟು 
ಮಾಡುತ್ತಿದ್ದು, ಜೀವನ್ಮರಣದ ಪ್ರಶ್ನೆ ಉದ್ದವವಾಗಿದೆ. 

ರಾಜ್ಯದ ಕರಾವಳಿ ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪಘಾತವಾದರೆ ಹೆಚ್ಚು 
ಗಾಯಾಳುಗಳು ಸಾಯುತ್ತಾರೆ. ಅಂದರೆ ಪ್ರತಿ 100 ಅಪಘಾತದಲ್ಲಿ 26 ಜನ ಬದುಕುವುದಿಲ್ಲ. ವರ್ಷಕ್ಕೆ 
ಕನಿಷ್ಠ 250-300 ಜನರು ಅಪಘಾತದ ಬಳಿಕ ಚಿಕಿತ್ಸೆ ಸಿಗದೆ ಸಾಯುತ್ತಿದ್ದಾರೆ. ರಾಜ್ಯದಲ್ಲಿ 2020 
ಹಾಗೂ 2021ನೇ ವರ್ಷದಲ್ಲಿ ಹೆಚ್ಚು ಅಪಘಾತ ಸಂಭವಿಸಿದ ರಾಜ್ಯದ 15 ಜಿಲ್ಲೆಗಳ ಪಟ್ಟಿಯಲ್ಲಿ ಉತ್ತರ 
ಕನ್ನಡ ಜಿಲ್ಲೆ ಸೇರಿದೆ. 

ಕೇಂದ್ರ ಹಾಗೂ ರಾಜ್ಯ ಸರಕಾರಗಳು ವಾಣಿಜ್ಯೋದ್ಯಮಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ 
ಸಹಯೋಗದೊಂದಿಗೆ ಹೊಸದಾಗಿ ರೂ.10 ಸಾವಿರ ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡುತ್ತಿವೆ. 
ನೌಕಾನೆಲೆಯಲ್ಲಿ ಸೇನಾ ಸಿಬ್ಬಂದಿಗಾಗಿ ಪ್ರತ್ಯೇಕ ಆಸ್ಪತ್ರೆ ಇದೆ. ಆದರೆ ಜಿಲ್ಲೆಯ ಜನರೇ ಬೇಡಿದ ಸುಸಜ್ಜಿತ 
ಆಸ್ಪತ್ರೆಗೆ ಹಣಕಾಸಿನ ತೊಡಕಿದೆ ಎಂದು ರಾಜ್ಯ ಸರಕಾರ ಸಬೂಬು ಹೇಳಿದೆ. 

ಆರು ಚುನಾವಣೆ ಗೆದ್ದಿರುವ ಸಂಸದ, ಕಾಂಗೆಸ್‌ನ ಪ್ರಭಾವಿ ರಾಜಕಾರಣಿ, ವಿಧಾನಸಭೆಯ 
ಅಧ್ಯಕ್ಷರು, ಸಚಿವರು, ಅಲ್ಲದೆ, ಜಿಲ್ಲೆಯ ತುಂಬ ಆಡಳಿತ ಪಕ್ಷದ ಶಾಸಕರೇ ಇದ್ದರೂ ಸುಸಜ್ಜಿತ ಆಸ್ಪತ್ರೆಯ 


"ನಿ 


ಪ್ರಸಾವ ವಸುಗಳ ಮಾರಾಟದಂತೆ ಜೌಕಾಶಿಗೆ ಒಳಗಾಗಿದ್ದೇ ಜನರಲ್ಲಿ ಭ್ರಮನಿರಸನ ಉಂಟು ಮಾಡಿದೆ. 


ಮ a) (2) 


ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕ, ಸಚಿವರ ಭರವಸೆ ಮಾತುಗಳನ್ನು ಟ್ರೋಲ್‌ ಮಾಡಲಾಗುತ್ತಿದೆ. 

ಹೇಗಿದೆ ವೈದ್ಯಕೀಯ ವ್ಯವಸ್ಥೆ: ಜಿಲ್ಲಾ ಕೇಂದ್ರ ಕಾರವಾರ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ (ಕಿಮ್ಸ್‌) 
ಎಂಆರ್‌ ಐ ಸ್ಕ್ಯಾನ್‌ ಸೌಲಭ್ಯ ಕೂಡ ಇಲ್ಲ, ಎಲುಬು ಕೀಲು ವಿಭಾಗ ಉತ್ತಮವಾಗಿದ್ದರೂ ಸ್ಕ್ಯಾನ್‌ 
ಮಾಡಿಸಿಕೊಳ್ಳಲು 120 ರಿಂದ 200 ಕಿ.ಮೀ. ಪ್ರಯಾಣಿಸಿ ಹೊನ್ನಾವರ ಅಥವಾ ಉಡುಪಿಗೆ 
ಹೋಗಬೇಕು. ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ, ಪಡಿಯಾಟಿಕ್‌ ಸರ್ಜರಿ, ಪ್ಲಾಸ್ಟಿಕ್‌ ಸರ್ಜರಿ, 
ಯುರಾಲಜಿ, ನ್ಯೂರಾಲಜಿ ವೈದ್ಯರ ಅಗತ್ಯ ಇದೆ. ಕಿಡ್ನಿ ಸಂಬಂಧಿಸಿದ ಚಿಕಿತ್ಸೆಗೆ ಒಬ್ಬರೇ ನೆಪ್ರೋಲಜಿ 
ತಜ್ಞರಿದ್ದಾರೆ. ಗಂಭೀರ ಸಮಸ್ಯೆ ಇದ್ದಾಗ ಜಿಲ್ಲಾಸ್ಪತ್ರೆಯಲ್ಲಿ ಅರ್ಧ ಚಿಕಿತ್ಸೆ ಬಳಿಕ ಯಾವಾಗ ಉಡುಪಿ, 


se) 


ಮಂಗಳೂರು ಆಸ್ಪತ್ರೆಗೆ ಶಿಫಾರಸು ಮಾಡುತ್ತಾರೋ ಗೊತ್ತಾಗುವುದಿಲ್ಲ ಎಂಬ ಆರೋಪವೂ ಇದೆ. 
ಆಯುಷ್ಮಾನ್‌ ವ್ಯರ್ಥ: ಭಟ್ಕಳದ ಕ್ಯಾನ್ಸರ್‌ ರೋಗಿ ಆಯುಷ್ಟಾನ್‌ ಸೌಲಭ್ಯ ಪಡೆಯಬೇಕಾದರೆ, 


೬ 
ಜಿಲ್ಲಾಸ್ಪತ್ರೆಯಲ್ಲಿ ಕ್ಯಾನ್ಸರ್‌ ಚಿಕಿತ್ಸೆ ಸೌಲಭ್ಯ ಇಲ್ಲದೆ ಇದ್ದರೂ 140 ಕಿ.ಮೀ. ಪ್ರಯಾಣಿಸಿ ಕಾರವಾರಕ್ಕೆ 


ಬಂದು ನಿಯಮ ಪಾಲನೆಗಾಗಿ ಒಂದು ವಾರ ದಾಖಲಾಗಿ ಚಿಕಿತ್ಸೆ ಪಡೆಯಬೇಕು. ರೋಗ ದೃಢಪಡಿಸಿದ 
ನಂತರವೇ ಆಯುಷ್ಠಾನ್‌ ಶಿಫಾರಸ್ಸು ಪತ್ರ ಸಿಗುತ್ತದೆ. ನಂತರ ಮತ್ತೆ ವಾಪಸ್‌ 140 ಕಿ.ಮೀ. ಭಟ್ಬಳಕ್ಕೆ 
ಹೋಗಿ ಅಲ್ಲಿಂದ ಪಕ್ಕದ ಉಡುಪಿ, ಮಂಗಳೂರು ಆಸ್ಪತ್ರೆಗೆ ಪ್ರಯಾಣಿಸಬೇಕು. 

ಕ್ಯಾನ್ಸರ್‌ ಅಷ್ಟೇ ಅಲ್ಲ, ಜಿಲ್ಲಾಸ್ಪತ್ರೆಯಲ್ಲಿ ಸೌಲಭ್ಯ ಇರಲಿ, ಇಲ್ಲದಿರಲಿ, ಖಾಸಗಿ ಆಸ್ಪತ್ರೆ ತಪಾಸಣೆ 
ವರದಿ ಇದ್ದರೂ, ರೋಗಿಯೇ ದೂರದಿಂದ ಬಂದು ಚಿಕಿತ್ಸೆ ಹೆಸರಿನಲ್ಲಿ ಸಮಯ ಸವೆಸಲೇ ಬೇಕು. 
ಸರಕಾರಿ ವೈದ್ಯರು ತಪಾಸಣೆ ಮಾಡದೆ ಖಾಸಗಿ ಆಸ್ಪತ್ರೆ ಕೊಟ್ಟ ವರದಿಯನ್ನು ಒಪ್ಪಿ ಆಯುಷ್ಠಾನ್‌ 
ಶಿಫಾರಸ್ತು ಕೊಡುವುದು ಹೇಗೆ ಎನ್ನುವುದು ಕಮ್ಸ್‌ ನಿರ್ದೇಶಕರ ಪ್ರಶ್ನೆ ಒಂದು ಶಿಫಾರಸಿಗಾಗಿ ಅಷ್ಟು 
ದಿನ ಅನಾರೋಗ್ಯ ಸಹಿಸಿಕೊಳ್ಳುವ ಶಿಕ್ಷೆ ನಮಗೇಕೆ ಎಂಬುದು ರೋಗಿಗಳ ಸಂಕಟ. 
ಸುಸಜ್ಜಿತ ಆಸ್ಪತ್ರೆಗೆ ಸಿಎಂರಿಂದ ತಾತ್ತಿಕ ಒಪ್ಪಿಗೆ 

ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಪಿ ಸೆಶಾಲಿಟಿ ಆಸ್ಪತ್ರೆ ನಿರ್ಮಿಸಲು ರಾಜ್ಯ ಸರಕಾರ ತಾತ್ಲಿಕ ಒಪ್ಪಿಗೆ 
ಸೂಚಿಸಿದೆ. ಈ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ 
ಹೆಗಡೆ, ಕಾಗೇರಿ ನಡೆಸಿದ ಮಾತುಕತೆ ಫಲಪ್ರದವಾಗಿದೆ ಎಂದು ಗೊತ್ತಾಗಿದೆ. ವಿಧಾನಮಂಡಲ 
ಅಧಿವೇಶನದ ನೇಪಥ್ಯದಲ್ಲಿ ಸಿಎಂ ಬೊಮ್ಮಾಯಿ ಜೊತೆಗೆ ಸೀಕರ್‌ ಕಾಗೇರಿ ಈ ಸಂಬಂಧ ಮಾತುಕತೆ 
ನಡೆಸಿದರು. ಉತ್ತರ ಕನ್ನಡದಲ್ಲಿ ಸುಸಜ್ಜಿತ ಆಸ್ಪತ್ರೆಗಾಗಿ ಬಹಳ ದಿನದಿಂದ ಪ್ರಮುಖರ ಹೋರಾಟ 
ನಡೆಯುತ್ತಿದೆ. ಆದರೆ, ಈ ನಿಟ್ಟಿನಲ್ಲಿ ಸರಕಾರ ಸ್ಪಂದಿಸುತ್ತಿಲ್ಲ ಎಂಬ ಅಭಿಪ್ರಾಯವಿದೆ. ಇದೀಗ ಆರ್ಥಿಕ 
ಇಲಾಖೆಯೂ ಈ ವಿಚಾರದಲ್ಲಿ ನಕಾರಾತ್ಮಕವಾಗಿ ನಡೆದುಕೊಂಡಿದೆ. ಈ ಸುದ್ದಿ ತಿಳಿದ ಜಿಲ್ಲೆಯ ಜನರು 
ಬೇಸರಗೊಂಡಿದ್ದಾರೆ ಎಂದು ಈ ವಿಚಾರದಲ್ಲಿ ಮಾಡಿಕೊಟ್ಟರು ಸಿಎಂ ಅವರಿಗೆ ಕಾಗೇರಿ ಮನದಟ್ಟು 
ಎಂದು ತಿಳಿದು ಬಂದಿದೆ. ಸ್ಪೀಕರ್‌ ಪ್ರಸ್ತಾಪಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಿಎಂ ಬೊಮ್ಮಾಯಿ, ಉತ್ತರ 
ಕನ್ನಡದ ಅಭಿವೃದ್ಧಿಗೆ ಸರಕಾರ ಬದ್ದವಾಗಿದೆ. ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ 
ಆರೋಗ್ಯ ಸೌಕರ್ಯ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಉತ್ತರ ಕನ್ನಡದಲ್ಲಿನ ಸಮಸ್ಯೆಯ 
ಬಗ್ಗೆ ವೈಯಕ್ತಿಕ ಅರಿವು ಇದೆ ಎಂದು ಭರವಸೆ ನೀಡಿದರು ಎನ್ನಲಾಗಿದೆ. 


ರಸ್ತೆ ಅಪಘಾತ (2017 - 2021) 
ಜಿಲ್ಲೆ ಅಪಘಾತ | ಸಾವು 
೨338 1379 
ಉತ್ತರ ಕನ್ನಡ 
ಉಡುಪಿ 5799 1112 
8641 1301 
ದಕ್ಷಿಣ ಕನ್ನಡ 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 17.09.2022 


44. ರಾಜಕಾರಣದಲ್ಲಿ ಕಾಗೇರಿ ಬೆಳೆದ ಪರಿ ಅದ್ದು; ತ 


ವಿಶ್ಲೇಶ್ವರ ಹೆಗಡೆ, ಕಾಗೇರಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಬೆಳೆದು ಬಂದ ಪರಿ ಅದ್ಭತ 
ಎಂದು ನಟ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಅಭಿಪ್ರಾಯಪಟ್ಟರು. 

ಮಲ್ಲೇಶ್ವರದ ಹವೈಕ ಭವನದಲ್ಲಿ ನಡೆದ ಬೆಂಗಳೂರು ಸುತ್ತಮುತ್ತ ನೆಲೆಸಿರುವ ಶಿರಸಿ ಸಿದ್ದಾಪುರ 
ಭಾಗದ ಬಂಧುಗಳೊಂದಿಗೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿಯವರ ಸಹ್ಯಾದ್ರಿ ಸ್ನೇಹ ಸಮ್ಮಿಲನ 
ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಬಿವಿಪಿ ಅಧ್ಯಕ್ಷಗಿರಿಯಿಂದ ಕಾಗೇರಿಯವರು ಏರಿದ ಮೆಟ್ಟಲು, 
ಬೆಳೆದ ಪರಿ ಅದ್ಭುತ. ಶಿರಿಸಿ-ಸಿದ್ದಾಪುರ ಕ್ಷೇತ್ರದಲ್ಲಿ ನಾಡಿಗೆ ಸೇವೆ ಮುಂದುವರಿಯಲಿ, ಹಾಗೆಯೇ 
ವೈಎನ್‌ಕೆ ಅವರಿಂದ ಪರಿಚಯವಾದ ವಿಶ್ವೇಶ್ವರ 'ಭಟ್‌ ಅವರ ಸಾಧನೆ ಕೂಡ ಶ್ರೇಷ್ಟ ಅವರಿಂದ 
ಪತ್ರಿಕೋದ್ಯಮ ಮತ್ತಷ್ಟು ಬೆಳಗಲಿ ಎಂದು ಆಶಿಸಿದರು. 

ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್‌ ಮಾತನಾಡಿ, ರಾಜ್ಯ ರಾಜಕಾರಣದ ಮೇರು 
ಪರ್ವತ ವಿಶ್ವೇಶ್ವರ ಹೆಗಡೆ, ಕಾಗೇರಿ, ಸಭಾಧ್ಯಕ್ಷರ ಸ್ಥಾನ ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು 
ಎಂಬುದರ ಬಗ್ಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಜಾತಿಕಾರಣ ಬಾರದಿದ್ದರೆ ಕಾಗೇರಿ ಅವರು ಮುಖ್ಯಮಂತ್ರಿ 
ಆಗಿರಬೇಕಿತ್ತು. ವಿಧಾನಸಭೆಗೆ ಸತತ ಆರು ಬಾರಿ ಆರಿಸಿ ಬಂದಿರುವುದು ಅವರ ಮೇಲೆ ಜನ ಇಟ್ಟಿರುವ 
ನಂಬಿಕೆ ಹಾಗೂ ವಿಶ್ವಾಸ. ಅವರ ರಾಜಕೀಯ ಜೀವನದಲ್ಲಿ ಯಾವುದೇ ಕಳಂಕ ಹೊಂದಿಲ್ಲ. 
ಪ್ರಾಮಾಣಿಕತೆ ಮೈಗೂಡಿಸಿಕೊಂಡಿರುವ ವ್ಯಕ್ತಿತ್ತ ಅವರಲ್ಲಿದೆ ಎಂದರು. 

ವಿಧಾನಸಭೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಮಾತನಾಡಿ ಕಲಾಪ ಪ್ರಜಾಪ್ರಭುತ್ವದ 
ಸಂಸದೀಯ ವ್ಯವಸ್ಥೆಯ ದೇಗುಲ. ಇದಕ್ಕಿಂತ ಒಳ್ಳೆಯ ವ್ಯವಸ್ಥೆ ಬೇರೆಯಿಲ್ಲ. ಸಂವಿಧಾನದ ಕಾರಣದಿಂದ 
ನಮ್ಮ ದೇಶದ ವ್ಯವಸ್ಥೆ ಅತ್ಯುತ್ತಮ ಮಾದರಿ. ಜಗತ್ತಿನ ವಿವಿಧೆಡೆ ಎಲ್ಲೆಲ್ಲಿ ಭಾರತೀಯರು ನೆಲೆಸಿದ್ದಾರೋ 
ಅಲ್ಲಿನ ಅಭಿವೃದ್ದಿಗೆ ಕಾರಣರಾಗಿದ್ದೇವೆ. ಸಂವಿಧಾನ ಬದ್ದ ವ್ಯವಸ್ಥೆಯ ಬಗ್ಗೆ ನಮ್ಮಲ್ಲಿರುವ ನಂಬಿಕೆಯನ್ನು 
ಬಲಪಡಿಸಿಕೊಳ್ಳಬೇಕು. ಕಳೆದ ಮೂರು ವರ್ಷಗಳಿಂದ ಸಭಾಧ್ಯಕ್ಷನಾಗಿ ಸೇವೆಯಲ್ಲಿದ್ದೇವೆ. ಪ್ರಜಾಪ್ರಭುತ್ವದ 
ಮೌಲ್ಕದ ಕುರಿತು ಸಭೆ ನಡೆಸಲಾಗಿದೆ. ಸಂವಿಧಾನದ ಬಗ್ಗೆ ಇಡೀ ದೇಶದಲ್ಲಿ ಮೊದಲ ಬಾರಿ ಚರ್ಚೆ 
ಆಗಿದೆ. ಚುನಾವಣೆಯ ವ್ಯವಸ್ಥೆ ಸುಧಾರಣೆ ಕುರಿತು ಚರ್ಚಿಸಲಾಗಿದೆ. ಕೇವಲ ಕಲಾಪಕ್ಕೆ ಸೀಮಿತ ಆಗದೆ 
ಕ್ರಿಯಾಶೀಲ ಚಟುವಟಿಕೆ ನಡೆಸಲು ಪ್ರಯತ್ನ ಮಾಡಲಾಗಿದೆ ಎಂದರು. 

ಮಲ್ಪಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಬದ್ಧ; ಅಭಿವೃದ್ಧಿ ಮಾತ್ರ ಅಳತೆಗೋಲು ಆಗಲು ಸಾಧ್ಯವಿಲ್ಲ. 
ಅಭಿವೃದ್ಧಿಗೆ ಇತಿಮಿತಿ ಇದೆ. ಮತದಾನ ಮಾಡಲೆಂದು ಉಚಿತವಾಗಿ ಕೊಡುವುದು. ನೌಕರರ ಸಂಬಳ 
ಸೇರಿ ಎಲ್ಲಾ ಸವಾಲುಗಳ ಜೊತೆಗೆ ಅಭಿವೃದ್ದಿ ಆಗಬೇಕು. ಆದ್ಯತೆ ಕೊಡದಿರುವ ಸಂಬಂಧ ಮೂಲ 
ಸೌಕರ್ಯವನ್ನು ಒದಗಿಸಲಾಗಿಲ್ಲ. ಇದು ಜನಪ್ರಶಿನಿಧಿಗಳಿಗೆ ಸವಾಲಿನ ವಿಚಾರವಾಗಿದೆ. ಶಾಸಕನಾಗಿ 
ಜಿಲ್ಲೆಯ ಹಿತದೃಷ್ಟಿಯಿಂದ ಅಭಿವೃದ್ಧಿ ಆಗುತ್ತಿದೆ. ಮಲ್ಪಿ ಸೆಷಾಲಿಟಿ ಆಸ್ಪತ್ರೆ ಮಾಡಲು ಬದ್ಧ. ಸರ್ಕಾರದ 
ಇತಿಮಿತಿಗಳನ್ನು ಮೀರಿ ಮಾಡುವ ಪ್ರಯತ್ನ ಆಗಿದೆ ಎಂದು ಕಾಗೇರಿ ಹೇಳಿದರು. 

10 ವರ್ಷದಲ್ಲಿ ಶಿರಿಸಿಯ ಚಹರೆ ಬದಲಾಗಲಿದೆ: ಶಿರಿಸಿಯನ್ನು ಸಾಫ್ಟ್‌ವೇರ್‌ ಹಬ್‌ ಮಾಡಲು 
ಸಾಧ್ಯವಿರುವ ಬಗ್ಗೆ ಯೋಜಿಸಬೇಕು. ವರ್ಕ್‌ ಫ್ರಂ ಹೋಂನಿಂದ ನೆಟ್‌ವರ್ಕ್‌ ಕ್ರಾಂತ್ರಿಯಾಗಿದೆ. 
ಇವರನ್ನೆಲ್ಲ ಸೇರಿಕೊಂಡು ಸಾಫ್ಟ್‌ವೇರ್‌ ಹಬ್‌ ಮಾಡಲು ಸಾಧ್ಯತೆ ಇದೆ. ಮೂಲ ಸೌಕರ್ಯ 
ಒದಗಿಸಿದರೆ ಜಿಲ್ಲೆಯಲ್ಲಿ ಬದಲಾವಣೆ ಸಾಧ್ಯ. ಜೊತೆಗೆ ಶಿಕ್ಷಣಂ ಸಂಸ್ಥೆ ಸ್ಥಾಪಿಸುವ ಅಗತ್ಯವಿದ್ದು, 

ಫ್ಸ್‌ವೇರ್‌ ಕಂಪನಿಯ ಸ್ಟಾರ್ಟ್‌ ಅಪ್‌ ಪರರಿಭಿಸಲ ಸಾಧ್ಯವಾದ ಕೌಶಲ್ಯ ಕೇಂದ್ರ ಆರಂಭಿಸ ಬೇಕು. 
ಅರಿಕೆ ಸಂಬಂಧಿಸಿದ ಸಂಶೋಧನಾ ಕೇಂದ್ರ ಪ್ರವಾಸೋದ್ಯಮ ತರಬೇತಿ ಧಟಕ ನಿರ್ಮಿಸಬೇಕು. ಈ 
ಕಾಯಗಳು ಆರಂಭವಾದರೆ ಮುಂದಿನ 10 ವರ್ಷಗಳಲ್ಲಿ ಶಿರಸಿ ಚಹರೆ ಬದಲಾಗಲಿದೆ. ಕಾಗೇರಿ 
ಅವರು ಈ ಎಲ್ಲಾ ಕಾರ್ಯವನ್ನು ಶೀಘ್ರ ಮಾಡಲು ಮುಂದಾಗಲಿ ಎಂದು ವಿಶ್ವೇಶ್ವರ ಭಟ್‌ ಅವರು 
ಹೇಳಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:19.09.2022. 


ದಿನಾಂಕ: 18.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನ ಮತ್ತು ಸುತ್ತಮುತ್ತ ನೆಲೆಸಿರುವ ಶಿರಸಿ-ಸಿದ್ದಾಪುರ 
ಭಾಗದ ಬಂಧುಗಳೊಂದಿಗೆ "ಸಹ್ಯಾದ್ರಿ ಸ್ನೇಹ ಸಮ್ಮಿಲನ” ಹಾಗೂ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ 
ಭಾಗವಹಿಸಿ, ತಮ್ಮ ಕ್ಷೇತ್ರದ ಜನತೆಯೊಂದಿಗೆ ಆತ್ಮೀಯವಾಗಿ ಕ್ಷೇತ್ರದ ವಿವಿಧ ಸಮಸ್ಯೆಗಳು ಮತ್ತು ಪರಿಹಾರದ 
ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀ ವಿಶ್ವೇಶ್ವರ ಭಟ್‌, ಚಿತ್ರನಟರಾದ ಶ್ರೀ ನೀರ್ನಳ್ಳಿ 
ರಾಮಕೃಷ್ಣ, ಶ್ರೀ ಎಸ್‌.ಎಂ.ಹೆಗಡೆ, ಶ್ರೀ ಶ್ರೀಕಾಂತ್‌ ಭಟ್‌, ಶ್ರೀ ಪ್ರಶಾಂತ್‌ ಭಟ್‌ ಹಾಗೂ ಇತರರು ಉಪಸ್ಥಿತರಿದ್ದರು; 


li] 


\ 
— 


45. ಕೆರೆ, ರಾಜಕಾಲುವೆ ಒತ್ತುವರಿ ನ್ಯಾಯಾಂಗ ತನಿಖೆ 


ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುರಿದ ಮಳೆ ಎಲ್ಲರ ಕಣ್ಣು ತೆರೆಸಿದ್ದು, ಮುಂದೆ ಇಂತಹ 
ಸಮಸ್ಯೆಯಾಗದಂತೆ ಪ್ರಸ್ತುತ ಗುರುತಿಸಿರುವ ರಾಜಕಾಲುವೆ ಒತ್ತುವರಿ ನಿರ್ದಾಕ್ಷಿಣ್ಯವಾಗಿ 
ತೆರವುಗೊಳಿಸಲಾಗುವುದು. ಜೊತೆಗೆ ಕೆರೆ, ರಾಜಕಲುವೆ ಹಾಗೂ ಅವುಗಳ ಬಫರ್‌ ಜೋನ್‌ ಒತ್ತುವರಿ 
ಬಗ್ಗೆ ಸಮಗ್ರ ತನಿಖೆ ನಡೆಸಲು ನ್ಯಾಯಾಂಗ ಆಯೋಗ ರಚನೆ ಮಾಡಲಾಗುವುದು ಎಂದು 


ಮುಖ್ಯಮಂತ್ರಿಯವರು ಪ್ರಕಟಿಸಿದ್ದಾರೆ. 


ಅಲ್ಲದೆ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗೆಸ್‌ ಸರ್ಕಾರದ ಅವಧಿಯಲ್ಲಿ ನಡೆಸಲಾಗಿರುವ 
ಬೆಂಗಳೂರಿನ ರಾಜಕಾಲುವೆ ಅಭಿವೃದ್ಧಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ವರದಿ ಬಗ್ಗೆಯೂ 
ತನಿಖೆಗೆ ವಹಿಸಲಾಗುವುದು ಎಂದು ಘೋಷಿಸಿದರು. 


ವಿಧಾನಸಭೆಯಲ್ಲಿ ಮಳೆ ಹಾನಿ ಕುರಿತ ಚರ್ಚೆಗೆ ಉತ್ತರ ನೀಡಿ ಮಾತನಾಡಿದ ಅವರು, 
ನಗರದಲ್ಲಿ ಒಟ್ಟು 2,626 ಒತ್ತುವರಿ ತೆರವುಗೊಳಿಸಿದ್ದು, ಇನ್ನೂ 602 ಒತ್ತುವರಿಗಳ ತೆರವು ಬಾಕಿಯಿತ್ತು. 
ಕೊರೋನಾ ಹಿನ್ನೆಲೆಯಲ್ಲಿ ಹೈಕೋರ್ಟ್‌ ಒತ್ತುವರಿ ತೆರವಿಗೆ ತಡೆಯಾಜ್ಞೆ ನೀಡಿದ್ದರಿಂದ ಒತ್ತುವರಿ ತೆರವಿಗೆ 
ಹಿನ್ನಡೆ ಉಂಟಾಗಿತ್ತು. ಇದೀಗ ಮತ್ತೆ ಅನುಮತಿ ಪಡೆದು ತೆರವೂ ಕಾರ್ಯ ಶುರು ಮಾಡಿದ್ದು 
ನಿರ್ದಾಕ್ಷೀ್ಯವಾಗಿ ತೆರವು ಕಾಯಾಚರಣೆ ನಡೆಸಲಾಗುವುದು ಎಂದರು. ಇನ್ನು ಮುಂದೆಯೂ 
ಸಮಸ್ಯೆಯಾಗದಂತೆ ಹೆಚ್ಚುವರಿ ಒತ್ತುವರಿ ಗುರುತಿಸಲು ಕೆರೆ, ರಾಜಕಾಲುವೆ ಹಾಗೂ ಅವುಗಳ ಬಫರ್‌ 
ಜೋನ್‌ ಒತ್ತುವರಿ ಕುರಿತು ಸಮಗ ತನಿಖೆ ನಡೆಸಲಾಗುವುದು. ಇದಕ್ಕಾಗಿ ನಿವೃತ್ತ ನ್ಯಾಯಾಧೀಶರು 
ಹಾಗೂ ತಾಂತಿಕ ತಜ್ಞರನ್ನು ಒಳಗೊಂಡ ನ್ಯಾಯಾಂಗ ಆಯೋಗ ರಚಿಸಿ aT ವರದಿ ಆಧರಿಸಿ 
ಕಮ ಕೈಗೊಳ್ಳಲಾಗುವುದು ಸಂಜು ಹೇಳಿದರು. 


ನಾಗರಿಕತೆ ಬೆಳೆದಂತೆ ಗೋಮಾಳ, ಸರ್ಕಾರಿ ಜಮೀನುಗಳನ್ನು ಉಳಿಸುವುದು ಕಷ್ಟವಾಗುತ್ತಿದೆ. 
ಯಾರಕಾಲದಲ್ಲಿ ಒತ್ತುವರಿಯಾಗಿದೆ ಎಂಬುದು ಎಲ್ಲವೂ ತನಿಖೆಯಲ್ಲಿ ಹೊರಬರಲಿದೆ. ಅಲ್ಲದೇ 
ಮುಂದಿನ ದಿನದಲ್ಲಿ ಸಮಸ್ಯೆಗಳು ಉದ್ದವವಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 
ಬೆಂಗಳೂರಿನಲ್ಲಿ ಈ ಹಿಂದೆ ಕೆರೆಗಳು ಬತ್ತಿವೆ ಎಂದು ಅವುಗಳ ನಕಾಶೆಯಿಂದ ತೆಗೆಯುವ ಪ್ರಯತ್ನವೂ 
ನಡೆದಿತ್ತು. ಸಾರ್ವಜನಿಕರ ವಿರೋಧದ ಹಿನ್ನೆಲೆಯಲ್ಲಿ ಆ ಪ್ರಯತ್ನವನ್ನು ಕೈ ಬಿಡಲಾಯಿತು ಎಂದರು. 


ಈ ವೇಳೆ ಕಾಂಗೆಸ್‌ ಸದಸ್ಯ ಕೆ. ಜೆ. ಚಾರ್ಚ್‌ ಅವರು ಕೆರೆಗಳನ್ನು ಕೈ ಬಿಡುವ ಬಗ್ಗೆ ಹಿಂದಿನ 
ಸರ್ಕಾರ ಯಾವುದೇ ತೀರ್ಮಾನ ಮಾಡಿರಲಿಲ್ಲ ಈ ಬಗ್ಗೆ ದಾಖಲೆ ಇದ್ದರೆ ನೀಡಿ ಎಂದು 
ಒತ್ತಾಯಿಸಿದಾಗ ಮುಖ್ಯಮಂತ್ರಿಯವರು 2018ರ ಟಿಪ್ಪಣಿಯನ್ನು ಸದನದಲ್ಲಿ ಓದಿದರು. 


ಸರ್ಕಾರ ತೀಮಾನಿಸಿದೆ ಎಂದು ಹೇಳಿಲ್ಲ. ಬದಲಿಗೆ ಪ್ರಯತ್ನ ನಡೆದಿತ್ತು ಎಂದು ಹೇಳಿದೆ. ಕೆಲ 
ಅಧಿಕಾರಿಗಳು ಕೆರೆಗಳು ನಿರುಪಯುಕ್ತವಾಗಿವೆ, ಇದನ್ನು ಮೂಲಭೂತ ಸೌಕರ್ಯಗಳಿಗೆ 
ಬಳಸಿಕೊಳ್ಳಬಹುದು ಎಂದು ಸರ್ಕಾರಕ್ಕೆ ತಪ್ಪು ಮಾರ್ಗದರ್ಶನ ಮಾಡುವುದು ಸಹಜ. ಅದೇನೇ ಇರಲಿ 
ಎಲ್ಲದರ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದರು. ಈ ವೇಳೆ ಜೆಡಿಎಸ್‌ ಸದಸ್ಯ ಜಿ.ಟಿ. ದೇವೇಗೌಡ, 
ಮೈಸೂರಿನಲ್ಲಯೂ ಒತ್ತುವರಿಯಾಗಿದ್ದು, ಈ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಆಗಹಿಸಿದರು. 
ಆಗ ಮುಖ್ಯಮಂತಿಗಳು ರಾಜ್ಯದಲ್ಲಿನ ಒತ್ತುವರಿ ತನಿಖೆ ನಡೆಸುವೆ ಎಂದು ಹೇಳಿದರು. 


ಕಾಂಗೆಸ್‌ದು 100% ಭ್ರಷ್ಟ ಸರ್ಕಾರ : ಮುಖ್ಯಮಂತಿಗಳು ಉತ್ತರ ನೀಡುವಾಗ ಕಾಂಗೆಸ್‌ 
ಸದಸ್ಯರು ರಾಜಕಾಲುವೆ ಅಭಿವೃದ್ಧಿಯಲ್ಲಿ 40 ಪರ್ಸೆಂಟ್‌ 'ಭಷ್ರಾಚಾರ ಆಗಿದೆ ಎಂದು ಆರೋಪಿಸಿದರು. 
ಈ 3 ವರದಿಯೊಂದನ್ನು "ತೋರಿಸಿದ ಬಸವರಾಜ ಬೊಮ್ಮಾಯಿ ನಿಮ್ಮ ಅವಧಿಯ ರಾಜಕಾಲುವೆ 
ಅಭಿವೃದ್ಧಿ ಯೋಜನೆಯಲ್ಲಿ *ಡೆದಿರವ ಭ್ರಷ್ಟಾಚಾರದ ವರದಿ ಇಲ್ಲಿದೆ ನೋಡಿ. ಇದನ್ನು ತನಿಖೆಗೆ 
ವಹಿಸುತ್ತೇನೆ. ನಿಮ್ಮದು 100% ಭ್ರಷ್ಟ ಸರ್ಕಾರ ಎಂದರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ತನಿಖೆ 


ನಡೆಸಿ ಇದಕ್ಕೆ ನಮ್ಮ ಯಾವ ಆಕ್ಷೇಪಣೆಯೂ ಇಲ್ಲ. ನಿಮ್ಮದು 40 ಪರ್ಸೆಂಟ್‌ ಕಮಿಷನ್‌ ಸರ್ಕಾರ. ಕಡು 
ಭ್ರಷ್ಟ ಸರ್ಕಾರ ಎಂದು ಕಿಡಿಕಾರಿದರು. 


ಆಧಾರ: ಕನ್ನಡಪ್ರಭ, ದಿನಾಂಕ:20.09.2022 
46. ಬೆಂಗಳೂರಿಗೆ ರೂ.600 ಕೋಟಿ 


ಬೆಂಗಳೂರಿನಲ್ಲಿ ಮಳೆಯಿಂದ ಉಂಟಾಗಿರುವ ಸಮಸ್ಯೆ ಪರಿಹಾರಕ್ಕಾಗಿ ರಾಜಕಾಲುವೆ ಅಭಿವೃದ್ದಿಗೆ 
ರೂ.300 ಕೋಟಿ. ರಸ್ತೆ ಅಭಿವೃದ್ಧಿಗೆ ರೂ.300 ಕೋಟಿ ಸೇರಿ ಒಟ್ಟು ರೂ.600 ಕೋಟಿ ಅನುದಾನ 
ಬಿಡುಗಡೆ ಮಾಡುತ್ತೇವೆ. ಅಲ್ಲದೆ, ನಗರದ ಹೊರವಲಯದಲ್ಲಿ ಭವಿಷ್ಯದಲ್ಲಿ ಉಂಟಾಗಬಹುದಾಗ ಪ್ರವಾಹ 
ತಡೆಗೆ ಸೂಕ್ತ ರೀತಿಯ ರಾಜಕಾಲುವೆ ಸೃಷ್ಟಿಸಲು ಹೊಸ ಮಾಸ್ಟರ್‌ ಪ್ಲಾನ್‌ ಸಿದ್ದಪಡಿಸಲು ಕ್ರಮ 
ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿಯವರು ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಮಳೆ ಹಾನಿ ಕುರಿತ 
ಚರ್ಚೆಗೆ ಉತ್ತರ ನೀಡಿ ಮಾತನಾಡಿದ ಅವರು ದಾಖಲೆಯ ಮಳ ಉಂಟಾಗಿದ್ದರಿಂದ ರಾಜಕಾಲುವೆ 
ಮೇಲೆ ಒತ್ತಡ ಹೆಚ್ಚಾಗಿ ತಡೆಗೋಡೆ ಕುಸಿತ, ಅಸಮರ್ಪಕ ನಿರ್ವಹಣೆಯಿಂದ ಉಂಟಾದ ಸಮಸ್ಥೆ ಗಳನ್ನು 
ಪರಿಹರಿಸಲು ರೂ.300 ಕೋಟಿ ಹಾಗೂ ಜೊತೆಗೆ ರಸ್ತೆಗಳ ಅಭಿವ ೈದ್ಧಿಗೆ ರೂ.300 ಕೋಟಿ ಬಿಡುಗಡೆ 
ಮಾಡುತ್ತೇವೆ. ಇನ್ನು ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ದಾಖಲೆ ಪ್ರಮಾಣದಲ್ಲಿ 
ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ಮಳೆ ಹೆಚ್ಚಾಗಿದ್ದರಿಂದ ರಸ್ತೆಗಳು ಹಾಳಾಗಿದ್ದು, ಕೂಡಲೇ ರಸ್ತೆ ಅಭಿವೃದ್ಧಿ 
ಪಡಿಸಲು ರೂ.300 ಕೋಟಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದನ್ನು ನಿಯಂತ್ರಿಸಲು 
ಬಿಬಿಎಂಪಿ ವ್ಯಾಪ್ತಿಯ 160 ಕೆರೆಗಳಿಗೆ ತೂಬು ಗೇಟ್‌ ಅಳವಡಿಕೆ ಮಾಡಲು ಶಈಗಾಗಲೇ ಬಿಬಿಎಂಪಿ 
ಆಯುಕ್ತರಿಗೆ ತಿಳಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ಮಾತ್ರ ಕೆರೆ ತೂಬು ಗೇಟ್‌ ಮುಚ್ಚಿ ನೀರು 
ಸಂಗಹಿಸಲಾಗುವುದು. ಇನ್ನು ತ್ಯಾಜ್ಯ ನೀರು ಶುದ್ಧಿಕರಣ ಸಾಮರ್ಥ್ಯ ಹೆಚ್ಚಳ, ಕೆ-100 ಯೋಜನೆ 


5% 
ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದರು. 


300 ಕಿ.ಮೀ ಮಳೆ ನೀರುಗಾಲುವೆಗೆ ಅನುದಾನ: ನಗರದಲ್ಲಿ ಹಿಂದಿನ ವರ್ಷಗಳಿಗಿಂತ ಈಗ 
ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಆ ನೀರು ಸರಾಗವಾಗಿ ಹರಿದು ಹೋಗಲು ಸುಮಾರು 300 ಕಿ.ಮೀ 
ನಷ್ಣಿರುವ 2 ಮತ್ತು 3ನೇ ಹಂತದ ಮಳೆ ನೀರುಗಲುವೆಗಳಲ್ಲಿ ಹರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಕ್ರಮ 
ವಹಿಸಲಾಗುವುದು. ಇದಕ್ಕಾಗಿ ಮುಂದಿನ ಬಜೆಟ್‌ನಲ್ಲಿ ವಿಶೇಷ ಅನುದಾನ ಒದಗಿಸಲಾಗುವುದು ಎಂದು 
ಹೇಳಿದರು. 

ವಿಶೇಷ ಕಾರ್ಯಪಡೆ ರಚನೆ: ಎಲ್ಲೆಲ್ಲಿ ರಾಜಕಾಲುವೆ ತಡೆಗೋಡೆ ಬಿದ್ದು ಹೋಗಿದೆ. ಎಲ್ಲೆಲ್ಲಿ 
ಹೊಸದಾಗಿ ಉದ್ದ ಅಗಲ ವ್ಯತ್ಯಾಸ ಮಾಡಬೇಕು ಎಂಬಿತ್ಯಾದಿ ವರದಿ ನೀಡಲು ವಿಶೇಷ ಕಾರ್ಯಪಡೆ 
ರಚನೆ ಮಾಡಲಾಗುವುದು ಎಂದು ಮುಖ್ಯಮಂತಿಗಳು ಭರವಸೆ ನೀಡಿದರು. 

ಹೊರವಲಯದಲ್ಲಿ ಪ್ರವಾಹ ತಡೆಗೆ ಮಾಸ್ಟರ್‌ ಪ್ಹಾನ್‌: ಬೆಂಗಳೂರಿಗೆ ನೂತನವಾಗಿ 
ಸೇರ್ಪಡೆಯಾದ ನಗರಸಬೆ ಪುರಸಭೆ ವ್ಯಾಪ್ತಿ ಹಾಗೂ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಪಿಳ್ಳಗಾಲುವೆ 
ಸೇರಿದಂತೆ ಕಾಲುವೆಗಳೇ ಕಣ್ಮರೆಯಾಗಿವೆ. ಮುಂದೆ ಹೊರವಲಯದಲ್ಲಿ ಸಂಭವಿಸಬಹುದಾದ 'ಪವಾಹ 
ಪಡೆಗೆ ಈಗಲೇ ಮಾಸ್ಟರ್‌ ಸಾ ಸಿದ್ಧಪಡಿಸಬೇಕು ಎಂದು ಬೊಮ್ಮಾಯಿ ಹೇಳಿದರು. 


ಆಧಾರ: ಕನ್ನಡಪ್ರಭ, ದಿನಾಂಕ:20.09.2022 
47. ಮೇಲ್ಮನೆಯಲ್ಲಿ ಪಿಎಸ್‌ಐ ಜಟಾಪಟಿ 
ಪಿಎಸ್‌ಐ ನೇಮಕಾತಿ ಹಗರಣ ಬಗ್ಗೆ ನಿಯಮ 69ರಡಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವಂತೆ 


ಜೆಡಿಎಸ್‌ನ ತಿಪ್ಪೇಸ್ವಾಮಿ ಅವರು ಸಲ್ಲಿಸಿದ ಮನವಿ ಮೇಲ್ಲನೆಯಲ್ಲಿ ವಾದ ವಿವಾದಕ್ಕೆ ಅವಕಾಶ 
ಮಾಡಿಕೊಟ್ಟಿತು. ಪ್ರಕರಣ ಕೋರ್ಟ್‌ನಲ್ಲಿ ಇರುವ ಸಂದರ್ಭದಲ್ಲಿ ನಿಯಮ 69ರಲ್ಲಿ ಚರ್ಚೆ 


ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಕಾನೂನು ಸಚಿವ ಜೆ.ಸಿ. ಮಾಧುಸ್ತಾಮಿ ಆಕ್ಷೇಪಿಸಿ ಪ್ರಸ್ತಾಪ 
ತಿರಸ್ವಾರ ಮಾಡಬೇಕು ಎಂದು ಹೇಳಿದರು. ಈ ಹಂತದಲ್ಲಿ ಮಧ್ಯೆ ಪ್ರವೇಶಿಸಿದ ಪ್ರತಿಪಕ್ಷ” ನಾಯಕ ಬಿ.ಕೆ. 
ಹರಿಪ್ರಸಾದ್‌, ಇದು ಗಂಭೀರ ವಿಷಯ. ಕೋರ್ಟ್‌ನಲ್ಲಿನ ವಿಚಾರದ ಬಗ್ಗೆ ಚರ್ಚೆ" ಮಾಡುವುದಿಲ್ಲ. 
ಈಗಾಗಲೇ ಕೆಳಮನೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಆದ್ದರಿಂದ ಅವಕಾಶ ನೀಡಿ ಎಂದರು. 


ಇದಕ್ಕೆ ಪ್ರತಿಕ್ರಿಯಿಸಿದ ಮಾಧುಸ್ತಾಮಿ ಕೆಳಮನೆಯಲ್ಲಿ 69ರಡಿ ತಂದಿದ್ದಾರೆ. ಇನ್ನೂ ಚರ್ಚೆ ಆಗಿಲ್ಲ. 
ಚರ್ಚೆ ಮಾಡಬೇಕಂದ್ರೆ ಮಾಡಿ. ಹಳೇಯದನ್ನು ಸೇರಿಸಿ ಚರ್ಚೆ ಮಾಡೋಣ ಎಂದಿದ್ದು ವಿರೋಧ 
ಪಕ್ಷವನ್ನು ಕೆರಳಿಸಿತು. 

ಕಾಂಗೆಸ್‌ನ ಯು.ಬಿ. ವೆಂಕಟೇಶ್‌ ಎದ್ದು ನಿಂತೂ, ಕಾನೂನು ಸಚಿವರೇ ನೀವು ಪದೇ ಪದೇ 
ನಮ್ಮನ್ನು ಹೆದುರಿಸುತ್ತೀರಾ ಹಳೇಯದನ್ನು ತೆಗೆಯುತ್ತೇನೆ ಎಂದು ಹೇಳ್ಲೀರಾ ಎಲ್ಲಾ ತೆಗಿರಿ ನಾವು ಉತ್ತರ 
ಕೊಡ್ತೀವಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂತಿಮವಾಗಿ ಸಭಾಪತಿ ರಘುನಾಥ ಮಲ್ವಾಪುರೆ ಅವರು 
ಪಿಎಸ್‌ಐ ನೇಮಕಾತಿ ಹಗರಣ ಬಗ್ಗೆ ನಿಯಮ 330ರಡಿಯಲ್ಲಿ ಅವಕಾಶ ನೀಡುತ್ತೇನೆ ಎಂದ ಮೇಲೆ 
ಚರ್ಚೆಗೆ ತೆರೆ ಬಿತ್ತು. 


ಗೋಮಾಳ ಕೊಡಬೇಡಿ: ಸರ್ಕಾರದ ಗೋಮಾಳ ಜಮೀನನ್ನು ಸಂಘ ಸಂಸ್ಥೆಗಳಿಗೆ 
ನೀಡುವುದನ್ನು ನಿಲ್ಲಿಸಿ ಎಂದು ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕ ಬಿಕೆ. ಹರಿಪ್ರಸಾದ್‌ 
ಆಗಹಿಸಿದ್ದಾರೆ. ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಸ್ಪಾಗತ ಮಾಡಿ ಮಾತನಾಡಿ ಯಾವ ಸಂಸ್ಥೆಗಳಿಗೆ 
ಕೋಟ್ಯಾಂತರ ರೂ. ಬೆಲೆಬಾಳುವ ಜಮೀನನ್ನು ಸಾವಿರ ಲೆಕ್ಕದಲ್ಲಿ ಕೊಟ್ಟಿದ್ದೀರಿ ಗೊತ್ತಿದೆ. ಆ ಸಂಸ್ಥೆಯ 
ಹೆಸರು ಹೇಳೊದಕ್ಕೆ ಹೋಗಲ್ಲ. ಆದರೆ ಇನ್ನು ಮುಂದೆ ಗೋಮಾಳವನ್ನು ಸಂಘ ಸಂಸ್ಥೆಗಳಿಗೆ 
ನೀಡಬೇಡಿ ಎಂದು ಒತ್ತಾಯಿಸಿದರು. ಗೋವಿನ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿರುವವರು ನೀವು. 
ಆದರೆ, ಗೋವಿನ ಮೇವಿಗಾಗಿ ಇರುವ ಗೋಮಾಳವನ್ನು ಬೇರೆಯವರಿಗೆ ಕೊಟ್ಟರೆ ಹೇಗೆ ಎಂದು 
ಪ್ರಶ್ನಿಸಿದರು. 


ಆಧಾರ: ವಿಜಯವಾಣಿ, ದಿನಾಂಕ:20.09.2022 
48. ನೆರೆ ಹಾವಳಿಯ ಸಮರ್ಥ ನಿರ್ವಹಣೆ 


ರಾಜಧಾನಿ ಬೆಂಗಳೂರು ಒಳಗೊಂಡು ಇಡೀ ರಾಜ್ಯವನ್ನು ಬಾಧಿಸಿದ ಮಹಾಮಳೆ, ನೆರೆ 
ಅವಾಂತರವನ್ನು ಸಮರ್ಥವಾಗಿ ನಿಭಾಯಿಸಿದ್ದು, ಸಂತ್ರಸ್ತರ ನೆರವಿಗೆ ಸರ್ಕಾರ ಧಾವಿಸಿದೆ. ಪರಿಹಾರ 
ಮತ್ತು ಪುನರ್ವಸತಿ ಕಾರ್ಯ ತೀವಗತಿಯಲ್ಲಿ ನಡೆದಿದೆ ಎಂದು ಮುಖ್ಯಮಂತ್ರಿಯವರು 
ವಿಧಾನಸಭೆಯಲ್ಲಿ ಬಲವಾಗಿ ಸಮರ್ಥನೆ ಮಾಡಿಕೊಂಡರು. 


ಅತಿವೃಷ್ಟಿ ಸಮಸ್ಯೆ ಕುರಿತಂತೆ 4 ದಿನಗಳ ಕಾಲ ನಡೆದ ಸುದೀರ್‌ ಚರ್ಚೆಗೆ ಸದನದಲ್ಲಿ ಉತ್ತರ 
ನೀಡಿದ್ದ ಮುಖ್ಯಮಂತ್ರಿಯವರು ನಿರಂತರ ಮಳೆಯಿಂದ ಸೃಷ್ಟಿಯಾದ ನೆರೆ ಅವಾಂತರಗಳು ಆಡಳಿತ 
ವ್ಯವಸ್ಥೆಯ ಕಣ್ಣು ತೆರೆಸಿವೆ. ದೀರ್ಫಾವಧಿ ಯೋಜಿತ ಪ್ರಯತ್ನಗಳ ಅಗತ್ಯ ಮನದಟ್ಟಾಗಿದೆ. ನೆರೆ 
ಪರಿಸ್ಥಿತಿಯನ್ನು ಸರ್ಕಾರ ಪರಿಣಾಮಕಾರಿಯಾಗಿ ನಿಭಾಯಿಸಿ ಸಕಾಲಕ್ಕೆ ಸಂತ್ರಸ್ತರ ನೆರವಿಗೆ ಧಾವಿಸಿ 
ಪರಿಹಾರ ಒದಗಿಸಲಾಗಿದೆ ಎಂದರು. 

ಬೆಳೆ ನಷ್ಟ ಪರಿಹಾರಕ್ಕೆ ರೂ.1550 ಕೋಟಿ, ಮನೆಹಾನಿಗೆ ರೂ.850 ಕೋಟಿ, ಮೂಲಸೌಕರ್ಯ 
ದುರಸ್ತಿಗಾಗಿ ಬಿಡುಗಡೆ ಮಾಡುವ ರೂ.1200 ಕೋಟಿ ಗಳಲ್ಲಿ ಲೋಕೋಪಯೋಗಿ ಗ್ರಾಮೀಣಾಭಿವೃದ್ಧಿ 
ಮತ್ತು ಸಣ್ಣ ನೀರಾವರಿ ಇಲಾಖೆಗಳಿಗೆ ರೂ.600 ಕೋಟಿ ಒದಗಿಸಲಾಗುತ್ತಿದೆ ಎಂದು ಪ್ರಕಟಿಸಿದರು. 

ಬ್ರಾಂಡ್‌ ಬೆಂಗಳೂರಿಗೆ ಸಂಕಷ್ಟ ತಂದೊಡ್ಡಿದ ಪ್ರವಾಹದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಾಜ 
ಕಾಲುವೆ ಉನ್ನತೀಕರಣ ಚುರುಕುಗೊಳ್ಳಲಿದೆ. ಈ ಉದ್ದೇಶಕ್ಕೆ ಬಜೆಟ್‌ನಲ್ಲಿ ಘೋಷಣೆ ಮಾಡಲಾದ 


ರೂ.1500 ಕೋಟಿ ಜೊತೆಗೆ ಕಳೆದ ವಾರ ಪ್ರಕಟಿಸಲಾದ ರೂ.300 ಕೋಟಿ ಜೊತೆಗೆ ಹೆಚ್ಚುವರಿಯಾಗಿ 
ರೂ.600 ಕೋಟಿ ಅನುದಾನ ನೀಡಲಾಗುವುದು. ಈ ಪೈಕಿ ಸತತ ಮಳೆಯಿಂದ ಗುಂಡಿ ಬಿದ್ದ ರಸ್ತೆಗಳನ್ನು 
ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ರೂ.300 ಕೋಟಿಗಳನ್ನು ವೆಚ್ಚ 
ಮಾಡಲಾಗುವುದು ಎಂದು ಹೇಳಿದರು. 


ದುಪ್ಪಟ್ಟು ಬೆಳೆ ಹಾನಿ: 10.06 ಲಕ್ಷ ಹೆಕ್ಟೇರ್‌ನಲ್ಲಿ ಕೃಷಿ ತೋಟಗಾರಿಕೆ, ಬಹುವಾರ್ಷಿಕ ಬೆಳೆಗಳು 
ಹಾನಿಗೊಳಗಾಗಿವೆ. ಈ ಮುಂಚಿನ ಪೂರ್ವಭಾವಿ ಅಂದಾಜಿಗಿಂತ ದುಪ್ಪಟ್ಟು ಹಾನಿ ಪರಿಷ್ಣ್ಯಶ 
ಅಂದಾಜಿನಲ್ಲಿ ಸಷ್ಟವಾಗಿದೆ. ಎನ್‌ಡಿಆರ್‌ಎಫ್‌ ಮಾರ್ಗಸೂಚಿಯ ನಿಗದಿತ ಪರಿಹಾರಕ್ಕೆ ರಾಜ್ಯ ಸರ್ಕಾರ 
ಹೆಚ್ಚುವರಿ ಮೊತ್ತ ಸೇರಿಸಿ ಬೆಳೆ ಪರಿಹಾರಕ್ಕೆ ರೂ.1550 ಕೋಟಿ ಅಗತ್ಯವಿದೆ. ಬೆಳೆ ನಷ್ಟದ ವಿವರ ಸಿಕ್ಕ 
ಕೂಡಲೇ ರೈತರ ಬ್ಯಾಂಕ್‌ ಖಾತೆಗಳಿಗೆ ಡಿಬಿಟಿ ಮೂಲಕ ಪರಿಹಾರ ವರ್ಗಾವಣೆ ಮಾಡಲಾಗಿದ್ದು, 
ಈವರೆಗೆ ಒಟ್ಟು 3.25 ಲಕ್ಷ ರೈತರ ಖಾತೆಗಳಿಗೆ ರೂ.377 ಕೋಟಿ ಪಾವತಿಸಲಾಗಿದೆ ಎಂದು ಹೇಳಿದರು. 


ಪ್ರಸಕ್ತ ಮುಂಗಾರು ಅವಧಿಯಲ್ಲಿ ಒಟ್ಟಾರೆ 42,048 ಮನೆಗಳು ಹಾನಿಗೊಳಗಾಗಿದ್ದು, ರೂ.850 
ಕೋಟಿ ಪರಿಹಾರ ಒದಗಿಸಬೇಕಿದೆ. ಈಗಾಗಲೇ ಮೊದಲ ಕಂತಿನಲ್ಲಿ ರೂ.196 ಕೋಟಿ ಬಿಡುಗಡೆ 
ಮಾಡಲಾಗಿದೆ. ಕಳೆದ ಮೂರು ವರ್ಷಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಒಟ್ಟಾರೆ 
ರೂ.3,104,70 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಈ ಉದ್ದೇಶಕ್ಕೆ ಇನ್ನು ರೂ.1527 ಕೋಟಿ 
ಅಗತ್ಯವಿದೆ ಎಂದು ವಿವರಿಸಿದರು. 

ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತಕ್ಕೆ ತಡೆ: ಪ್ರದೇಶದಲ್ಲಿ ಭೂ ಕುಸಿತ ಸಮಸ್ಯೆ ತೀವ್ರಗೊಳ್ಳುತ್ತಿರುವ 
ಹಿನ್ನೆಲೆಯಲ್ಲಿ ಜನವಸತೀ ಪ್ರದೇಶ ಸ್ಥಳಾಂತರ ಮಾಡಲು ಕ್ರಮ ವಹಿಸಲಾಗುವುದು. ಬೆಟ್ಟ ಕಡಿಯುವುದೂ 
ಭೂ ಕುಸಿತ ಸಮಸ್ಯೆ ಹೆಚ್ಚಲು ಕಾರಣವಾಗಿದೆ. ಹಾಗಾಗಿ, ಬೆಟ್ಟ ಪ್ರದೇಶಗಳಲ್ಲಿ ಗಣಿಗಾರಿಕೆ ಅವಕಾಶ 
ನೀಡಲಾಗುವುದಿಲ್ಲ. ಜೊತೆಗೆ ಭೂ ಕುಸಿತ ತಡೆ ಸಂಬಂಧ ಈಗಾಗಲೇ ಪಡೆಯಲಾಗಿರುವ 3-4 ವರದಿ 
ಆಧರಿಸಿ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಡಲ ಕೊರೆತ ಸಮಸ್ಯೆ 
ತೀವಗೊಂಡಿದೆ. ಉಳ್ಳಾಲದಲ್ಲಿ ಆಳವಾಳವಾದ ತಳಪಾಯ ಹಾಕಿ 1 ಕಿ.ಮೀ ತಡೆಗೋಡೆ ನಿರ್ಮಿಸುವ 
ಕಾರ್ಯವನ್ನು ಪ್ರಾಯೋಗಿಕವಾಗಿ ಕೈಗೆತ್ತಿಕೊಳ್ಳಲಾಗುವುದು. ಭೂಕುಸಿತ, ಕಡಲ ಕೊರತೆ ಹಾಗೂ ವಾಣಿಜ್ಯ 
ಮಳಿಗೆಗಳ ಹಾನಿಗೆ ಪರಿಹಾರ ನೀಡಲು ಎನ್‌ಡಿಆರ್‌ಎಫ್‌ನಲ್ಲಿ ಅವಕಾಶವಿಲ್ಲ. ಈ ಪ್ರಕರಣಗಳಲ್ಲೂ 
ಪರಿಹಾರ ನೀಡಲು ಸಾಧ್ಯವಾಗುವಂತೆ ಮಾರ್ಗಸೂಚಿಯಲ್ಲಿ ಬದಲಾವಣೆ ಕೋರಿ ಕೇಂದ್ರ ಗೃಹ 
ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂ೦ಕ:20.09.2022 
49. ನಿಸರ್ಗದ ವಿರುದ್ಧ ಗಟ್ಟಿ ಹೋರಾಟ 


ಪ್ರವಾಹ ಬಂದಾಗ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕೋ ಅಷ್ಟು ವೇಗದಲ್ಲಿ ಸಂದಿಸಿದೆ. 
ಜನರ ಸಂಕಷ್ಟಕ್ಕೆ ಜೊತೆಯಾಗಿದೆ. ಇದು ಜನರಿಗೂ ಕೂಡ ಅರಿವಾಗಿದೆ. ನಿಸರ್ಗದ ವಿರುದ್ದ ಎಷ್ಟು 
ಗಟ್ಟಿಯಾಗಿ ಹೋರಾಟ ಮಾಡಬೇಕೋ ಅಷ್ಟು ಹೋರಾಟ ಮಾಡಿದ್ದೇವೆ ಎಂದು ಸಮರ್ಥಿಸಿಕೊಂಡಿರುವ 
ಮುಖ್ಯಮಂತ್ರಿಯವರು ಅತಿವೃಷ್ಟಿ ಪರಿಹಾರ ಕಾರ್ಯದ ವಿವರಣೆಯನ್ನು ವಿಧಾನಸಭೆಯಲ್ಲಿ 
ವಿವರಿಸಿದ್ದರು. 


ಈ ಹಿಂದೆ ನಾವು ಲೆಕ್ಕ ಹಾಕಿದಾಗ ಸುಮಾರು 58 ಲಕ್ಷ ಹೆಕ್ಟೇರ್‌ ಪ್ರದೇಶದ ಬೆಳ 
ಹಾನಿಯಾಗಿದೆ ಎಂದು ಮಾಹಿತಿ ಇತ್ತು ಈಗ 10.06 ಲಕ್ಷ ಹೆಕ್ಟೇರ್‌ ನಷ್ಟ ಆಗಿರಬಹುದೆಂದು 
ಅಂದಾಜಿಸಲಾಗಿದೆ. ಬೆಳೆ ನಷ್ಟ ಪರಿಹಾರ ವಿತರಣೆ ಆರಂಭವಾಗಿದೆ. ಸೆಪ್ಪೆಂಬರ್‌ 18ರವರೆಗೆ 3,22,766 
ರೈತರಿಗೆ ರೂ.377.44 ಕೋಟಿ ಡಿಬಿಟಿ ಮೂಲಕ ಪಾವತಿಯಾಗಿದೆ. ಪ್ರತಿ ದಿನ ಅರ್ಜಿ ಅಪ್‌ಲೋಡ್‌ 


ಆದಂತೆ ವಿತರಣೆ ನಡೆಸಲಾಗುತ್ತಿದೆ. ಹಣಕಾಸು ಕೊರತೆಯಾಗದಂತೆ ನೋಡಿಕೊಂಡಿದ್ದೇವೆ. ಕೂಡಲೇ 
ಪರಿಹಾರ ಕೊಡುವ ಕೆಲಸ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು. 


2022ರ ಮುಂಗಾರು ಮಳೆಯಿಂದ 42,042 ಮನೆಗಳಿಗೆ ಹಾನಿಯಾಗಿದ್ದು, ಪರಿಹಾರ ನೀಡಲು 
ರೂ.850 ಕೋಟಿ ಮಂಜೂರು ಮಾಡಿದ್ದು, ಮೊದಲ ಕಂತಾಗಿ ರೂ.1966 ಕೋಟ ಬಿಡುಗಡೆ 
ಮಾಡಲಾಗಿದೆ. 2019-20, 2020-21, 2021-22ರಲ್ಲಿ ಮನೆ ಹಾನಿಗಳಿಗೆ ಒಟ್ಟು 3104 ಕೋಟಿ 
ಬೇಕಾಗುತ್ತದೆ. ಮನೆಗಳು ಪ್ರಗತಿಯಾಗುತ್ತಿದ್ದಂತೆ ತಡ ಮಾಡದೇ ಬಿಡುಗಡೆ ಮಾಡಲು ಕ್ರಮ 
ಕೈಗೊಂಡಿದ್ದೇವೆ ಎಂದರು. ಬೆಂಗಳೂರಿನ ಒಳಚರಂಡಿಗೆ ರೂ.300 ಕೋಟಿ, ಬೆಂಗಳೂರಿನ ರಸ್ತೆ 
ಅಭಿವೃದ್ಧಿಗಾಗಿ ರೂ.300 ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದ ಅವರು, ಗ್ರಾಮೀಣ ಪ್ರದೇಶದಲ್ಲಿ 
ಮೂಲಸೌಕರ್ಯ ಹಾನಿಯಾದಾಗ ರೂ.500 ಕೋಟಿ ಬಿಡುಗಡೆ ಮಾಡಿದ್ದು, ಈಗ ಲೋಕೋಪಯೋಗಿ, 
ಗ್ರಾಮೀಣಾಭಿವೃದ್ಧಿ, ಜಲಸಂಪನ್ಮೂಲ ಇಲಾಖೆಯ ನಷ್ಟದ ಮೂಲಸೌಕರ್ಯಕ್ಕೆ ರೂ. 600 ಕೋಟಿ 
ಬಿಡುಗಡೆ ಮಾಡುತ್ತಿದೇನೆ ಎಂದು ಹೇಳಿದರು. ಕಳೆದ "ಮೂರು ವರ್ಷದಿಂದ “ನರಂತರ ಮಳೆಯಿಂದ 
2-3 ಹೊಸ ಸಮಸ್ಯೆ ಕಾಣಿಸಿಕೊಂಡಿದೆ. ಪಶ್ಚಿಮ ಘಟ್ಟದಲ್ಲಿ ಪ್ರತಿ ಮಳೆಗೆ ಭೂ ಕುಸಿತ ಆಗುತ್ತಿದೆ. ಭೂ 
ಕುಸಿತ ಸಂಬಂಧ 2-3 ಸಂಸ್ಥೆಗಳು ವರದಿ ಕೊಟ್ಟಿದ್ದು, ಕಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗೆ 
ಸೂಚಿಸಿದ್ದೇನೆ ಎಂದರು. ಕಡಲ ಕೊರತದಿಂದ ಸಮಸ್ಯೆ ಉಂಟಾಗಿದ್ದು ಅದನ್ನು ತಡೆಯಲು ತಾತ್ವಾಲಿಕ 
ಕಾಮಗರಿ ನಡೆಸದೇ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಆಳವಾದ ಪಾಯ ಹಾಕಿ ತಡೆಗೋಡೆ 
ನಿರ್ಮಿಸಲು ತೀಮಾನಿಸಲಾಗಿದೆ ಎಂದು ಹೇಳಿದರು. ಅತಿವೃಷ್ಟಿ ವಿಷಯದಲ್ಲಿ ತಮ್ಮ ಹೋಣೆಗಾರಿಕೆ 
ಗೊತ್ತಿದೆ. ನಮ್ಮ ಸರ್ಕಾರ ದಕ್ಷತೆಯನ್ನು ತೋರಿಸುತ್ತದೆ. ಜವಾಬ್ದಾರಿಯೂ ಗೊತ್ತಿದೆ. ಕೂಡಲೇ 
ಸಂದಿಸಿದ್ದೇವೆ ಎಂದ ಅವರು ಎಲ್ಲ ಪಕ್ಷದ ಶಾಸಕರು, ಕಂದಾಯ ಸಜೆವರು, ಕಂದಾಯ, ಆರೋಗ್ಯ 
ಇಲಾಖೆಯವರು, ಬಿಬಿಎಂಪಿಯವರು ತಕ್ಷಣಂ ಕೆಲಸ ಮಾಡಿದ್ದಾರೆ. ಕುಡಿಯುವ ನೀರಿಗೆ ಸಮಸ್ಯೆ 
ಬಾರದಂತೆ ಹಗಲು ರಾತ್ರಿ ಶ್ರಮವಹಿಸಿ ಬೆಂಗಳೂರು ಜಲಮಂಡಳಿ ಸಿಬ್ಬಂದಿಗೆಗೂ ಸಹ ಧನ್ಯವಾದ 
ಅರ್ಪಿಸುವೆ ಎಂದು ಮುಖ್ಯಮಂತ್ರಿಯವರು ಹೇಳಿದಾಗ ಶಾಸಕರು ಟೇಬಲ್‌ ಬಡಿದು ಶ್ಲಾಘಿಸಿದರು. 


ನಿಯಮ ಪರಿಷ್ಠರಣೆಗೆ ಒತ್ತಾಯ:ಎನ್‌ಡಿಆರ್‌ಎಫ್‌ಡಿ ಭೂ ಕುಸಿತ, ಕಡಲ ಕೊರೆತ ಸೇರಲ್ಲ. 
ಇದನ್ನು ಸೇರಿಸುವಂತೆ ಫೌಂದವನ್ನು ಕೋರಲಾಗಿದೆ. ಅದೇ ರೀತಿ ಕಮರ್ಷಿಯಲ್‌ ಎನ್ಸಾಬ್ಲಿಷ್‌ ಮೆಂಟ್‌ಗೆ 
ಹಾನಿಯಾನರೂಿ ಅವಕಾಶವಿಲ್ಲ. 'ಬೀಮಗಾರಕ ಹಡಗು ಮುರಿದು ಬಿದ್ದಿದೆ. ಅದೂ ಸಹ ಈ 
ವ್ಯಾಪ್ತಿಯಲ್ಲಿ ಬರಲ್ಲ. ಹೀಗಾಗಿ ಎನ್‌ಡಿಆರ್‌ಎಫ್‌ ನಿಯಮ ಬದಲಿಸಲು ಮೂರು ಬರಿ ಪತ್ರ ಬರೆದಿದ್ದು, 
ಗೃಹ ಸಚಿವರು ಗೃಹ ಕಾರ್ಯದರ್ಶಿಯೊಂದಿಗೆ ಸಹ ಮಾತನಾಡಿದ್ದು, ಅವರು ಕೆಲವೇ ತಿಂಗಳಲ್ಲೇ 
ಮಾಡುವ ಭರವಸೆ ಕೊಟ್ಟಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು. 


ರೂ.1642 ಕೋಟಿಗೆ ಬೇಡಿಕೆ: ಅತಿವೃಷ್ಟಿ ಹಾನಿಗಾಗಿ ಈ ಮೊದಲು ರೂ.7700 ಕೋಟಿ ನಷ್ಟದ 
ಬಗ್ಗೆ ವರದಿ ನೀಡಲಾಗಿತ್ತು ಬಳಿಕ ಈಗ ರೂ.4400 ಕೋಟಿ ನಷ್ಟದ ವರದಿ ನೀಡುತ್ತಿದ್ದು, 
ಎನ್‌ಡಿಆರ್‌ಎಫ್‌ಡಿ ರೂ.1645 ಕೋಟಿ ಪರಿಹಾರಕ್ಕೆ ಬೇಡಿಕೆ ಸಲ್ಲಿಸಲಾಗುತ್ತದೆ ಎಂದು 
ಮುಖ್ಯಮಂತ್ರಿಯವರು ತಿಳಿಸಿದರು. 

ಗದ್ದಲ ಕೋಲಾಹಲ: ಅತಿವೃಷ್ಟಿ ವಿಚಾರದಲ್ಲಿ ಸರ್ಕಾರದ ಉತ್ತರಕ್ಕೆ ತೃಪ್ತರಾಗದ ಪ್ರತಿಪಕ್ಷ 
ಕಾಂಗೆಸ್‌ ಸರ್ಕಾರದ ವಿರುದ್ದ ಘೋಷಣೆ ಹಾಕಿತು. ಅಷ್ಟೇ ಅಲ್ಲದೇ ಫ್ಲೇಕಾರ್ಡ್‌ ಪ್ರದರ್ಶಿಸಿತು. 
ಕಮೀಷನ್‌ ಸರ್ಕಾರ ಎಂದು ಟೀಕಿಸಿದರು. ಪ್ರತಿಯಾಗಿ ಆಡಳಿತ ಪಕ್ಷ ಸಚಿವರು ಹಾಗೂ ಶಾಸಕರು ಸಹ 
ಕಾಂಗೆಸ್‌ ಆಡಳಿತ ಅವಧಿಯ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಫ್ಲೇಕಾರ್ಡ್‌ ಹಿಡಿದು ಪ್ರತಿರೋಧ 
ತೋರಿಸಿದರು. ಗದ್ದಲದ ನಡುವೆಯೇ ಒಂದು ವಿಧೇಯಕ ಮಂಡನೆಯಾಯಿತು. 


ಆಧಾರ: ವಿಜಯವಾಣಿ, ದಿನಾಂಕ:20.09.2022 


50. ಕೆರೆ ಒತ್ತುವರಿ ಗದ್ದಲ ಬಾವಿಗೆ ಬಿದ್ದ ಪ್ರತಿಪಕ್ಷ 


ಕಳೆದೊಂದು ವಾರದಿಂದ ತಕ್ಕಮಟ್ಟಿಗೆ ಸುಗಮವಾಗಿ ನಡೆಯುತ್ತಿದ್ದ ವಿಧಾನ ಸಭೆ ಕಲಾಪ 
ಆಡಳಿತ ಪ್ರತಿಪಕ್ಷಗಳ ನಡವುವಿನ ವಾಕ್ಷಮತ, ಆರೋಪ-ಪ್ರತ್ಯಾರೋಪದ ವೇದಿಕೆಯಾಗಿ ಮಾರ್ಪಟ್ಟು 
ಎರಡೂ ಕಡೆಯವರು ಭಿತ್ತಿಪತ್ರ ಹಿಡಿದು ಪರಸ್ಪರ ಟೀಕಾಪ್ರಹಾರ ನಡೆಸಿದರು. 

ಮಳೆಹಾನಿ ಕುರಿತು ನಿಯಮ 69ರಡಿ ನಡೆಸಿದ ಚರ್ಚೆಗೆ ಕಂದಾಯ ಸಜಿವ ಆರ್‌. ಅಶೋಕ್‌ 
ಉತ್ತರ ಆರಂಭಿಸುವಾಗಲೇ ಕೆರೆಗಳ ಒತ್ತುವರಿ ಗದ್ದಲ ಉಕ್ಕೇರಿದ ಭೋಜನಾ ನಂತರವೂ 
ಮುಂದುವರಿಯಿತು. ಅತಿವೃಷ್ಟಿ ವಿಚಾರದಲ್ಲಿ ಸರ್ಕಾರದ ಉತ್ತರದಿಂದ ತೃಪ್ತರಾಗದ ಕಾಂಗೆಸ್‌ ಸದಸ್ಯರು 
ಸರ್ಕಾರ ತಪ್ಪು ಮಾಹಿತಿ ನೀಡಿದೆ ಎಂದು ಆರೋಪಿಸಿ ಸಭಾಧ್ಯಕ್ಷರ ಪೀಠದ ಎದುರು ದರಣಿ 
ನಡೆಸಿದರು. 


ಈ ವೇಳ ಕಾಂಗೆಸ್‌ ಸದಸ್ಯರು ಸರ್ಕಾರದ ವಿರುದ್ದ 40 ಪರ್ಸೆಂಟ್‌ ಕಮಿಷನ್‌ ಸರ್ಕಾರ ಎಂಬ 
ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದರೆ, ಇದಕ್ಕೆ ಪ್ರತಿಯಾಗಿ ಆಡಳಿತಾರೂಢ ಬಿಜೆಪಿ ಸದಸ್ಯರು ಹಿಂದಿನ 
ಕಾಂಗೆಸ್‌ ಸರ್ಕಾರದ ಅಕ್ರಮ, ಭಷ್ಟಾಚಾರಗಳ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಇದರಿಂದ ಸದನದಲ್ಲಿ 
ಕೋಲಾಹಲದ ವಾತಾವರಣ ನಿರ್ಮಾಣವಯಿತು. 

ಕಾಂಗೆಸ್‌ ಮತ್ತು ಬಿಜೆಪಿ ಸದಸ್ಕರ ಮಧ್ಯೆ ಆರೋಪ-ಪ್ರತ್ಯಾರೋಪ ಸವಾಲು-ಪ್ರತಿಸವಾಲು 
ನಡೆಯಿತು. ಕಾಂಗೆಸ್‌ ಸರ್ಕಾರ ಕಂದಾಯ ಕಾಯಿದೆಗೆ ತಿದ್ದುಪಡಿ ತರುವ ಮೂಲಕ ಬತ್ತಿದ ಕೆರೆಗಳನ್ನು 
ಸಾರ್ವಜನಿಕ ಹಕ್ಕಿನಿಂದ ಮುಕ್ತಗೊಳಿಸಿ ಅತಿಕ್ರಮಿಸಲು ಪ್ರಯತ್ನಿಸಲಾಗಿತ್ತು ಎಂದು ಅಶೋಕ್‌ ಹೇಳಿದ್ದು 
ಇದಕ್ಕೆ ಕರ ಕೊನೆಗೆ ಸಭಾಧ್ಯಕ್ಷರು ಕಲಾಪವನ್ನು ಭೊಜನಾನಂತರಕ್ಕ ಮುಂದೂಡಿದರು. 
ಮಧ್ಯಾಹ್ನವೂ ಗದ್ದಲದ ಮಣ್ಯೆಯೀ ಕಂದಾಯ ಸಚಿವರು ಉತ್ತರ ಮುಂದುವರಿಸಿದರು. ಬಳಿಕ 
ನಾಯಕ ಸಿದ್ದರಾಮಯ್ಯ ಮಾತನಾಡಿ ಸರ್ಕಾರದ ಉತ್ತರ `ಸಮರ್ಪಕವಾಗಿಲ್ಲ. ಇದು 40 

ರ್ಸ್ನೆಂಟ್‌ ಕಮಿಷನ್‌ ಸರ್ಕಾರ ಎಂದು ಆರೋಪಿಸಿದರು. ಈ ಸಂದರ್ಭ ಕಾಂಗೆಸ್‌ ಸದಸ್ಯರು 
ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಇದಕ್ಕೆ ಪ್ರತಿಯಾಗಿ ಸಚಿವರು ಸೇರಿದಂತೆ ಬಿಜೆಪಿ ಸದಸ್ಯರು, 
ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿನ ವಸತಿ ಹಗರಣ, ಸಮಾಜ ಕಲ್ಯಾಣ ಬ್ಲಲಾಷ 
ಹಗರಣಗಳ ಭಿತ್ರಿಪತಗಳನ್ನು ಪ್ರದರ್ಶಿಸಿದರು. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಕಾಂಗೆಸ್‌ ಸದಸ್ಯರು 
ಸಭಾಧ್ಯಕ್ಷರ ಪೀಠದ ಎದುರು ಧಾವಿಸಿ ಧರಣಿ ಆರಂಭಿಸಿದರು. 
ಸರ್ಕಾರದ ಆರೋಪವೇನು: 

> ಬತ್ತಿ ಹೋದ ಕೆರೆಗಳನ್ನು ನಕಾಶೆಯಿಂದಲೇ ಈ ಹಿಂದಿನ ಸರ್ಕಾರಗಳು ತತೆಗೆದಿವೆ. 

» ಕಾಂಗೆಸ್‌ ಅವಧಿಯಲ್ಲಿ ಸಂಪುಟದಲ್ಲಿಯೂ ಈ ಬಗ್ಗೆ ತೀರ್ಮಾನ ಕೈಗೊಂಡಿತ್ತು. 

> ಬೆಂಗಳೂರಿನ 42 ಕೆರೆಗಳನ್ನು ಮುಚ್ಚಿಸಿದ್ದು ಯಾವ ಸರ್ಕಾರ ಅಧಿಕಾರದಲ್ಲಿದ್ದಾಗ 
ಪ್ರತಿಪಕ್ಷಗಳ ಮಾತೇನು: 

> ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡಿಕೊಂಡು ಕೂರಲು ಈ ಸರ್ಕಾರ ಬೇಕೆ 

> ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಯಾವ ಕೆರೆಗಳನ್ನೂ ಮುಚ್ಚಿಸಿಲ್ಲ. 


> ಕೆರೆ ಸಂರಕ್ಷಣೆಗೆ ಲಕ್ಷ ವಾರಾವ್‌ ಸಮಿತಿ ಅನುಷಾ ನಕ್ಕೆ ನಮ್ಮ ಸರ್ಕಾರ ಸಿದ್ದವಿದೆಯೇ 


ತನಿಖೆಗೆ ನ್ಯಾಯಾಂಗ ಅಧಿಕಾರಿ: ಬೆಂಗಳೂರಿನ ಕೆರೆಗಳ ಒತ್ತುವರಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ 
ನಡೆಸುವುದಾಗಿ ಘೋಷಿಸಿದ ಮುಖ್ಯಮಂತ್ರಿಯವರು ಮುಂದೆ ಒತ್ತುವರಿ ಆಗದಂತೆ ಒಬ್ಬ ನ್ಯಾಯಾಂಗ 


ಅಧಿಕಾರಿಯ ನೇತೃತ್ವದಲ್ಲಿ ತಾಂತ್ರಿಕ ಸದಸ್ಯರ್ನೊಳಗೊಂಡ ತನಿಖಾ ಆಯೋಗ ರಚಿಸುವುದಾಗಿ 
ಘೋಷಿಸಿದ್ದಾರೆ. 


ಆಧಾರ: ವಿಶ್ವವಾಣಿ, ದಿನಾಂಕ:20.09.2022 
51. ನಿಲುವಳಿ ಸೂಚನೆ ಪ್ರಸ್ತಾವ ತಿರಸ್ಕಾರ 


ಪಿಎಸ್‌ಐ ನೇಮಕಾತಿ ಪರೀಕ್ಷಾ ಅಕ್ರಮ ಕುರಿತು ನಿಯಮ 69ರಡಿ ನಿಲುವಳಿ ಸೂಚನೆ 
ಮಂಡನೆಗೆ ಪ್ರತಿಪಕ್ಷಗಳು ನಡೆಸಿದ ಯತ್ನ ಕೈಗೂಡಲಿಲ್ಲ. ಜೆಡಿಎಸ್‌ನ ಕೆ.ಎ. ತಿಪ್ಪೇಸ್ವಾಮಿ ನಿಲುವಳಿ 
ಸೂಚನೆ ಮಂಡಲನೆಗೆ ಮುಂದಾದರು ಆಗ ಕಾಂಗೆಸ್‌ ಸದಸ್ಯರು ದನಿಗೂಡಿಸಿ ಪಟ್ಟುಹಿಡಿದರಾದರೂ 
ಸಭಾಪತಿ ರಘುನಾಥ ರಾವ್‌ ಮಲ್ವಾಪುರೆ ಅವಕಾಶ ನೀಡಲಿಲ್ಲ. ಬದಲಾಗಿ ನಿಯಮ 330ರಡಿ ಚರ್ಚೆಗೆ 
ಅವಕಾಶ ಕಲ್ಪಿಸುವುದಾಗಿ ಹೇಳಿ ಪ್ರತಿಪಕ್ಷಗಳನ್ನು ಸಮ್ಮನಾಗಿಸಿದರು. 


ಶೂನ್ಯವೇಳೆ ಬಳಿಕ ತಿಪ್ಪೇಸ್ವಾಮಿ ನಿಲುವಳಿ ಸೂಚನೆ ಮಂಡಿಸುವುದಾಗಿ ಹೇಳುತ್ತಿದ್ದಂತೆಯೇ 
ಕಾನೂನು ಸಜೆವ ಜೆಸಿ. ಮಧುಸ್ತಾಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವಿಷಯ ಶಈಗಾಗಲೇ 
ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಅಲ್ಲದೇ ತೀರಾ ಹೊಸ ಸಂಗತಿ ಬಗ್ಗೆ ಮಾತ್ರ ನಿಲುವಳಿ 
ಸೂಚನೆ ಮಂಡನೆಗೆ ಅವಕಾಶವಿದೆ, ಆದರೆ ಪಿಎಸ್‌ಐ ನೇಮಕಾತಿ ಅಕ್ರಮ ಬಯಲಿಗೆ ಬಂದು 
ಈಗಾಗಲೇ ಆರು ತಿಂಗಳಾಗಿದೆ. ಹಲವರ ಬಂಧನವಾಗಿದೆ. ಪರೀಕ್ಷೆಯೇ ರದ್ದಾಗಿದೆ. ನಿಯಮದಲ್ಲೂ 
ಅವಕಾಶವಿಲ್ಲ ಅವಕಾಶ ನೀಡಬಾರದೆಂದರು. 


ಆದರೆ ತಿಪ್ಪೇಸ್ವಾಮಿ ಅವರು ಪಿಎಸ್‌ಐ ನೇಮಕಾತಿಯಲ್ಲಿ ಭಾರಿ ಅಕ್ರಮಗಳು ನಡೆದಿವೆ. 
ಸಾವಿರಾರು ಮಂದಿಗೆ ಅನ್ಯಾಯವಾಗಿದೆ. ಈ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಮನವಿ 
ಮಾಡಿದರು. 


ಆಗ ಸಚಿವ ಮಾಧುಸ್ತಾಮಿ ಈಗಾಗಲೇ ಸಿಐಡಿ ತನಿಖೆ ಕೂಡ ನಡೆಯುತ್ತಿದೆ. ಇಲ್ಲಿ ನಡೆಯುವ 
ಚರ್ಚೆಗಳು ತನಿಖೆ ಮತ್ತು ನ್ಯಾಯಾಲಯದ ವಿಚಾರಣೆ ಮೇಲೆ ಪ್ರಭಾವ ಬೀರುತ್ತದೆ. ಇದು ಹಳೆಯ 
ಪಕರಣವಾಗಿರುವುದರಿಂದ ನಿಲುವಳಿ ಸೂಚನೆಯ ವ್ಯಾಪಿಗೆ ಒಳಪಡುವುದಿಲ್ಲ ಎಂದರು 


ಪ್ರತಿಪಕ್ಷ ನಾಯಕ ಬಿ.ಕೆ. ಹರಿಪ್ರಸಾದ್‌ ಮಧ್ಯಪ್ರವೇಶಿಸಿ ಈ ಮೊದಲು ಗೃಹಸಚಿವರು ಪಿಎಸ್‌ಐ 
ನೇಮಕಾತಿಯಲ್ಲಿ ಅಕ್ರ್ತಮಗಳೇ ನಡೆದಿಲ್ಲ ಎಂದಿದ್ದರು. ನಂತರ ತನಿಖೆಯಾಗಿದೆ. ಎಡಿಜಿಪಿ ಹಂತದ 
ಅಧಿಕಾರಿಯನ್ನು ಬಂಧಿಸಲಾಗಿದೆ. ಸಾವಿರಾರು ಮಂದಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಷ್ಟು 
ಗಂಭೀರ ಪ್ರಕರಣವನ್ನು ಚರ್ಚೆ ಮಾಡಲು ಅವಕಾಶ ಇಲ್ಲವೆಂದರೆ ಹೇಗೆ ಎಂದು ಪಶ್ಲಿಸಿದರು. 

ಆಗ ಸಚಿವ ಮಾಧುಸ್ತಾಮಿ ಅವರು ಸರ್ಕಾರ ಚರ್ಚೆಗೆ ಸಿದ್ದವಿದೆ ನಮ್ಮ ಬಳಿಯೂ ಸಾಕಷ್ಟು 
ವಿಚಾರಗಳಿವೆ. ಇದನ್ನು ನಾನು ಕೆಳಮನೆಯಲ್ಲೂ ತಿಳಿಸಿದ್ದೇನೆ ಎಂದಾಗ ಕಾಂಗೆಸ್‌ ನ ಯು.ಬಿ. 
ವೆಂಕಟೇಶ್‌ ಕೋಪಗೊಂಡರು. ನೀವು ಯಾರನ್ನು ಹೆದರಿಸುತ್ತೀರಿ, ನಿಮ್ಮ ಬಳಿ ಯಾವ ಮಾಹಿತಿ ಇದೆ 
ಅದನ್ನು ಹೇಳಿ ಎಲ್ಲಾ ಕಾಲದ ಹಗರಗಣಗಳು ತನಿಖೆಯಾಗಲಿ. ಇದಕ್ಕೆ ಯಾರೂ ಹೆದರುವುದಿಲ್ಲ. 
ಪಿಎಸ್‌ಐ ಹಗರಣ ಪ್ರಸ್ತಾಪಿಸಿದಾಗ ಹಿಂದೆಯೂ ಹಗರಣಗಳಾಗಿವೆ ಎಂದು ಹೇಳುವ ಮೂಲಕ ದಾರಿ 
ತಪ್ಪಿಸುತ್ತೀದ್ದೀರಿ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:20.09.2022 
52. ಎಲ್ಲರಿಗೂ ಶೇ.50ರೊಳಗೆ ಮೀಸಲು 


ಪಂಚಮಸಾಲಿ ಸೇರಿದಂತೆ ನಾನಾ ಸಮುದಾಯಗಳ ಮೀಸಲಾತಿ ಬದಲಾವಣೆ ಬೇಡಿಕೆ 
ಸಂಬಂಧ ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಶೀಘ್ರ ನಿರ್ಣಯ ಕೈಗೊಳ್ಳಲಾಗುವುದು. ಮುಖ್ಯವಾಗಿ 


ಮೀಸಲು ಪ್ರಮಾಣ ಶೇ.50 ಮೀರುವಂತಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಕ್ರಮ ಕೈಗೊಳ್ಳಲಾಗುವುದು 
ಎ೦ದು ಮುಖ್ಯಮಂತ್ರಿಯವರು ವಿಧಾನಸಭೆಯಲ್ಲಿ ಭರವಸೆ ನೀಡಿದರು. 


ಎಸ್‌ಟಿ ಮೀಸಲು ಪ್ರಮಾಣ ಶೇ.7.5ಕ್ಕೆ ಏರಿಕೆ ಮಾಡಬೇಕು ಎಂಬ ವಾಲ್ಲೀಕಿ ಸಮುದಯದ 
ಬೇಡಿಕೆ, ಪಂಚಮಸಾಲಿ ಸಮುದಾಯದ 2ಎ ಮೀಸಲಾತಿ ಬೇಡಿಕೆ, ಕುರುಬ ಜನಾಂಗ ಎಸ್ಪಿ ಬೇಡಿಕೆ 
ಸೇರಿದಂತೆ ಎಲ್ಲವನ್ನೂ ಕಾನೂನು ಬೌಕಟ್ಟನಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದುಮ ತಿಳಿಸಿದರು. 


ಪಂಚಮಸಾಲಿ ಬೇಡಿಕೆ ಕುರಿತಂತೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಧ್ಯಯನ 
ನಡೆಸುತ್ತಿದೆ. ಹಲವು ಜಿಲ್ಲಗಳಲ್ಲಿ ಪ್ರವಾಸ ನಡೆಸಿದ್ದು. ಇನ್ನೂ 12 ಜಿಲ್ಲೆಗಳಲ್ಲಿ ಅಧ್ಯಯನ ನಡೆಸಬೇಕಿದೆ. 
ಆಯೋಗದ ವರದಿ ಬಂದ ಬಳಿಕ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಎಂದು ಭರವಸೆ 
ನೀಡಿದರು. 


ಕೆಲವು ಸಮುದಾಯಗಳ ಮೀಸಲು ಪ್ರಮಾಣ ಹೆಚ್ಚಳ ಬೇಡಿಕೆ ಹಾಗೂ ಮತ್ತೆ ಕೆಲವು 
ಸಮುದಾಯಗಳು ಮೀಸಲು ಪ್ರವರ್ಗಗಳಲ್ಲಿ ಬದಲಾವಣೆಗೆ ಬೇಡಿಕೆ ಸಲ್ಲಿಸಿವೆ. ಸರ್ಕಾರ ಯಾವುದೇ 
ತೀರ್ಮಾನ ಕೈಗೊಳ್ಳುವ ಮುನ್ನ ಪರಿಣಾಮ ಗಮನಿಸಬೇಕಾಗುತ್ತದೆ. ಮುಖ್ಯವಾಗಿ ಮೀಸಲು ಪ್ರಮಾಣ 
ಶೇ.50 ಮೀರುವಂತಿಲ್ಲ. ಈ ಮಿತಿಯೊಳಗೆ ಬೇರೆಯವರಿಗೆ ಅನ್ಯಾಯವಾಗದಂತೆ ತೀರ್ಮಾಣ 
ಕೈಗೊಳ್ಳಬೇಕಿದೆ ಎಂದರು. 


ಇದಕ್ಕೂ ಮುನ್ನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಆಡಳಿತಾರೂಢ ಬಿಜೆಪಿಯ 
ಯತ್ನಾಳ್‌ ಪಂಚಮಸಾಲಿ ಲಿಂಗಾಯಿತರನ್ನು ಪ್ರವರ್ಗ 2 (ಎ)ಯಲ್ಲಿ ಸೇರ್ಪಡೆ ಮಾಡುವುದು. 
ತಬ್ದಲಿಗರು ತಳವಾರ, ಮರಾಠ, ಸಮುದಾಯಗಳಿಗೆ ಸೂಕ್ತ ಮೀಸಲಾತಿ, ಎಸ್‌ಟಿ ಮೀಸಲು ಹೆಚ್ಚಳ 
ಬೇಡಿಕೆ ಈಡೇರಿಸುವುದಾಗಿ ಮುಖ್ಯಮಂತ್ರಿಯವರು ನೀಡಿದ್ದ ಭರವಸೆ ಮರೆತಿದ್ದಾರೆ ಎಂದು 
ಅಸಮಾಧಾನ ವ್ಯಕ್ತಪಡಿಸಿದರು. 

ಈ ವಿಚಾರದಲ್ಲಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಪ್ರತಿಭಟಿಸಿ ಸಭಾಪತಿ 
ಪೀಠದ ಮುಂಬಾಗಕ್ಕೆ ಧಾವಿಸಿ ಧರಣಿ ಆರಂಭಿಸಿದರು. ಯತ್ನಾಳ್‌ ಧರಣಿ ಬೆಂಬಲಿಸಿ ಕಾಂಗೆಸ್‌ನ ಲಕ್ಷ್ಮಿ 
ಹೆಬ್ಬಾಳ್ಟರ್‌ ಅವರು ಧರಣಿಯಲ್ಲಿ ಪಾಲ್ಗೊಂಡಿದ್ದು ಸದನದ ಗಮನ ಸೆಳೆಯಿತು. ಅಂತಿಮವಾಗಿ ಧರಣಿ 
ಕೈಬಿಡುವಂತೆ ಮನವೊಲಿಸುವಲ್ಲಿ ಸ್ಪೀಕರ್‌ ಕಾಗೇರಿ ಯಶಸ್ವಿಯಾದರು. 


ಪಂಚಮಸಾಲಿ ಪಾದಯಾತ್ರೆ: 2ಎ ಮೀಸಲಾತಿ ನೀಡುವಂತೆ ಆಗಹಿಸಿ ಕೂಡಲಸಂಗಮದ 
ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ 
ಸಮುದಾಯದವರು ಬೃಹತ್‌ ಪಾದಯಾತ್ರೆ ನಡೆಸಿದರು. ಕಿತ್ತೂರು ಚೆನ್ನಮ್ಮ ಪುತ್ನಳಿಗೆ ಮಾಲಾರ್ಪಣೆ 
ಮಾಡಿ ಶ್ರೀಗಳೊಂದಿಗೆ ಪಾದಯಾತ್ರೆಯಲ್ಲಿ ಪಾಲ್ಲೋಂಡರು. ಸಮಾಜದ ಬಾಂಧವರು ಮುಖ್ಯಮಂತ್ರಿ 
ಮನೆಯತ್ತ ಸಾಗಿದರು. ಸವಣೂರು ರಸ್ತೆಯಲ್ಲಿರುವ ಮುಖ್ಯಮಂತ್ರಿಗಳ ಮನೆ ಸಮೀಪ 
ಮುಕ್ತಾಯಗೊಂಡಿತು. 


ಆಧಾರ: ವಿಜಯ ಕರ್ನಾಟಕ, ದಿನಾಂ೦ಕ:21.09.2022 
53. ಸ್ಪೀಕರ್‌ ಕ್ಷಮೆ ಕೋರಿದ ಶಾಸಕ ಸಂಗಮೇಶ್‌ 


ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅವರ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತನಾಡಿದ್ದ 
ಭದ್ರಾವತಿ ಶಾಸಕ ಸಂಗಮೇಶ್‌ ಅವರು ಕ್ಷಮೆಯಾಚಿಸಿದ್ದಾರೆ. ಈ ಹಂದೆ "ಅಧಿವೇಶನದಲ್ಲಿ ಒಂದು ರಾಷ್ಟ್ರ 
ಒಂದು ಚುನಾವಣೆ ವಿಶೇಷ ಚರ್ಚೆಯ” ಸಮಯದಲ್ಲಿ “ಸಂಗಮೇಶ್‌ ಅವರು ಅಂಗಿ "ಹರಿದುಕೊಂಡು 
ಪ್ರತಿಭಟನೆ ಮಾಡಿದ್ದರು. ಆ ಸಮಯದಲ್ಲಿ ಒಂದು ವಾರಗಳ ಕಾಲ ಸಂಗಮೇಶ್‌ ಅವರನ್ನು 
ಅಮಾನತ್ತುಗೊಳಿಸಿದ್ದರೂ, ಅತಿಕ್ರಮವಾಗಿ ಮೊಗಸಾಲೆ ಪ್ರವೇಶಿಸಲು ಪ್ರಯತ್ನಿಸಿದ್ದು ಮಾತ್ರವಲ್ಲದೇ 


ವಿಧಾನಸೆಭೆ ಸ್ಪೀಕರ್‌ ಆಸಿಯೇ ಎಂದು ಪ್ರಶ್ನಿಸಿದ್ದರು. ಈ ಸಂಬಂಧ ಆಗರ ಜ್ಞಾನೇಂದ್ರ ಅವರು 
ಮಂಡಿಸಿದ್ದ ಹಕ್ಕುಚ್ಯುತಿ ಮಂಡನೆ ಪ್ರಕರಣದಲ್ಲಿ ವಿಚಾರಣೆ ನಡೆಸಿರುವ ಹಕ್ಕು ಬಾಧ್ಯತಾ ಸಮಿತಿಯ 
ಸಭೆಯಲ್ಲಿ ಕ್ಷಮೆಯಾಚಿಸಿದ್ದಾರೆ. ಆದ್ದರಿಂದ ಪ್ರಕರಣವನ್ನು ಇಲ್ಲಿಗೆ ಇತ್ಯರ್ಥ ಪಡಿಸಲು ಸಮಿತಿ ಒಪ್ಪಿಗೆ 
ನೀಡಿದೆ. ಈ ವರದಿಯನ್ನು ಸಭೆಯಲ್ಲಿ ಮಂಡಿಸಲಾಯಿತು. 


ಆಧಾರ: ವಿಶ್ವವಾಣಿ, ದಿನಾಂಕ:21.09.2022 
54. ಒಂದೂವರೆ ಗಂಟೆ ವ್ಯರ್ಥಾ ಕಲಾಪ 


ರಾಜ್ಯದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಪಿಎಸ್‌ಐ ನೇಮಕಾತಿ ಹಗರಣ, ಕೆಪಿಎಸ್‌ಸಿ 
ಕರ್ಮಕಾಂಡ ಕುರಿತಂತೆ ಚರ್ಚೆ ನಡೆಸಬೇಕೆಂದು ಪ್ರತಿಪಕ್ಷ ಕಾಂಗೆಸ್‌ ಮಂಡಿಸಿದ ನಿಲುವಳಿ ಸೂಚನೆ 
ಆಧರಿಸಿ ಚರ್ಚೆಗೆ ಅವಕಾಶ ನೀಡಬೇಕೇ ಅಥವಾ ಬೇಡವೇ ಎಂಬ ಬಗ್ಗೆ ವಿಧಾನ ಪರಿಷತ್ತಿನಲ್ಲಿ 
ಒಂದೂವರೆ ತಾಸು ವ್ಯರ್ಥ ಚರ್ಚೆ ನಡೆಯಿತು. 


ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ವಾದ ಪ್ರತಿವಾದ, ಮಾತಿನ ಚಕಮಕಿ, ಗದ್ದಲದ ನಡುವೆ 
ಕಲಾಪ ಕೂಡ ಕೆಲ ಕಾಲ ಮುಂದೂಡಿಕೆಯಾಗಿತ್ತು. ಕೊನೆಗೆ ಸಭಾಪತಿ ರಘುನಾಥರಾವ್‌ ಮಲ್ಮಾಪುರೆ 
ನಿಯಮ 330ರಡಿ ಸ್ಪಲ್ಪ ವಿಸರಣೆ ಮಾಡಿ ಎಲ್ಲ ಸದಸ್ಯರಿಗೆ ಚರ್ಚೆಯಲ್ಲಿ ಭಾಗವಹಿಸಲು ಅವಕಾಶ 
ನೀಡಲಾಗುವುದು ಎಂದು ಹೇಳಿ ಬಿಕ್ಕಟ್ಟಿಗೆ ಇತಿಶ್ರೀ ಹಾಡಿದರು. 


ಭೋಜನಾ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ 
ಬಿ.ಕೆ. ಹರಿಪ್ರಸಾದ್‌. ನಿಯಮ 69ರ ರಡಿ ಉದ್ಯೋಗ ನೇಮಕಾತಿಯಲ್ಲಿ ಅಧಿಕಾರ ದುರುಪಯೋಗ 
ಆಗಿದೆ. ಭ್ರಷ್ಟಾಚರ ನಡೆದಿದೆ. ಇದರ ಮೇಲೆ ನಿಲುವಳಿ ಸೂಚನೆ ಆಡಿ ಚರ್ಚೆಗೆ ಅವಕಾಶ ನೀಡಬೇಕೆಂದು 


ಕೋರಿದರು. 


ಇದಕ್ಕೆ ಆಕ್ಷೇಪ ಎತ್ತಿದ ಸಭಾನಾಯಕ ಕೋಟಾ ಶೀನಿವಾಸ ಪೂಜಾರಿ, ನಿಲುವಳಿ ಸೂಚನೆ 
ಸಮರ್ಪಕವಾಗಿಲ್ಲ, ಅದನ್ನು ತಿರಸ್ಕರಿಸಬೇಕು ಎಂದರು. ಮುಖ್ಯ ಸಚೇತಕ ನಾರಾಯಣಸ್ವಾಮಿ ನಿರ್ದಿಷ್ಟ 
ವಿಚಾರ ಚರ್ಚೆಗೆ ಕೋರಿಲ್ಲ ಕೆಪಿಎಸ್‌ಸಿ ಅಕಮ ಪಿಎಸ್‌ಐ ನೇಮಕಾತಿ ಅಕ್ರಮ ಸೇರಿ ಹಲವು 
ವಿಚಾರಗಳಿವೆ. ನಿಲುವಳಿ ಸೂಚನೆ ಅಡಿ ಚರ್ಚೆಗೆ ಅವಕಾಶ ಇಲ್ಲ ಎಂದರು. ಪ್ರತಿಪಕ್ಷ ಮುಖ್ಯ ಸಚೇತಕ 
ಪ್ರಕಾಶ್‌ ರಾಥೋಡ್‌, ನಿಲುವಳಿ ಸಮರ್ಪಕವಾಗಿದೆ. ಕಾನೂನು ಬದ್ದವಾಗಿದೆ. ನಿರುದ್ಕೋಗ ಸಮಸ್ಯೆ 
ಅತ್ಯಂತ ಪ್ರಮುಖ ವಿಚಾರ. ಚರ್ಚೆಗೆ ಅವಕಾಶ ಕೊಡಿ ಎಂದರು. ಸದಸ್ಯರಾದ ಪಿ.ಆರ್‌. ರಮೇಶ್‌, 
ಪ್ರಕಾಶ ರಾಥೋಡ್‌, ತೇಜಸ್ಥಿನಿಗ್‌ಡ, ನಾರಾಯಣ ಸ್ವಾಮಿ. ಪ್ರತಾಪ್‌ ಸಿಂಹ ನಾಯಕ್‌. ಭೋಜೇಗೌಡ, 
ಆಯನೂರು ಮಂಜುನಾಥ್‌ ಮತ್ತಿತರರು ಪರ-ವಿರೋಧ ಚರ್ಚೆ ನಡೆಸಿದರು. 

ಸಾಕಷ್ಟು ಚರ್ಚೆ ನಂತರ ಸಭಾಪತಿ ನಿಯಮ 69ರ ಅಡಿ ಚರ್ಚಿಸಲು ಅವಕಾಶ ಇಲ್ಲ. 
ನಿಯಮ 330ರ ಅಡಿ ಅವಕಾಶ ನೀಡುತ್ತೇನೆಂದು ರೂಲಿಂಗ್‌ ನೀಡಿದರು. ಪ್ರತಿಪಕ್ಷ ನಾಯಕರು 68ರ 
ಅಡಿ ಚರ್ಚೆಗೆ ಪಟ್ಟು ಹಿಡಿದರು. ಬಾವಿಗಿಳಿದು ಧರಣಿ ಮಾಡಬೇಕಾಗುತ್ತದೆ ಎಂದರು. ಅದಕ್ಕೆ ಸಭಾಪತಿ 
ಒಪ್ಪಿಗೆ ನೀಡದ್ದರಿಂದ ಕಾಂಗೆಸ್‌ ಸದಸ್ಯರು ಬಿದಿಗಿಳಿದು ಪ್ರತಿಭಟಿಸಿದರು. ಆಗ ಸಭಾಪತಿ ಕಲಾಪವನ್ನು 
ಕೆಲಕಾಲ ಮುಂದೂಡಿದರು. 

ನಂತರ ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಪತಿ ಎಲ್ಲರಿಗೂ ಚರ್ಚೆಗೆ ಅವಕಾಶ 
ನೀಡಲಾಗುವುದು ಎಂದು ಭರವಸೆ ನೀಡಿದ್ದರಿಂದ ಬಾವಿಯಲ್ಲಿದ್ದ ಕಾಂಗೆಸ್‌ ಸದಸ್ಯರು ತಮ್ಮ ಸ್ಥಾನಗಳಿಗೆ 
ಮರಳಿದರು. ಕಲಾಪ ಆರಂಭವಾಯಿತು. 


ಆಧಾರ: ವಿಜಯ ಕರ್ನಾಟಕ, ದಿನಾಂ೦ಕ:21.09.2022 


55. ಬಿಬಿಎಂಪಿಯಲ್ಲಿ ಒಬಿಸಿ ಮೀಸಲು ವಿಧೇಯಕಕ್ಕೆ ವಿಧಾನಸಭೆ ಅಸ್ತು 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಶೇ.50 ರಷ್ಟು ಸ್ಥಾನಗಳಿಗೆ ಮೀಸಲಾತಿ 
ಕಲ್ಪಿಸುವ ಉದ್ದೇಶದ ಕಾನೂನು ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆ ಚರ್ಚೆಯೇ ಇಲ್ಲದೆ 
ಸರ್ವಾನುಮತದ ಅನುಮೋದನೆ ನೀಡಿತು. 
ಪರಿಶಿಷ್ಠ ಜಾತಿ, ಪಂಗಡ, ಇತರ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ಶೇ.50 
ಮೀಸಲಾತಿ ಕಲ್ಪಿಸಲು ಅವಕಾಶ ಕಲ್ಪಿಸುವ ಬೃಹತ್‌ ಬೆಂಗಳೂರು ಮಹಾನಗರ ಪಲಿಕೆ (ತಿದ್ದುಪಡಿ) 
ವಿಧೇಯಕ-2022 ಅನ್ನು ಸಭೆ ಒಪ್ಪಿತು. ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ 
ಕಲ್ಲಿಪಿಯೇ ಚುನಾವಣೆ ನಡೆಸುವ ಉದ್ದೇಶದಂತೆ ನ್ಯಾ. ಭಕ್ತವತ್ನಲ ಸಮಿತಿ ಶಿಫಾರಸ್ಸು ಆಧರಿಸಿ ಈ 
ಕಾನೂನು ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ರೂಪಿಸಿತ್ತು. 
ಆಧಾರ: ವಿಜಯ ಕರ್ನಾಟಕ, ದಿನಾಂ೦ಕ:21.09.2022 
56. ಸದನದಲ್ಲಿ ಎಸ್‌ಐ ಕದನ 


ಉನ್ನತ ಪೊಲೀಸ್‌ ಅಧಿಕಾರಿಗಳು ಸೇರಿದಂತೆ ಕೆಲ ಪ್ರಭಾವಿಗಳ ಬಂಧನಕ್ಕೆ ಕಾರಣವಾದ 
ಪಿಎಸ್‌ಐ ನೇಮಕಾತಿ ಹಗರಣ ಸದನದಲ್ಲಿ ಪ್ರಸ್ತಾಪಗೊಂಡು ದೊಡ್ಡ ಕೋಲಾಹಲವನ್ನೇ ಸೃಪ್ಪಿಸಿದೆ. 
ವಿಧಾನಸಭೆಯಲ್ಲಿ ಈ ಕುರಿತು ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಜಟಾಪಟಿ 
ಆರೋಪ-ಪ್ರತ್ಯಾರೋಪ, ಭಿತ್ತಿಪತ್ರ ಪ್ರದರ್ಶನ ನಡೆಯಿತು. ಪ್ರತಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ 
ಜಟಾಪತಿ ಆರೋಪ-ಪ್ರತ್ಯಾರೋಪ ಭಿತ್ತಿಪತ್ರ ಪ್ರದರ್ಶನ ನಡೆಯಿತು. ಪ್ರತಿಪಕ್ಷ ಕಾಂಗೆಸ್‌ ನ್ಯಾಯಾಂಗ 
ತನಿಖೆಗೆ ಮಾಡಿದ ಆಗಹವನ್ನು ತಿರಸ್ಕರಿಸಿದ ಸರ್ಕಾರ ಎಲ್ಲರೂ ಎದೆ ಮುಟ್ಟಿ ನೋಡಿಕೊಳ್ಳುವಂತೆ ಸಿಐಡಿ 
ತನಿಖೆ ನಡೆಯುತ್ತಿದೆ. ಅದಷ್ಟೇ ಸಾಕು ಎಂಬ ನಿಲುವಿಗೆ ಅಂಟಿಕೊಂಡಿತ್ತು. 

ಇದನ್ನು ಕಾಂಗೆಸ್‌ ವಿರೋಧಿಸಿ ಸದನದ ಬಾವಿಗೆ ಇಳಿದು ಧರಣಿ ಆರಂಭಿಸಿ ಸರ್ಕಾರದ ವಿರುದ್ಧ 
ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ನಂತರ ಕೋಲಾಹಲ ಸನ್ನಿವೇಶ ಸೃಷ್ಟಿಸಿದಾಗ ಸ್ಪೀಕರ್‌ ಸದನವನ್ನು 
ಮುಂದೂಡಿದರು. ಪಿಎಸ್‌ಐ ನೇಮಕ ಹಗರಣವನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಸ್ತಾಪಿಸಿದರು. 
ಅವರು ಈ ಹಗರಣದ ಬಗ್ಗೆ ಕನ್ನಡಪ್ರಭ ಬರೆದ 25 ದಿನಗಳ ಸರಣಿ ವರದಿಗಳನ್ನು ಪ್ರಸ್ತಾಪಿಸಿ 
ಅವ್ಯವಹಾರದ ಆಳ-ಅಗಲ ಬಿಚ್ಚಿಟ್ಟರು. ಕಳೆದ ಅಧಿವೇಶನದಲ್ಲಿ ಗೃಹ ಸಚಿವರು ಪಿಎಸ್‌ಐ 
ನೇಮಕಾತಿಯಲ್ಲಿ ಹಗರಣ ಆಗಿಲ್ಲ ಎಂದಿದ್ದರು. ಆದರೆ ಈಗ ದೊಡ್ಡ ದೊಡ್ಡ ಕುಳಗಳ ಹೆಸರೇ 
ಬಹಿರಂಗಕ್ಕೆ ಬರುತ್ತಿದೆ. ಸರ್ಕಾರ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿತ್ತು ಎಂಬ ಅನುಮಾನ 
ಮೂಡುತ್ತಿದೆ ಎಂದರು. 

ಆಗ ಕಾಂಗೆಸ್‌ ಸದಸ್ಯರೂ ಶೇಮ್‌ ಶೇಮ್‌ ಎಂದು ಕೂಗಿದರು. ಇದಕ್ಕೆ ಪ್ರತಿಯಾಗೀ ಆಡಳಿತ 
ಪಕ್ಷದ ಸದಸ್ಯರು ಅವ್ಯವಹಾರದಲ್ಲಿ ಭಾಗಿಯಾದ ಕಾಂಗೆಸ್ಸಿಗರ ಹೆಸರುಗಳನ್ನು ಪ್ರಸ್ತಾಪಿಸಿದರು. ಜೊತೆಗೆ 
ಹಿಂದಿನ ಸರ್ಕಾರದ ಹಗರಣಗಳ ಮಾಹಿತಿ ನೀಡಲು ಮುಂದಾದಾಗ ತೀವ್ರ ಮಾತಿನ ಚಕಮಕಿ 


ತನಿಖೆಗೆ ಸಹಕಾರ ನೀಡಿ-ಆರಗ: ಗದ್ದಲದ ನಡುವೆಯೇ ಮಾತನಾಡಿದ ಗೃಹ ಸಚಿವ ಆರಗ 
ಜ್ಞಾನೇಂದ್ರ, ಸರ್ಕಾರ ಎಲ್ಲೂ ಅಕ್ರಮ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿಲ್ಲ. ಸಾಕ್ಷಿ ಆಧಾರ ಸಿಗದೆ ಅಕ್ರಮ 
ನಡೆದಿದೆ ಎಂದು ಹೇಳಲು ಆಗುವುದಿಲ್ಲ. ಸಾಕ್ಷ್ಯ ಸಿಕ್ಕ 2 ಗಂಟೆಯಲ್ಲಿ ಪ್ರಕರಣವನ್ನು ಸಿಐಡಿ ತನಿಖೆಗೆ 
ವಹಿಸಿದ್ದೇವೆ ಈವರೆಗೆ 97 ಮಂದಿಯನ್ನು ಬಂಧಿಸಲಾಗಿದೆ ಎಂದರು. 

ಇದೇ ವೇಳೆ ಹಗರಣದಲ್ಲಿ ಬಂಧನವಾಗಿರುವ ಬಿಜೆಪಿ ಮತ್ತು ಕಾಂಗೆಸ್‌ ಕಾರ್ಯಕರ್ತರ 
ಹೆಸರು ಪ್ರಸ್ತಾಪಿಸಿ ಉಭಯ ಪಕ್ಷಗಳ ಸದಸ್ಯರು ಕೆಸರೆರೆಚಾಟ ನಡೆಸಿದರು. ಬಿಜೆಪಿಯ ದಿವ್ಯಾ ಹಾಗರಗಿ 


W 


ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಸದಸ್ಯರು ಕಾಂಗೆಸ್‌ ಪಕ್ಷದ ಆರೋಪಿಗಳಾದ 


ಮಹಾಂತೇಶ್‌ ಪಾಟೀಲ್‌ ಅವರ ಸಹೋದರ ಆರ್‌.ಡಿ. ಪಾಟೀಲ್‌ ತನಿಖೆಯಲ್ಲಿ ತಾನು ಕಾಂಗೆಸ್‌ 


ಕಾರ್ಯಕರ್ತ ಎಂದು ಹೇಳಿದ್ದಾನೆ ಎಂದರು. ಇದಕ್ಕೆ ಸಿದ್ದರಾಮಯ್ಯ ಎಲ್ಲರ ಹೆಸರನ್ನು ಹೇಳೋಣ 
ಯಾರೇ ತಪ್ಪು ಮಾಡಿದ್ದರೂ ಶಿಕ್ಷೆ ಆಗಲಿ ಸರ್ಕಾರ ಚಾರ್ಜ್‌ಶೀಟ್‌ ಸಲ್ಲಿಸಲಿ ಎಂದು ಸವಾಲು 
ಹಾಕಿದರು. 

ಬಿಜೆಪಿಗೆ ಶಾಸನ ಯತ್ನಾಳ್‌ ಪ್ರಶ್ನೆ ಬಿಜೆಪಿಯ ಬಸನಗೌಡ ಪಾಟೀಲ್‌ ಯತ್ನಾಳ್‌, ಸಚಿವ ಪ್ರಭು 
ಚವ್ಹಾಣ್‌ ಕೂಡ ಈ ನೇಮಕಾತಿ ಹಗರಣ ಪ್ರಸ್ತಾಪಿಸಿ ತನಿಖೆಗೆ ಒತ್ತಾಯಿಸಿದ್ದರಲ್ಲ ಅವರಿಗೇಕೆ ನೋಟಿಸ್‌ 
ನೀಡಲಿಲ್ಲ. ಶಾಸಕ ಬಸವರಾಜ ದಡೇಸುಗೂರು ನಿವೃತ್ತ ಪೇದೆ ಪರಸಪ್ಪ ನಡುವೆ 15 ಲಕ್ಷ ಹಣ ಪಡೆದ 
ಆಡಿಯೋ ಬಿಡುಗಡೆಯಾಗಿದೆ. ಅವರಿಗೆ ನೋಟಿಸ್‌ ನೀಡಿ ತನಿಖೆ ನಡೆಸಲಿಲ್ಲ ಎಂದು ಸಿದ್ದರಾಮಯ್ಯ 
ಪ್ರಶ್ನಿಸಿದರು. 

ಇದಕ್ಕೆ ಮುಖ್ಯಮಂತ್ರಿಯವರು ಹಾಗೂ ಮಾಧುಸ್ಟಾಮಿ ಅವರೂ ಪ್ರಿಯಯಾಂಕ ಖರ್ಗೆ ತಮ್ಮ 
ಬಳಿ ಅಧಾರಗಳಿವೆ ಎಂದು ಹೇಳಿಕೆ ನೀಡಿದ್ದರಿಂದ ನೋಟಿಸ್‌ ನೀಡಲಾಗಿದೆ ಎಂದು 
ಸಮರ್ಥಿಸಿಕೊಂಡರು. ಆದರೆ, ಪ್ರಿಯಾಂಕ ಖರ್ಗೆ ನಾನು ಆ ರೀತಿ ಹೇಳಿಲ್ಲ ಎಂದು ನಿರಾಕರಿಸಿದರು. 

ನ್ಯಾಯಾಂಗ ತನಿಖೆಗೆ ಪಟ್ಟು ಈ ಹಗರಣದಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು 
ಭಾಗಿಯಾರಿರುವ ಆರೋಪಗಳಿರುವುದರಿಂದ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಿ ಹೈಕೋರ್ಟ್‌ 
ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕೆಂದೂ 
ಕಾಂಗೆಸ್‌ ಸದಸ್ಯರು ಪಟ್ಟು ಹಿಡಿದರು. ಇದಕ್ಕೆ ಜೆಡಿಎಸ್‌ ಸಹಮತ ವ್ಯಕ್ತಪಡಿಸಿತು. 

ಆದರೆ, ಹಾಲಿ ನಡೆದಿರುವ ಸಿಐಡಿ ತನಿಖೆಯನ್ನು ಬಲವಾಗಿ ಸಮರ್ಥಿಸಿಕೊಂಡ ಗೃಹ ಸಚಿವ 
ಆರಗ ಜ್ಞಾನೇಂದ್ರ ಮುಂದೆ ಇಂತಹ ಅಕ್ರಮ ಮಾಡುವ ಮುನ್ನ ಯಾರೇ ಆಗಲಿ ಭಯ ಬೀಳಬೇಕು. 
ಎಲ್ಲರೂ ಎದೆ ಮುಟ್ಟಿನೋಡಿಕೊಳ್ಳುವಂತೆ ತನಿಖೆ ನಡೆಸುತ್ತಿದ್ದೆವೆ. ಬೇರೆ ತನಿಖೆ ನಡೆಸಲು ಸಾಧ್ಯವಿಲ್ಲ 
ಎಂದು ಪ್ರತಿಪಕ್ಷಗಳ ಬೇಡಿಕೆಯನ್ನು ತಿರಸ್ಕರಿಸಿದರು. ಇದರಿಂದ ಕೆಂಡವಾದ ಕಾಂಗೆಸ್ಸಿಗರು ಆಡಳಿತ 
ಪಕ್ಷದ ಮೇಲೆ ತೀವ್ರ ಆರೋಪ ಮಾಡುತ್ತಾ ಸದನದ ಬಾವಿಗೆ ಇಳಿದು ಧರಣಿ ಮುಂದಾದರು. ಇದರ 
ನಡುವೆಯೇ ಸೀಕರ್‌ ಸದನವನ್ನು ಮುಂದೂಡಿದರು. 

ಕನ್ನಡಪ್ರಭದ 25 ವರದಿ ಪ್ರಸ್ತಾಪಿಸಿದ ಸಿದ್ದು: ಪಿಎಸ್‌ಐ ನೇಮಕಾತಿ ಹಗರಣ ಬಯಲಿಗೆಳೆದು 
ಕನ್ನಡಪ್ರಭ ಪ್ರಕಟಿಸಿದ್ದ 25 ಸರಣಿ ವಿಶೇಷ ವರದಿ ಸದನದಲ್ಲಿ ಪ್ರಶಿದ್ಧನಿಸಿತು. ನಿಯಮ 69ರಡಿ ಪಿಎಸ್‌ಐ 
ನೇಮಕಾತಿ ಹಗರಣದ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಹಗರಣದ 
ಬಗ್ಗೆ ಕನ್ನಡಪ್ರಭ ಪ್ರಕಟಿಸಿದ ವರದಿಗಳನ್ನು ಪ್ರದರ್ಶಿಸಿ ವರದಿಯ ತಲೆಬರಹಗಳನ್ನು ಓದಿದರು. 

ಅನೇಕ ಪತ್ರಿಕೆಗಳು ಈ ಹಗರಣದ ಬಗ್ಗೆ ವರದಿ ಮಾಡಿದೆ. ಆದರೆ, ವಿಶೇಷವಾಗಿ ಕನ್ನಡಪುಭ 
25 ಸರಣಿ ವಿಶೇಷ ವರದಿಗಳನ್ನು ಪ್ರಕಟಿಸಿ ಹಗರಣ ಇಂಚಿಂಚನ್ನೂ ಎಳೆ ಎಳೆಯನ್ನು ಬಿಚ್ಚಿಟ್ಟಿದೆ ಎಂದು 
ಹೇಳಿದರು. 

ಇದೆ ವೇಳ ಮೊದಲ ಕಂತಲ್ಲಿ ರೂ.30 ಲಕ್ಷ ಎರಡನೇ ಕಂತಲ್ಲಿ ರೂ.30 ಲಕ್ಷ ಪ್ರತಿ ಹುದ್ದೆಗೆ 
ರೂ.30 ರಿಂದ ರೂ.70 ಲಕ್ಷದವರೆಗೆ ಹಣ ಸಂಗಹ ಹೀಗೆ ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ 
ವಿವಿಧ ವರದಿಗಳ ತಲೆಬರಹಗಳನ್ನು ಸಿದ್ದರಾಮಯ್ಯ ತಮ್ಮ ಭಾಷಣದ ಮಧ್ಯೆ ಪ್ರಸ್ತಾಪಿಸಿದರು. ಅಲ್ಲದೆ 
ಈ ಹಗರಣದಲ್ಲಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರುವುದಾಗಿಯೂ ಕನ್ನಡಪ್ರಭ ವರದಿ ಮಾಡಿದೆ. 
ಇದೆಲ್ಲವನ್ನೂ ನೋಡಿದಾಗ ಪ್ರಕರಣದಲ್ಲಿ ಜನಪ್ರತಿನಿಧಿಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ. 
ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕೆಂದು ಆಗಹಿಸಿದರು. 


ಆಧಾರ: ಕನ್ನಡಪ್ರಭ, ದಿನಾಂಕ:21.09.2022 


57. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಾಪಸ್‌ ಪಡೆವ ಪ್ರಶ್ನೆಯೇ ಇಲ್ಲ 

ರೈತರ ಹಿತರಕ್ಷಣೆಗಾಗಿ ಕೃಷಿ ಉತ್ಸನ್ನ ಮಾರುಕಟ್ಟೆ (ಎಪಿಎಂಸಿ) ತಿದ್ದುಪಡಿ ಕಾಯ್ದೆ ಜಾರಿಗೆ 
ತಂದಿದ್ದು ವಾಪಸ್‌ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಮೇಲನೆ ಸಹಕಾರ ಸಚಿವ ಎಸ್‌.ಟಿ. 
ಸೋಮಶೇಖರ್‌ ಸ್ಪಷ್ಟಪಡಿಸಿದರು. 

ಪ್ರಶ್ನೋತ್ತರ ವೇಳೆ ಕಾಂಗೆಸ್‌ನ ನಾಗರಾಜ್‌ ಯಾದವ್‌ ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿ 
ರೈತರು ತಾವು ಬೆಳೆದ ಬೆಳೆಯನ್ನು ಬೇಕಾದಲ್ಲಿ ಮಾರಾಟ ಮಾಡುವ ಅವಕಾಶವನ್ನು ಸರ್ಕಾರ ಕಲಪಿಸಿದೆ 
ನನ್ನ ಬೆಳೆ ನನ್ನ ಹಕ್ಕು ಧ್ಯೇಯವಾಕ್ಯದಡಿ ಬಿ.ಎಸ್‌. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಈ ತಿದ್ದುಪಡಿ 
ತರಲಾಗಿದ್ದು, ಇದರಿಂದಾಗಿ ತೊಂದರೆಯಾಗಿದೆ ಯಾವುದೇ ರೈತರು ದೂರು ನೀಡಿಲ್ಲ. ಈ ಹಿಂದೆ 
ರೈತರು ಬೆಳೆದ ಬೆಳೆಗಳನ್ನು ಎಪಿಎಂಸಿ ಅವರಣಕ್ಕೆ ತಂದು ಮಾರಾಟ ಮಾಡಬೇಕು ಎಂಬ 
ನಿಯಮವಿತ್ತು. ಉಂಲ್ಲಂಘಿಸಿದ ರೈತರ ದಂಡ ವಿಧಿಸಲಾಗುತ್ತಿತ್ತು ಅಷ್ಟೇ ಅಲ್ಲ ವಿಚಕ್ಷಣಾ ದಳವನ್ನು 
ನೇಮಿಸಲಾಗಿತ್ತು. ನಿಯಮ ಉಲ್ಲಂಘಿಸಿದ ರೈತರಿಗೆ ದಂಡದ ಜೊತೆಗೆ ಜೈಲು ಶಿಕ್ಷೆ ವಿಧಿಸುವ 
ಅಧಿಕಾರವಿತ್ತು ಹಿಂದಿನ ಮೂರು ವರ್ಷಗಳಲ್ಲಿ ದಂಡದ ರೂಪದಲ್ಲಿ ರೈತರಿಂದ ರೂ.25 ಕೋಟಿ 
ವಸೂಲಿ ಮಾಡಿದ ನಿದರ್ಶನಗಳಿವೆ. ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕಠಿಣ ನಿಯಮ 
ಕೈಬಿಟ್ಟು ರೈತರನ್ನು ಸ್ವತಂತ್ರಗೊಳಿಸಲಾಗಿದೆ ಎಂದು ಎಸ್‌.ಟಿ. ಸೋಮಶೇಖರ್‌ ಸಮರ್ಥಿಸಿಕೊಂಡರು. 
ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ಸರ್ಕಾರ ಮಧ್ಯೆಪವೇಶಿಸುತ್ತದೆ. ಜಿಲ್ಲಾ ಟಾಸ್ಕ್‌ ಪೋರ್ಸ್‌ 
ಸಮಿತಿ ಶಿಫಾರಸ್ಪು ಮೇರೆಗೆ ಸಚಿವ ಸಂಪುಟದ ಉಪ ಸಮಿತಿ ಬೆಂಬಲ ಬೆಲೆಗೆ ಖರೀದಿ ತೀರ್ಮಾನ 
ತೆಗೆದುಕೊಳ್ಳುತ್ತದೆ ಎಂದು ಮತ್ತೊಂದು ಪ್ರಶ್ನೆಗೆ ಉತ್ತರವಾಗಿ ತಿಳಿಸಿದರು. 

ಕಡ್ಡಾಯ ಅಸಾಧ್ಯ: ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ (ಪ್ಯಾಕ್ಸ್‌)ಗಳು ಡಿಸಿಸಿ ಬ್ಯಾಂಕ್‌ಗಳು 
ಚಿನ್ನಾಭರಣ ಸಾಲದ ಮೇಲಿನ ಬಡ್ಡಿದರ ಕಡಿತಕ್ಕೆ ಸರ್ಕಾರ ಸಲಹೆ ನೀಡಬಹುದು ಆದರೆ ಏಕರೂಪವಾಗಿ 
ದರ ನಿಗದಿ ಕಡ್ಡಾಯಗೊಳಿಸುವುದು ಅಸಾಧ್ಯವೆಂದು ಎಸ್‌.ಟಿ. ಸೋಮಶೇಖರ್‌ ತಳ್ಳಿಹಾಕಿದರು. 
ಜೆ.ಡಿ.ಎಸ್‌ನ ಮರಿತಿಬ್ದೇಗೌಡರ ಪ್ರಸ್ತಾಪಕ್ಕೆ ಉತ್ತರಿಸಿದ ಅವರು ಕಳದ ಅಧಿವೇಶನದಲ್ಲಿ ಈ ಪ್ರಸ್ತಾಪ 
ಮಂಡಿಸಿದ್ದಿರಿ ಎಲ್ಲ 21 ಡಿಸಿಸಿಬ್ಯಾಂಕ್‌ಗಳ ಸಭೆ ಕರೆದು ಚರ್ಚಿಸಿದ್ದು ಸಿಬ್ಬಂದಿ ವೇತನ, ನಿರ್ವಹಣೆ 
ಇತ್ಯಾದಿ ವೆಚ್ಚ ಸರಿದೂಗಿಸುವ ಅನಿವಾರ್ಯತೆ ವಿವರಿಸಿದ್ದಾರೆ. ಆದರೂ ಸಾಧ್ಯವಾದಷ್ಟು ಬಡ್ಡಿ ಮುನ 
ತಗ್ಗಿಸಲು ಸಲಹೆ ನೀಡಿರುವೆ. ಒಂದೆರಡು ಡಿಸಿಸಿ ಬ್ಯಾಂಕ್‌ಗಳಲ್ಲಿ ಮಾತ್ರ ಹೆಚ್ಚಿದ್ದು, ಉಳಿದ ಡಿಸಿ 
ಬ್ಯಾಂಕ್‌ಗಳು ಶೇ.7.50 ರಿಂದ 10ರ ಆಸುಪಾಸಿನಲ್ಲಿ ಎಧಿಸುತ್ತಿವ ಎಂದರು. 


ಅಂತಿಮ ಹಂತ: ಯಶಸ್ಸಿನ ಯೋಜನೆ ಮರು ಜಾರಿಗೆ ಬೇಕಾದ ಸಿದ್ದತೆಗಳು ಹಂತಿಮ 
ಹಂತದಲ್ಲಿವೆ. ಮುಖ್ಯಮಂತ್ರಿ ಗೋಷಿಸಿದ ರೂ.300 ಕೋಟಿ ಪೈಕಿ ರೂ.10 ಕೋಟಿ ಬಿಡುಗಡೆಯಾಗಿದೆ. 
ಕಾಂಗೆಸ್‌ ನ ಮಧು ಜಿ. ಮಾದೇಗೌಡರ ಮತ್ತೊಂದೂ ಪಶ್ನೆಗೆ ಪ್ರತಿಕ್ರಿಯಿಸಿ ಹಿಂದಿನ ಲೋಪ-ದೋಷ 
ಮರುಕಳಿಸದಂತೆ ಎಚ್ಚರಿಕೆ ಮಹಿಸಿ ಆಸ್ಪತ್ರೆಗಳ ಪಟ್ಟ ಸಿದ್ದಪಡಿಸಿದ್ದು, 1,650 ಕಾಯಿಲೆಗಳು ಚಿಕಿತ್ಸೆ ವ್ಯಾಪಿಗೆ 
ಬರಲಿವೆ. ಹೊಸದಾಗಿ ಟ್ರಸ್ಟ್‌ ರಚನೆ ನೊಂದಣಿ ಪಕಿಯೆ ಪ್ರಗತಿಯಲ್ಲಿದೆ ಪೂರ್ವ ನದಾದರದಯತ 
ಅಕ್ಟೋಬರ್‌ 2ಕ್ಕೆ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ ಎಂದು ಎಸ್‌.ಟಿ. ಸೋಮಶೇಖರ್‌ 
ಪುನರುಚ್ಚರಿಸಿದರು. 


ಆಧಾರ: ವಿಜಯವಾಣಿ, ದಿನಾಂಕ:21.09.2022 
58. ಈ ವರ್ಷಾಂತ್ಯದೊಳಗೆ ಎಲ್ಲರಿಗೂ ವಸತಿ ಅಸಾಧ್ಯ  ನಿಮಿಜಿ 


ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ನಗರ ಪ್ರದೇಶದ ಬಡವರಿಗೆ ವಸತಿ 
ಕಲಿಸುವ ಸಂಬಂಧ ಹಾಕಿಕೊಂಡಿರುವ 2022ರ ವೇಳೆಗೆ ಎಲ್ಲರಿಗೂ ವಸತಿ ಗುರಿಯನ್ನು ರಾಜ್ಯದಲ್ಲಿ 


ಸಾಧಿಸುವುದು ಕಷ್ಟಕರವಾಗಿದೆ ಎಂದು ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ 
(ಸಿಎಜಿ) ವರದಿ ತಿಳಿಸಿದೆ. 


ಸದನದಲ್ಲಿ ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ನಗರ ಪ್ರದೇಶದ ಬಡವರಿಗೆ ವಸತಿ 
ಯೋಜನೆಗಳ ಕುರಿತ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆಯನ್ನು ಮಂಡಿಸಿದರು. 


ರಾಜ್ಯ ಸರ್ಕಾರದ ವಸತಿ ಇಲಾಖೆಯು ರಾಜೀವ್‌ ಗಾಂಧಿ ವಸತಿ ನಿಗಮ ನಿಯಮಿತವು 
ಕೈಗೆಟುಕುವ ಬೆಲೆಯಲ್ಲಿ ವಸತಿ (ಎಎಚ್‌ಪಿ) ಮತ್ತು ಫಲಾನುಭವಿ ನೇತೃತ್ವ್ತದ ವೈಯಕ್ತಿಕ ವಸತಿ 
ನಿರ್ಮಾಣ (ಬಿಎಲ್‌ಸಿ) ಘಟಕಗಳನ್ನು ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆಗಾಗಿ ಆಯ್ಕೆ 
ಮಾಡಲಾಯಿತು. 2021ರ ಮಾರ್ಚ್‌ ವೇಳೆಗೆ ಎಎಚ್‌ಪಿ ಮತ್ತು ಬಿಎಲ್‌ಸಿ ಘಟಕಗಳಡಿ ಶೇ.38 ರಷ್ಟು 
ಫಲಾನುಭವಿಗಳಿಗೆ ಮಾತ್ರ ಮನೆ ನೀಡುವ ಯೋಜನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಪೈಕಿ ಕೇವಲ 
ಶೇ.17ರಷ್ಟು ಮಾತ್ರ ಪೂರ್ಣಗೊಂಡಿದೆ. ಶೇ.63ರಷ್ಟು ಇನ್ನು ಪ್ರಾರಂಭವಾಗಬೇಕಿದೆ. ಉಳಿದ ಶೇ.20ರಷ್ಟು 
ನಡೆಯುತ್ತಿದೆ. ಎಲ್ಲರಿಗೂ ವಸತಿ ಗುರಿಯನ್ನು 2022ರ ವೇಳೆಗೆ ಸಾಧಿಸುವುದು ಕಷ್ಟ ಎಂದು ವರದಿಯಲ್ಲಿ 
ಉಲ್ಲೇಖಿಸಲಾಗಿದೆ. 


ಎಎಜ್‌ಪಿ ಘಟಕದಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೈಗೆತ್ತೊಂಡ ಮನೆಗಳಲ್ಲಿ 
ಕೇವಲ ಶೇ.14ರಷ್ಟು ಮನೆಗಳನ್ನು ಗುಂಪು ಮನೆಗಳಾಗಿ ನಿರ್ಮಿಸಿ ಉಳಿದ ಮನೆಗಳನ್ನು ಚದುರಿದ 
ರೀತಿಯಲ್ಲಿ ಪ್ರತ್ಯೇಕವಾಗಿ ತೆಗೆದು ಕೊಳ್ಳಲಾಗಿದೆ. ಇದರಿಂದ ಎಎಚ್‌ಪಿ ಗಟಕದಡಿಯಲ್ಲಿ ಮೂಲಸೌಕರ್ಯ 
ಸೌಲಭ್ಯಗಳೊಂದಿಗೆ ಗುಂಪು ವಸತಿ ಒದಗಿಸುವ ಯೋಜನೆಯ ಉದ್ದೇಶವು ಈಡೇರಲಿಲ್ಲ. ಯೋಜನೆಯ 
ಮಾರ್ಗ ಸೂಚಿಗಳಡಿಯಲ್ಲಿ ಸೂಚಿಸಲಾದ ನೀರು ಸರಬರಾಜು, ಒಳಚರಂಡಿ, ರಸ್ತೆಗಳು ವಿದ್ಯುತ್‌ 
ಮುಂತಾದ ನಾಗರಿಕ ಮೂಲಸೌಕರ್ಯಗಳನ್ನು ಒದಗಿಸದೇ ಈ ಯೋಜನೆಯನ್ನು ಕೈಗೊಳ್ಳಲಾಗಿತ್ತು 
ಎಂದು ಹೇಲಿದೆ. 


ಯೋಜನೆಗಳಿಗೆ ಫಲಾನುಭವಿಗಳ ಸೇರಿಸುವಿಕೆಯಲ್ಲಿನ/ಗೊರತೆಯಿಂದಾಗಿ ಕೇಂದ್ರ ಸರ್ಕಾರವು 
ಬಿಎಲ್‌ಸಿ ಯೋಜನೆಯಡಿಯಲ್ಲಿ ರೂ.569.56 ಕೋಟಿ ಮೊದಲ ಕಂತಿನ ಬಿಡುಗಡೆ ತಡೆಹಿಡಿದಿದೆ. 
62,648 ಬಿಎಲ್‌ಸಿ ಫಲಾನುಭವಿಗಳಲ್ಲಿ 12,757 ಫಲಾನುಭವಿಗಳಿಗೆ ಪಾವತಿ ಮಾಡಿದ ರೂ.172.64 
ಕೋಟಿ ಮೊತ್ತದ ಡಿಬಿಟಿ ಪಾವತಿಗೆ ಆಧಾರ್‌ ಮೂಲಕ ದೃಢೀಕರಣ ಮಾಡಿಲ್ಲ ಎಂದು ತಿಳಿಸಿದೆ. 


ರಾಜ್ಯದಲ್ಲಿ ವಸತಿ ಬೇಡಿಕೆಯನ್ನು ದೃಢಪಡಿಸಿಕೊಳ್ಳಲು ರಾಜ್ಯ ಸರ್ಕಾರವು ತುರ್ತು ಕ್ರಮ 
ಕೈಗೊಳ್ಳಬೇಕು ಮತ್ತು 2022ರೊಳಗೆ ಮನೆಗಳನ್ನು ಪೂರ್ಣಗೊಳಿಸಲು ಗುರಿಗಳನ್ನು 
ನಿಗದಿಪಡಿಸಿಕೊಳ್ಳಬೇಕು. ಯೋಜನೆಯ ಗುರಿ ಸಾಧಿಸಲು ಗುರಿಗಳನ್ನು ಮತ್ತು ಸಂಪನ್ಮೂಲಗಳನ್ನು 


ನಿಗದಿಪಡಿಸಲಾಗಿದೆಯೇ ಎ೦ಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದೆ. 
ಆಧಾರ: ಕನ್ನಡಪ್ರಭ, ದಿನಾಂಕ:21.09.2022 
59. ಅನಂತಯಾನ ಪುಸ್ತಕ ಲೋಕಾರ್ಪಣೆ 


ದಿ:ಅನಂತಕುಮಾರ್‌ ಅವರದ್ದು ಚುಂಬಕ ವ್ಯಕ್ತಿತ್ತ ಅವರು ನಮಗೆಲ್ಲಾ ಪ್ರೇರಣ 
ಶಕ್ತಿಯಾಗಿದ್ದಂತಹ ಅವರ ಭವಿಷ್ಯದ ಆಪೇಕ್ಷೆಯನ್ನು ಈಡೇರಿಸುತ್ತ ಕಂಕಣಬದ್ದರಾಗಿರಬೇಕೆಂದು 
ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಅಭಿಪ್ರುಯಪಟ್ಟರು. 


ದಿ:ಅನಂತಕುಮಾರ್‌ ಅವರ 63ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ. 
ಆನಂತ ಪ್ರೇರಣ ಕಾರ್ಯಕ್ರಮಗಳ ಮೊದಲ ದಿನದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 
ಅನಂತಯಾನ ಪುಸಕದ ಮೊದಲ ಭಾಗವನ್ನು ಲೋಕಾರ್ಪಣೆಗೊಳಿಸಿ ಬಳಿಕ ಮಾತನಾಡಿದ ಅವರು 


po) 


ನಮ್ಮಲ್ಲರ ಜೀವನದಲ್ಲಿ ಅವರ ಅನುಭವದ ಪಾಠ ಇದೆ. ಬಹಳಷ್ಟು ಪರಿಶ್ರಮ ಈ ಪುಸ್ತಕದ ಹಿಂದೆ ಇದೆ. 


ನಮ್ಮಲ್ಲರ ಭಾವನೆಗಳ ಜೋಡಣೆ ಪುಸ್ತಕದಲ್ಲಿ ಆಗಿದೆ. ಅನಂತಕುಮಾರ್‌ ನೆನಪು ಸದಾ 
ಹಸಿರಾಗಿರಬೇಕು. ಅದಕ್ಕೆ ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮಗಳ ಹೆಚ್ಚಾಗಬೇಕೆಂದರು. 


ಅನಂತಕುಮಾರ್‌ ಅವರ ಹಿಂದಿನ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದವರು ತೇಜಸ್ಥಿನಿ ಅವರು, 
ಸಮಾಜಕ್ಕೆ ಒಳ್ಳಯದಾಗಬೇಕು ಎನ್ನುವ ವ್ಯಕ್ತಿತ್ತವನ್ನು ಬೆಳಸಿಕೊಳ್ಳಬೇಕಾಗಿದೆ ಎಂದ ಅವರು ಲಕ್ಷಾಂತರ 
ಜನರಲ್ಲಿ ಒಳ್ಳೆಯ ವ್ಯಕ್ತಿತ್ತಕ್ಕೆ ಪ್ರೇರಣೆಯಾದವರು ಅನಂತಕುಮಾರ್‌, ಅವರ ಎಲ್ಲಾ ಚಟುವಟಿಕೆಗಳಿಗೆ 
ಕೈಜೊಡಿಸಿ ಅನುಷ್ಠಾನಗೊಳಿಸಬೇಕಾಗಿದೆ ಎಂದು ಹೇಳಿದರು. 

ಅದಮ್ಯ ಚೇತನ ಮುಖ್ಯಸ್ಥೆ ಡಾ: ತೇಜಸ್ಪಿನಿ ಅನಂತಕುಮಾರ್‌ ಪ್ರೌಢ ಶಿಕ್ಷಣ ಸಚಿವ 
ಬಿ. ನಾಗೇಶ್‌, ವಿಶ್ರಾಂತ ನ್ಯಾಯಮೂರ್ತಿಗಳಾದ ಎನ್‌. ಕುಮಾರ್‌, ಪದ್ಮಶ್ರೀ ದೊಡ್ಡರಂಗೇಗೌಡ್ತು, 
ಕ.ರಾ.ಗ್ರಾಪ ವಿಶ್ವ ವಿದ್ಯಾಲಯದ ಉಪ ಕುಲಪತಿ ವಿಷ್ಣುಕಾಂತ್‌ ಚಟ್ಟಲ್ಲ ಅನಂತಕುಮಾರ್‌ ಪ್ರತಿಷ್ಠಾನದ 
ಅಧ್ಯಕ್ಷ ಪ್ರೊ.ಪಿ.ವಿ. ಕೃಷ್ಣ ಭಟ್‌ ಇದ್ದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:22.09.2022 


ದಿನಾಂಕ: 21.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನಲ್ಲಿ ದಿವಂಗತ ಅನಂತಕುಮಾರ್‌ ಅವರ 63ನೇ 
ಜನ್ಮದಿನದ ಆಚರಣೆ ಪ್ರಯುಕ್ತ “ಅನಂತಯಾನ” ಪುಸ್ತಕ ಬಿಡುಗಡೆ, ಪ್ರತಿಭಾ ಪುರಸ್ಕಾರ, ಸರ್‌.ಎಂ.ವಿ ಪ್ರಶಸ್ತಿ ಹಾಗೂ 
ಅನಂತಕುಮಾರ್‌ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನಂತಕುಮಾರ್‌ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ 
ಮಾಡಿ ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಶ್ರೀ ಬಿ.ಸಿ. ನಾಗೇಶ್‌, ಪ್ರೊ; ಪಿ.ವಿ. ಕೃಷ್ಣಭಟ್‌, 
ಶ್ರೀ ವಿ. ನಾಗರಾಜ್‌, ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್‌ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು; 


60. ಎಲ್ಲಾ ಹಗರಣ ಚರ್ಚೆಗೆ ಸ್ಪೀಕರ್‌ ಸಮ್ಮತಿ 


ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಪ್ರಸಕ್ತ ಸರ್ಕಾರದ 40 ಪರ್ಸೆಂಟ್‌ ಕಮಿಷನ್‌ 
ಆರೋಪ ಮತ್ತು ಹಿಂದಿನ ಕಾಂಗೆಸ್‌ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳನ್ನು 
ಒಟ್ಟಿಗೆ ಸೇರಿಸಿ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಸಭಾಧ್ಯಕ್ಷರು ಹೇಳಿದ್ದಾರೆ. 


ಶೂನ್ಯವೇಳೆ ನಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ 
ಕಾಮಗಾರಿಗಳಲ್ಲಿ ಭಷ್ಟಾಚಾರ ನಡೆಯುತ್ತಿದ್ದು, ಚರ್ಚೆಗೆ ಅವಕಾಶ ನೀಡಬೇಕು ಎಂದು ನಿಲುವಳಿ ಸೂಚನೆ 
ಮಂಡಿಸಿದರು. ಆದರೆ, ಸಭಾಧ್ಯಕ್ಷರು ಇದನ್ನು ಕಚೇರಿಯಲ್ಲಿಯೇ ತಿರಸ್ಕರಿಸಲಾಗಿದ್ದು, ಬೇರೆ ಸ್ಪರೂಪದಲ್ಲಿ 
ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದರು. 


ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಸಿದ್ದರಾಮಯ್ಯ ಪ್ರತಿಬಾರಿ ಈ ರೀತಿ ಮಾಡುವುದು 
ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ವಿಚಾರವೂ ಬಹಳ ಗಂಭೀರವಾಗಿದೆ. 

ರಾಜ್ಯದ ಕಾಮಗಾರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಗುತ್ತಿಗೆದಾರರ 
ಸಂಘದವರು ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ. ಕಾಮಗಾರಿ ಪಡೆಯಲು ಶೇ.40 ಪರ್ಸೆಂಟ್‌ ಕಮಿಷನ್‌ 
ಪಡೆಯಬೇಕು ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಚರ್ಚೆಗೆ ನಿಲುವಳಿ ಸೂಚನೆಯಡಿ ಚರ್ಚೆಗೆ 
ಅವಕಾಶ ನೀಡಬೇಕು. ತಿಸ್ಕರಿಸಿರುವ ತೀರ್ಮಾನ ಪುನರ್‌ ಪರಿಶೀಲಿಸಬೇಕು ಎಂದರು. ಈ ವೇಳೆ 
ಕಾನೂನು ಮತ್ತು ಸಂಸದೀಯ ಜೆ.ಸಿ. ಮಾಧುಸ್ತಾಮಿ ಪ್ರತಿ ಪಕ್ಷದ ನಾಯಕರ ಮನವಿ ಸರಿಯಲ್ಲ. ಈ 
ಬಗ್ಗೆ ಅವರು ದಾಖಲೆ ಒದಗಿಸಿಲ್ಲ ಸಮರ್ಪಕ ದಾಖಲೆ ನೀಡದ ಕಾರಣ ನಿಲುವಳಿ ಸೂಚನೆಯಡಿ 
ಅವಕಾಶ ನೀಡಬಾರದು ಎಂದರು. 


ಚರ್ಚೆಗೆ ಸಿದ್ದ - ಈ ವೇಳ ಮಧ್ಯೆ ಪ್ರವೇಶಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ 
ವಿಚಾರವು ಅತ್ಯಂತ ಗಂಭೀರವಾಗಿದೆ. ಭ್ರಷ್ಟಾಚಾರ ಇವತ್ತು, ನಿನ್ನೆಯದಲ್ಲ. ಬೇರೆ ಬೇರೆ ರೂಪದಲ್ಲು 
ಭ್ರಷ್ಟಾಚಾರ ನಡೆಯುತ್ತಿದೆ. ಕಮಿಷನ್‌ ಆರೋಪಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಚರ್ಚೆಗೆ ಸಿದ್ದವಿದೆ. 
ಸಮಯ ನಿಗದಿ ಮಾಡಿ, ನಾವು ಚರ್ಚೆಗೆ ಸಿದ್ದ ಯಾವುದೇ ಅಭ್ಯಂತರ ಇಲ್ಲ ಎಂದು ತಿಳಿಸಿದರು. 


ತದನಂತರ, ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ, ನಿಯಮ 69ರಡಿ ಚರ್ಚೆಗೆ ಅವಕಾಶ 
ನೀಡಲಾಗುವುದು. ಇದೇ ವೇಳೆ ಬಿಜೆಪಿ ಸದಸ್ಯ ಪಿ. ರಾಜೀವ್‌ ಅವರೂ ಸಹ ಒಂದು ಪತ್ರ ನೀಡಿದ್ದಾರೆ. 
ಭ್ರಷ್ಟಾಚಾರ ನಡೆದಿದ್ದು, ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಕೋರಿದ್ದಾರೆ. ಎರಡೂ ಸೇರಿಸಿ ಒಟ್ಟಿಗೆ 
ಅವಕಾಶ ನೀಡಲಾಗುವುದು ಎಂದು ಹೇಳಿದರು. ಎರಡೂ ಒಟ್ಟಿಗೆ ಚರ್ಚೆ ನಡೆಸಲು ಯಾವುದೇ 
ಅಭ್ಯಂತರ ಇಲ್ಲ ಎಂದು ಸಿದ್ದರಾಮಯ್ಯ ಅವರು ಒಪಿಗೆ ಸೂಚಿಸಿದ ಬಳಿಕ ಮುಂದಿನ 
ಕಾರ್ಯಕಲಾಪವನ್ನು ಸಭಾಧ್ಯಕ್ಷರು ಮುಂದುವರಿಸಿದರು. 


» ಗುತ್ತಿಗೆದಾರರು ಸರ್ಕಾರದ ಬಗ್ಗೆ ಮಾಡಿರುವ ಕಮಿಷನ್‌ ಆರೋಪ ವಿಧಾನಸಭೆಯಲ್ಲಿ 
ಪ್ರಸ್ತಾಪ 


> ಕಮಿಷನ್‌ ಆರೋಪಗಳ ಬಗ್ಗೆ ಚರ್ಚಿಸಬೇಕು ಎಂದು ವಿಪಕ್ಷ ನಾಯಕರಿಂದ ನಿಲುವಳಿ 
ಮಂಡನೆ. 


> ತಿರಸ್ಕರಿಸಿದ ಸ್ನೀಕರ್‌, ಆದರೆ ಚರ್ಚೆಗೆ ಸಿದ್ದ ಎಂದು ಘೋಷಿಸಿದ ಮುಖ್ಯಮಂತ್ರಿ 
ಬೊಮ್ಮಾಯಿ. 


> ಈ ವೇಳೆ ಹಿಂದಿನ ಸರ್ಕಾರದಲ್ಲೂ ಅಕ್ರಮಗಳು ನಡೆದಿವೆ ಎಂದು ಬಿಜೆಪಿ ಶಾಸಕ 
ರಾಜೀವ್‌ ಪತ್ತ. 


» ಎರಡೂ ಸರ್ಕಾರದ ಅವಧಿಯ ಅಕ್ರಮಗಳ ಆರೋಪಗದ ಬಗ್ಗೆ ಚರ್ಚಿಸಲು ಸೀಕರ್‌ 
ಅನುಮತಿ. 


ಆಧಾರ: ಕನ್ನಡಪ್ರಭ ದಿನಾಂಕ:22.09.2022 
61. ಯೂನಿwಂrst ನಿಟಿ 


ವಿಶ್ವವಿದ್ಯಾಲಯಗಳಲ್ಲಿ ವಿಧ್ಯಾರ್ಥಿಗಳ ಕಲಿಕೆಗೆ ಪೂರಕ ಮೂಲ ಸೌಕರ್ಯವೇ ಇಲ್ಲ. 
ಮಂಜೂರಾದ ಬೋಧಕ ವರ್ಗವಿಲ್ಲ ಅಗತ್ಯ ಸಂಖ್ಯೆಯ ಬೋಧಕೇತರರೂ ಇಲ್ಲ. ಅತಿಥಿ ಉಪನ್ಯಾಸಕರೇ 
ಜೀವಾಳ. ಹೊರಗುತ್ತಿಗೆ ಸೇವೆಯೇ ಆಧಾರ. ಗುಣಮಟ್ಟವಿಲ್ಲದ ಶಿಕ್ಷಣ, ಉತ್ತರದಾಯಿತ್ತವಿಲ್ಲದ ಆಡಳಿತ. 


ಪ್ರತಿಯೊಂದರಲ್ಲೂ ಅಕ್ರಮ-ಅವ್ಯವಹಾರದ ವಾಸನೆ, ಬೋಧನೆಗಿಂತ ಕಾಮಗಾರಿ ನೇಮಕಾತಿಗೆ ಒತ್ತು. 
ದ್ಯಾರ್ಥಿಗಳ ಭವಿಷ್ಯಕ್ಕೆ ಆಪತ್ತು. 
ರಾಜ್ಯದ ಬಹುತೇಕ ವಿವಿಗಳ ಸದ್ಯದ ಚಿತ್ರಣವನ್ನು ಜನಪ್ರತಿನಿಧಿಗಳೇ ವಿಧಾನಸಭೆಯಲ್ಲಿ ಬಹಳ 
ನೋವಿನಿಂದ ಪ್ರಸ್ತಾಪಿಸಿದರು. 


ಏಳು ಹೊಸ ವಿವಿ ಹಾಗೂ ಮಂಡ್ಯ ವಿವಿಗೆ ಜಿಲ್ಲೆಯ ವ್ಯಾಪ್ತಿ ನೀಡುವ ಸಂಬಂಧ ಕರ್ನಾಟಕ 
ರಾಜ್ಯ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) ವಿಧೇಯಕದ ಪರ್ಯಾಲೋಚನೆ ವೇಳೆ ಹಾಲಿ ವಿವಿಗಳಲ್ಲಿನ 
ಅವ್ಯವಸ್ಥೆ ಬಗ್ಗೆ ಪಕ್ಷಾತೀತವಾಗಿ ಸದಸ ರು ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದರು. 


jv ಪ್ಲಾಚಾರದ ಕೂಪ: ಬಹುತೇಕ ವಿವಿಗಳು ಕೆಟ್ಟ ಪರಿಸ್ಥಿತಿಯಲಿವೆ. ಅತಿಥಿ ಉಪನ್ಯಾಸಕರಿಂದಲೇ 
ವಿವಿಗಳು ನಡೆಯುತ್ತಿವೆ. ವಿಷಯತಜ್ಯರ ಕೊರತೆ ಇದೆ. ಸಿಂಡಿಕೇಟ್‌ ಸದಸ್ಯರೇ ಕುಲಪತಿಗಳನ್ನು 
ನಿಯಂತಿಸುತ್ತಾರೆ. ಚೆನ್ನಮ್ಮ ವಿವಿಗೆ ಕಾಯಂ ಕಟ್ಟಡವೂ ಇಲ್ಲ. ಸಿಬ್ಬಂದಿಯೂ ಇಲ್ಲ. ಇನ್ನು ವಿವಿ ಹ 
ನಿರ್ವಹಣೆ ಹೇಗೆ. ಹ ವಿವಿಯಲ್ಲಿ ಮಂಜೂರದ ಹುದ್ದೆ “ಭರ್ತಿ ಮಾಡದೇ ಹೊರಗುತ್ತಿಗೆಯಡಿ 
ನೇಮಕ. ಹಾಲಿ ವಿವಿಗಳಿಂದ ಹೊರಬರುತ್ತಿರುವ ಬಹುತೇಕ ವಿದ್ಯಾರ್ಥಿಗಳ ಗುಣಮಟ್ಟದ ಕೊರತೆಯಿರುವ 
ಆತಂಕವಿದೆ. ಕುಲಪತಿ ಹುದ್ದೆಗಾಗಿ ರೂ.5 "ಕೋಟಿಯಿಂದ 10 ಕೋಟಿಗೆ ನಿಗದಿಪಡಿಸಿರುವ ಆರೋಪವಿದೆ 
ಎಂದು ಕಾಂಗೆಸ್‌ನ ಠಾಶ್ತರ ಖಂಡೆ ದೂರಿದರು. ಬಹುತೇಕ ಕುಲಪತಿಗಳ ನೇಮಕದಲ್ಲಿ ಶಾಸಕರ 
ಒತ್ತಡದ ಅಂಶವೂ ಒಂದಿಕೆ ಎಂದು ಕೃಷ್ಣಬೈರೇಗೌಡ ಗಮನ ಸೆಳೆದರು. 


ರೂ.2 ಕೋಟಿಗಳಲ್ಲಿ ಹೊಸ ವಿವಿ ಹೇಗೆ ಸಾಧ್ಯ. ರಾಜಕೀಯ ಪುಷ್ಟೀಕರಣ ಬಿಟ್ಟು ಬೇರೆ 
ಸಾಧನೆಯಾಗದು. ತೆರಿಗೆದಾರರ ಹಣ ಪೋಲು SE ಎಂದು ಸದಸ್ಕರು ಒತ್ತಾಯಿಸಿದರು. 
ಸಾಕಷ್ಟು ಆಕ್ಷೇಪ ಅಪಸ್ವರದ ನಡುವೆಯೇ ಗುಣಮಟ್ಟ ಸುಧಾರಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ 
ಸಚಿವ ಡಾ:ನಿ.ಎನ್‌. ಅಶ್ನತ್ವನಾರಾಯಣ ಸದನಕ್ಕೆ ವಿವರ ನೀಡಿದರು. ಬಳಿಕ ಸದನ ವಿಧೇಯಕಕ್ಕೆ 
ಅನುಮೋದನೆ ನೀಡಿತು. 


ಕಾಂಗೆಸ್‌ನ ಎಂ.ಬಿ. ಪಾಟೀಲ್‌, ಪಿ.ಟಿ. ಪರಮೇಶ್ವರ ನಾಯ್ಕ್‌ ಎಚ್‌.ಪಿ. ಮಂಜುನಾಥ್‌, 
ಪ್ರಯಯಾಂಕ್‌ ಖರ್ಗೆ, ಶಿವಾನಂದ ಪಾಟೀಲ್‌, ಎಸ್‌. ಕೆ. ಸಂಗಮೇಶ್‌, ಬಸನಗೌಡ ದದ್ದಲ್‌, 
ಬಿಜೆಪಿಯ ಚರಂತಿಮಠ, ವೇದವ್ಯಾಸ ಕಾಮತ್‌, ಎನ್‌ ಮಹೇಶ್‌, ದಿನಕರ ಶೆಟ್ಟಿ ಅರುಣ್‌ ಕುಮಾರ್‌, 
ಅಪ್ಪಚ್ಚು ರಂಜನ್‌ ಜೆಡಿಎಸ್‌ನ ಜಿ.ಟಿ.ದೇವೇಗೌಡ ಇತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. 


ಸಲಹೆಗಳು: ನ್ಯಾಕ್‌ನ ಶ್ರೇಣಿಯಲ್ಲಿ ಕುಸಿತವಾದರೆ ಸಂಬಂಧಪಟ್ಟ ಕುಲಪತಿ, ಸಿಂಡಿಕೇಟ್‌ 
ಸಮಿತಿಯನ್ನು ಸೂಪರ್‌ಸೀಡ್‌ ಮಾಡಬೇಕು. ಹೊಸ ವಿವಿಗಳಿಗಾದರೂ ಖಾಯಂ ಬೋಧಕ 
ಬೋಧಕೇತರ ಸಿಬ್ಬಂದಿ ನಿಯೋಜಿಸಬೇಕು ಕುಲಪತಿಗಳಿಗೆ ಕಟ್ಟಡ ನಿರ್ಮಾಣ, ನೇಮಕಾತಿ ಉಸಾಬರಿ 
ಬೇಡ. 


ವವಿಗಳ ಜಾಗವನ್ನು ಖಾಸ ಸಗಿಯವರಿಗೆ ನೀಡುವುದು. ಮಂಗಳೂರು ವಿವಿಯ ಸಿಂಡಿಕೇಟ್‌ 
ಸಭೆಯನ್ನು ಬೆಂಗಳೂರಿನ ತಾರ ಹೋಟೆಲ್‌ನಲ್ಲಿ ನಡೆಸುವುದು ಸೇರಿದಂತೆ ಸಾಕಷ್ಟು ಅಕ್ರಮವಾಗಿದ್ದು, 
ಸಮಗ ತನಿಖೆ ನಡೆಸಬೇಕು. 


ಯು.ಟಿ. ಖಾದರ್‌, ಪ್ರತಿಪಕ್ಷದ ಉಪನಾಯಕ. 

ಹಿಂದೆಲ್ಲಾ ಕುವೆಂಪು, ಪಾವಟೆ ಹೆಚ್‌. ನರಸಿಂಹಯ್ಯ ಅವರಂಥವರನ್ನು ಕುಲಪತಿಗಳಾಗುವಂತೆ 
ಸರ್ಕಾರ ಕೋರುತ್ತಿತ್ತು. ಆದರೆ, ಈಗ ಆಕಾಂಕ್ಷೆಗಳೇ ಬಂದು ಸರ್ಕಾರದ ಕಾಲಿಗೆ ಬೀಳುತ್ತಾರೆ. ಸರ್ಕಾರಿ 
ಕಾಲೇಜಿನಲ್ಲಿ ಶೇ.50 ರಷ್ಟು ಫಲಿತಾಂಶವಿರುತ್ತದೆ. 


ಎ.ಟಿ. ರಾಮಸ್ಸಾಮಿ, ಜೆಡಿಎಸ್‌ ಶಾಸಕ 


ಹೊಸ ವಿವಿ ಸ್ಥಾಪನೆ ಉದ್ದೇಶ ಸರಿ, ಆದರೆ ಹಾಲಿ ವಿವಿಗಳ ಸ್ಥಿತಿಗತಿ ನೋಡಿದರೆ ಭಯಾನಕ. 
ದಿನೇ ದಿನೇ ಗುಣಮಟ್ಟ ಕುಸಿಯುತ್ತಿದೆ. ತುರ್ತಾಗಿ ಗುಣಮಟ್ಟ ಮೂಲಸೌಕರ್ಯ ಹೆಚ್ಚಿಸಲು ಒತ್ತು 
ನೀಡಬೇಕಿದೆ. ಶಿಕ್ಷಣ ಕುರಿತಂತೆ ಮನಸ್ಸಿಗಾದ ನೋವಿನಿಂದ ಖಾರವಾಗಿ ಮಾತನಾಡುತ್ತಿದ್ದೇನೆ. 
ಕುಲಪತಿಗಳ ಸಭೆ ನಡೆಸಿ ಗುಣಮಟ್ಟ ಹೆಚ್ಚಿಸಲು ಕ್ರಮವಹಿಸಿ. 


ವಿಶ್ಲೇಶ್ವರ ಹೆಗಡೆ ಕಾಗೇರಿ, ಸಭಾಧ್ಯಕ್ಷ ರು. 


ಕೆಲ ಕುಲಪತಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಕುಲಪತಿಗಳಿಗೆ ಕಟ್ಟಡ ನಿರ್ಮಾಣ ಹಾಗೂ 
ನೇಮಕಾತಿಯ ಜವಾಬ್ದಾರಿ ನಡಸಿ ಖಾಸಗಿ ಡೀಮ್ಸ್‌ ವಿವಿಗಳು ಒಳಗೊಂಡಂತೆ ಎಲ್ಲ ವಿವಿಗಳಿಗೆ 
ಸಾಮಾನ್ಯ ಪರೀಕ್ಷೆ ವ್ಯವಸ್ಥೆ ಜಾರಿಗೊಳಿಸಬೇಕು. 


ಅರವಿಂದ ಬೆಲ್ಲದ್‌, ಬಿಜೆಪಿ ಶಾಸಕ. 


ವಿವಿಗಳಲ್ಲಿನ ಆಡಳಿತ ಹಾಗೂ ಕಲಿಕಾ ವ್ಯವಸ್ಥೆ ಸುಧಾರಣೆ ದೃಷ್ಟಿಯಿಂದ ವರ್ಷಗಳ ಬಳಿಕ 
ಕಾಯಿದೆಗೆ ತಿದ್ದುಪಡಿ ತರಲು ಸಿದ್ದತೆ ನಡೆದಿದೆ. ಆ ಕಾಯಿದೆಯಿಂದ ಸದಸ್ಯರು ಪ್ರಸ್ತಾಪಿಸಿದ ಬಹುತೇಕ 
ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಜ್ಞಾನ ಆಯೋಗದ ವರದಿ ಎನ್‌ಇಪಿ ಆಧರಿಸಿ ಜಿಲ್ಲೆಗೊಂದು ವಿವಿ 
ಸ್ಥಾಪನೆಗೆ ಒತ್ತು ನೀಡಲಾಗಿದೆ. ಹೊಸ ವಿವಿಗಳು ಮೊದಲ ದಿನದಿಂದಲೇ ಪೂರ್ಣ ಪ್ರಮಾಣದಲ್ಲಿ 
ಕಾರ್ಯನಿರ್ವಹಿಸುವಷ್ಟು ಸನ್ನದ್ದವಾಗಿರಲಿವೆ. ಈಗಾಗಲೆ ವ್ಯಾಪಕ ಡಿಜಿಟಲೀಕರಣಕ್ಕೆ ಒತ್ತು ನೀಡಲಾಗಿದೆ. 
ಡಿಜಿಟಲ್‌ ವೌಲ್ಲಮಾಪನದಿಂದ ಕುವೆಂಪು ವಿವಿಯೊಂದರಲ್ಲೇ ರೂ.5.5 ಕೋಟಿ ಉಳಿತಯವಾಗಿದೆ. 
2007-2017ರ "ಅವದಿಗೆ ಸಂಬಂಧಪಟ್ಟಂತೆ ಮಹಲೇಖಪಾಲರ ವರದಿ ಆಧರಿಸಿ ಖಂಡಿತ ಕ್ರಮ 
ಜರುಗಿಸಲಾಗುವುದು. ಇದರಲ್ಲಿ ಯಾರನ್ನೂ ರಕ್ಷಿಸುವ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. 


ಡಾ: ಸಿ.ಎನ್‌. ಅಶ್ನತ್ನನಾರಯಣ, ಸಚಿವ. 
ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:22.09.2022 
62. ಕಾಡಾನೆ ದಾಳಿಗೆ ದುಪ್ಪಟ್ಟು ಪರಿಹಾರ 


ರಾಜ್ಯದಲ್ಲಿ ಕಾಡಾನೆ ಹಾವಳಿಯಿಂದ ಬೆಳೆ ನಷ್ಟ ಹಾಗೂ ಪ್ರಾಣಹಾನಿಗೆ ರಾಜ್ಯ ಸರ್ಕಾರ ದುಪ್ಪಟ್ಟು 
ಪರಿಹಾರ ಘೊಷಿಸಿದೆ. 

ಆನೆ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸದಸ್ಯರಿಗೆ ನೀಡುತ್ತಿರುವ ಪರಿಹಾರ 7.5 ಲಕ್ಷ 
ರೂಪಾಯಿ. ಇದನ್ನು ರೂ.15 ಲಕ್ಷಗೆ ಏರಿಕೆ ಮಾಡಲಾಗಿದೆ. ಬೆಳೆ ನಷ್ಟ ಪರಿಹಾರವನ್ನು ದುಪುಟ್ಟು 
ಮಾಡುವ ಮಹತ್ನದ ತೀರ್ಮಾನವನ್ನು ಮುಖ್ಯಮಂತ್ರಿಯವರು ವಿಧಾನಸಭೆಯಲ್ಲಿ ಪ್ರಕಟಿಸಿದರು. 


ಅರಣ್ಯದಂಚಿನ ಆನೆ ಹಾವಳಿ ಬಯಲು ಸೀಮೆಗೂ ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆ ಮತ್ತು 
ಪ್ರಾಣ ಹಾನಿ ಹೆಚ್ಚುತ್ತಿದೆ. ಇದನ್ನು ತಡೆಯುವ ಹಾಗೂ ಪರಿಹಾರ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ. 
ಆನೆಗಳು ನೈಸರ್ಗಿಕ ಆವಾಸ ಸ್ಥಾನಗಳಿಂದ ಹೊರಗೆ ಬರದಂತೆ ತಡೆಯಲು ಅಗತ್ಯವಾದ ಎಲ್ಲ ಕ್ರಮ 
ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು 


ಅರಣ್ಯದಂಚಿನಲ್ಲಿ ರೈಲ್ವೆ ಕಂಬಿಗಿಂತಲೂ ಬಲಿಷ್ಟ ಬೇಲಿ ನಿರ್ಮಿಸುವ ಕಾರ್ಯ ನಡೆದಿದ್ದು, ಪ್ರಸ್ತಕ 
ವರ್ಷದಲ್ಲಿ ಆನೆ ಹಾವಳಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಒಟ್ಟೂ 74 ಕಿಮಿ. ಬೇಲಿ ನಿರ್ಮಾಣ 
ಮಾಡಲಾಗುತ್ತಿದೆ. ಈ ಉದ್ದೇಶಕ್ಕೆ ರೂ.100 ಕೋಟಿ ಮೀಸಲಿಡಲಾಗಿದ್ದು, ಅಗತ್ಯವಾದರೆ ಇನ್ನು ಹೆಚ್ಚಿನ 
ಅನುದಾನ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. 


ಕಾಡು ಪ್ರಾಣಿಗಳೂ ಉಳಿಯಬೇಕು ಮತ್ತು ಮಾನವರ ಪ್ರಾಣ ಹಾನಿಯೂ ಆಗಬಾರದು 
ಎಂಬುದು ನಮ್ಮ ಆಶಯ. ಅದಕ್ಕಾಗಿ ಕಾಲರ್‌ ಹಾಕಿ ಕಾಡಾನೆಗಳು ಬರುವ ಬಗ್ಗೆ ಕಾಡಂಚಿನ ಜನರಿಗೆ 
ತಿಳಿಸುವ ವ್ಯವಸ್ಥೆ ಮಾಡಲಾಗಿದ್ದು, ಈ ಅಲರ್ಟ್‌ ವ್ಯವಸ್ಥೆ ಬಲಪಡಿಸಲಾಗುವುದು ಎಂದು ತಿಳಿಸಿದರು. 


ಇದಕ್ಕೂ ಮುನ್ನ ಸದನದಲ್ಲಿ ಆನೆ ಹಾವಳಿ ಕುರಿತಂತೆ ವಿಷಯ ಪ್ರಸ್ತಾಪಿಸಿದ ಜೆಡಿಎಸ್‌ನ 


po) 


ಎಚ್‌. ಕೆ. ಕುಮಾರಸ್ವಾಮಿ, ಕೆಎಸ್‌ ಲಿಂಗೇಶ್‌ ಮತ್ತಿತರರು ಆನೆ ದಾಳಿಯಲ್ಲಿ ಮೃತಪಟ್ಟವರಿಗೆ ತಲಾ 
ಕೂರ ಲಕ್ಷ ಪರಿಹಾರ ಕೊಡಬೇಕು ಪದೇಪದೇ ನಾಡಿಗೆ ನುಗ್ಗುತ್ತಿರುವ 70 ರಿಂದ 80 ಕಾಡಾನೆಗಳನ್ನು 
ಸ್ಥಳಾಂತರ ಮಾಡಬೇಕು. ಕಾಫಿ ಬೆಳೆಗಾರರು, ಜನಪ್ರತಿನಿಧಿಗಳನ್ನು ಕರೆದು ಸರ್ಕಾರ ಸಭೆ ನಡೆಸಿ ಸಮಸ್ಯೆ 


ಬಗೆಹರಿಸಲು ಕ್ರಮವಹಿಸಬೇಕು ಎಂದರು. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:22.09.2022 
63. ಭ್ರಷ್ಟಾಚಾರ ಚರ್ಚೆಗೆ ಸರ್ಕಾರ ಸಿದ್ದ 


ವಿಧಾನಮಂಡಲ ಅಧಿವೇಶನ ಮುಕ್ತಾಯವಾಗಲು ಇನ್ನೂ ಎರಡು ದಿನಗಳಷ್ಟೇ ಬಾಕಿಯಿದ್ದು, 
ರಾಜ್ಯ ಸರ್ಕಾರದ ವಿರುದ್ಧದ 40 ಪರ್ಸೆಂಟ್‌ ಕಮಿಷನ್‌ ಆರೋಪ ಹಾಗೂ ಹಿಂದೆ ಸಿದ್ದರಾಮಯ್ಯ 
ನೇತೃತ್ವದ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವುದಾಗಿ 
ಸೀಕರ್‌ ಭರವಸೆ ನೀಡಿದ್ದು, ಕೆಛಮನೆಯಲ್ಲಿ ಭ್ರಷ್ಟಾಚಾರ ಆರೋಪ ಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯುವ 
ಲಕ್ಷಣ ಕಾಣುತ್ತಿದೆ. 


ಮುಖ್ಯಮಂತ್ರಿಯವರು ಭ್ರಷ್ಟಾಚಾರ ಆರೋಪ ಕುರಿತ ಚರ್ಚೆಗೆ ಸರ್ಕಾರ ಸಿದ್ಧವಿರುವುದಾಗಿ 
ಸದನಕ್ಕೆ ಕಳಿಸಿರುವ ಹಿನ್ನೆಲೆಯಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ನಡುವೆ ಜಟಾಪಟಿ ನಡೆಯುವ ಸಾಧ್ಯತೆ 
ಇದೆ. 


ರಾಜ್ಯ ಗುತ್ತಿಗೆದಾರರ ಸಂಘವು ಸರ್ಕಾರದ ವಿರುದ್ದ ಮಾಡಿರುವ 40 ಪರ್ಸೆಂಟ್‌ ಕಮಿಷನ್‌ 
ಆರೋಪ ವಿಚಾರವಾಗಿ ನಿಯಮ 60ರ ಅಡಿ ಚರ್ಚೆಗೆ ಅವಕಾಶ ಕೋರಿ ಪ್ರತಿಪಕ್ಷ ನಾಯಕ 


ಸಿದ್ದರಾಮಯ್ಯ ಸಲ್ಲಿಸಿದ ನಿಲುವಳಿ ಸೂಚನೆಯನ್ನು ಸ್ಪೀಕರ್‌ ವಿಶ್ವೇಶ್ವರ ಹೆಗಡೆ, ಕಾಗೇರಿ ತಿರಸ್ಕರಿಸಿದರು. 


ಇದಕ್ಕೆ ಸಿದ್ದರಾಮಯ್ಯ ಆಕ್ಷೇಪಿಸಿದಕ್ಕೆ ಉತ್ತರಿಸಿದ ಸಜೆವ ಜೆ.ಸಿ. ಮಾಧುಸ್ತಾಮಿ ನಿಯಮ 68ರಡಿ 
ಮಂಡಿಸುವ ನಿಲುವಳಿ ಸೂಚನೆ ಒಂದು ನಿರ್ದಿಷ್ಟ ವಿಷಯ ಕುರಿತಾಗಿರಬೇಕು. ಜೊತೆಗೆ ಆ ವಿಷಯಕ್ಕೆ 
ಪೂರಕವಾದ ಸಾಕ್ಸ್ಯ ರೂಪದ ದಾಖಲೆ ಒದಗಿಸಬೇಕು. ಸರ್ಕಾರ ಪರಿಗಣಿಸದ ಮಾಧ್ಯಮಗಳ 
ವರದಿಯನ್ನು ಆಧಾರವಾಗಿ ನೀಡುವಂತಿಲ್ಲ. ಕೇವಲ ನೋಟಿಸ್‌ ನೀಡಿದರೆ ಚರ್ಚೆಗೆ ಅವಕಾಶ 
ನೀಡಲಾಗದು ಎಂಬುದಾಗಿ ನಿಯಮಗಳಲ್ಲಿದೆ ಎಂದು ಗಮನಕ್ಕೆ ತಂದರು. 


ಈ ನಡುವೆ ಮುಖ್ಯಮಂತ್ರಿಯವರು ಒಂದು ಗಂಭೀರ ವಿಚಾರವಾಗಿ ಪ್ರತಿಪಕ್ಷ ನಾಯಕರು 
ನಿಲುವಳಿ ಸೂಚನೆ ಸಲ್ಲಿಸಿದ್ದಾರೆ. ಭಷ್ಟಾಚಾರ ವಿಚಾರದಲ್ಲಿ ನಿನ್ನೆ ಇಂದಿನ ಪ್ರಶ್ನೆ ಇಲ್ಲ. ಬೇರೆ ಬೇರೆ 
ಸಂದರ್ಭದಲ್ಲಿ ಬೇರೆ ಬೇರೆ ರೂಪದಲ್ಲಿ ಅದು ಬಂದಿದೆ. ಈ ಬಗ್ಗೆ ಚರ್ಚಿಸಲು ನಾವೆಲ್ಲರೂ 
ಸಿದ್ಧರಿರಬೇಕು. ಕನಿಷ್ಠ ಚರ್ಚೆಯನ್ನಾದರೂ ಮಾಡಿದರೆ ಅದನ್ನು ಯಾವ ರೀತಿ ನಿಗ್ರಹಿಸಬಹುದು ಎಂಬ 
ನೈತಿಕ ಜಬಾಬ್ದಾರಿಯೂ ನಮ್ಮ ಮೇಲೆ ಬೀಳುತ್ತದೆ ಎಂದು ಹೇಳಿದರು 


ಒಂದೊಮ್ಮೆ ಚರ್ಚಿಸದಿದ್ದರೆ ನಾನು ಪಲಾಯನ ಮಾಡಿದಂತಾಗುತ್ತದೆ. ನಾವು ಚರ್ಚೆಗೆ 
ಸಿದ್ಧರಿದ್ದೇವೆ. ಈ ವಿಚಾರದಲ್ಲಿ ಚರ್ಚಿಸಲು ಸರ್ಕಾರ ಸಂಪೂರ್ಣ ಸಿದ್ದವಿದೆ. ಸ್ಪೀಕರ್‌ ಸಮಯ 
ನಿಗದಿಪಡಿಸಲಿ ಎಂದರು. 


ಬಳಿಕ ಸೀಕರ್‌ ಈಗಾಗಲೇ ಪ್ರತಿಪಕ್ಷ ನಾಯಕರ ನಿಲುವಳಿ ಸೂಚನೆ ತಿರಸ್ಕರಿಸಲಾಗಿದೆ. 
ಹಾಗೆಯೇ ಬಿಜೆಪಿಯ ಪಿ. ರಾಜೀವ್‌ ಹಾಗೂ ಇತರರು 2013 ರಿಂದ 2018ರ ಅವಧಿಯಲ್ಲಿ ಹಲವೂ 


ಅಕ್ರಮ ನೇಮಕಾತಿ ನಡೆದಿದ್ದು, ಆ ಬಗ್ಗೆಯೂ ಚರ್ಚೆಗೆ ಅವಕಾಶ ನೀಡುವಂತೆ ಕೋರಿದ್ದಾರೆ. ಎರಡೂ 
ವಿಚಾರಗಳ ಬಗ್ಗೆ ಬೇರೆ ರೂಪದಲ್ಲಿ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಹೇಳಿ ಚರ್ಚೆಗೆ ತೆರೆ 
ಎಳೆದರು. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:22.09.2022 
64. ವಿಧಾನಸಭೆಯಲ್ಲೂ ಮತಾಂತರ ನಿಷೇಧ ಮಸೂದೆ ಅಂಗೀಕಾರ 


ಪ್ರತಿಪಕ್ಷ ಕಾಂಗೆಸ್‌ ಸದಸ್ಯರ ತೀವ್ರ ವಿರೋಧ ಹಾಗೂ ಸಭಾತ್ಕಾಗದ ನಡುವೆಯೇ ಕರ್ನಾಟಕ 
ಧಾರ್ಮಿಕ ಸ್ಪಾತಂತ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2022ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ 
ದೊರೆಯಿತು. ವಿಧಾನ ಪರಿಷತ್‌ನಲ್ಲಿ ಅಂಗೀಕಾರ ರೂಪದಲ್ಲಿದ್ದ ವಿಧೇಯಕವನ್ನು ಗೃಹ ಸಚಿವ ಆರಗ 
ಜ್ಞಾನೇಂದ್ರ ಸದನದಲ್ಲಿ ಮಂಡಿಸಿ ಅನುಮೋದನೆ ಕೋರಿದರು. 


ಈ ವೇಳೆ ಕಾಂಗಸ್‌ನ ಕೃಷ್ಣ ಭೈರೇಗೌಡ, ಯು.ಟಿ. ಖಾದರ್‌, ಶಿವಾನಂದ ಪಾಟೀಲ್‌ ಸೇರಿದಂತೆ 
ಹಲವು ಸದಸ್ಯರು ಈ ವಿಧೇಯಕ ಸದುದ್ದೇಶದಿಂದ ಕೂಡಿಲ್ಲ. ಕಾನೂನು ಬಾಹಿರವಾಗಿದೆ. ಸಂವಿಧಾನದ 
ಆಶಯಗಳಿಗೆ "ವಿರುದ್ಧವಾಗಿದೆ ಎಂದು ಆಕ್ಷೇಪಿಸಿದರು. 


ಇದಕ್ಕೆ ಉತ್ತರ ನೀಡಿದ ಸಚಿವ ಆರಗ ಜ್ಞಾನೇಂದ್ರ ಈ ವಿಧೇಯಕದಲ್ಲಿ ದುರುದ್ದೇಶ, 
ದುರುಪಯೋಗಕ್ಕೆ ಅವಕಾಶಗಳಿಲ್ಲ. ಸಂವಿಧಾನದ 25ನೇ ಅನುಚ್ಛೇದದ ಅಡಿ ಯಾವುದೇ ವ್ಯಕ್ತಿ 
ಇಚ್ಛೆಯಿಂದ ಮತಾಂತರಗೊಳ್ಳುವ ಸ್ಪಾತಂತ್ರ್ಯ ಹಕ್ಕು ಚಡ: ಆದರೆ" ಅನೇಕ ಸಲ ಸಂ 
ಆಮಿಷಗಳನ್ನು ಒಡ್ಡಿ ಸಾಮೂಹಿಕವಾಗಿ ನನ ಮಾಡುವಂತಹ ಪ್ರಕರಣಗಳು ನಡೆಯುತ್ತವೆ. 
ಇದನ್ನು ತಪ್ಪಿಸಲು ಹಾಗೂ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಎಂಬುದನ್ನು ಈ ವಿಧೇಯಕದಲ್ಲಿ ತರಲಾಗಿದೆ 
ಎಂದು ವಿವರಿಸಿದರು. ಸರ್ಕಾರದ ಉತ್ತರಕ್ಕೆ ಸಮಾಧಾನಗೊಳ್ಳದ ಕಾಂಗೆಸ್‌ ಸದಸ್ಯರು ಸಭಾತ್ಯಾಗ 
ಮಾಡಿದರು. ಇದರ ನಡುವೆಯೇ ವಿಧೇಯಕಕ್ಕೆ ಸದನ ಅಂಗೀಕಾರ ನೀಡಿತು. 


ಆಧಾರ: ಕನ್ನಡ ಪ್ರಭ, ದಿನಾಂಕ:22.09.2022 
65. ಪರಿಷತ್‌ನಲ್ಲಿ ಕೋಲಾಹಲ 


ಪೇಸಿಎಂ ಪೋಸ್ಟರ್‌ ಪ್ರಕರಣ ವಿಧಾನಪರಿಷತ್‌ನಲ್ಲಿ ಕೋಲಾಹಲ ಸೃಷ್ಟಿಸಿತು. ಗದ್ದಲ ಧರಣಿ 
ನಡುವೆಯೇ ಪ್ರಶ್ನೋತ್ತರ ಮತ್ತು ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆಗೆ ಅನುಮೋದನೆ 
ಪಡೆಯಲಾಯಿತು. ಸಭಾಪತಿಗಳ ದೋರಣೆ" ಖಂಡಿಸಿ ಕಾಂಗೆಸ್‌ ಸದಸ ರು ಪೀಠಕ್ಕೆ ಮುತ್ತಿಗೆ ಹಾಕಿ 


ಧಿಕ್ಟಾರ ಹಾಕಿದರು. 


ಬೆಳಿಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ಕಾಂಗೆಸ್‌ ಸದಸ್ಯರು ಶೇ.40ರ ಸರ್ಕಾರ ಎನ್ನುವ 
ಮಾಸ್ಕ್‌ಗಳನ್ನು ಧರಿಸಿ ಸಭಾಪತಿ ಪೀಠದ ಮುಂದೆ ಧರಣಿ ನಡೆಸಿದರು. ತಮ್ಮ ಪಕ್ಷದ ಸಾಮಾಜಿಕ 
ಜಾಲತಾಣ ಘಟಕದ ಇಬ್ದರು ಕಾರ್ಯಕರ್ತರನ್ನು ಬಂಧಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸರ್ಕಾರದ 
ವಿರುದ್ಧ ಘೋಷಣೆಗಳನ್ನು ಹಾಕಿದರು. ಜೊತೆಗೆ ಪ್ರಜಾವಾಣಿಯಲ್ಲಿ ಪ್ರಕಟವಾದ ವರದಿ ಪ್ರದರ್ಶಿಸಿದರು. 

ಸರ್ಕಾರ ಏಕಪಕ್ಷೀಯವಾಗಿ ನಡೆದುಕೊಂಡಿದೆ. ಮಧ್ಯರಾತ್ರಿ ಮನೆಗೆ ತೆರಳಿ ಅಮಾಯಕರನ್ನು 
ಬಂಧಿಸಲಾಗಿದೆ. ಅವರೇನು ಭಯೋತ್ಪಾದಕರಾ ಬಿಜೆಪಿಯವರು ಸಹ ಕಾಂಗೆಸ್‌ ನಾಯಕರ 
ಹೋಸ್ಟರ್‌ಗಳನ್ನು ಅಂಟಿಸಿದ್ದರೂ ಕ್ರಮಕೈಗೊಂಡಿಲ್ಲ ಎಲ್ಲರಿಗೂ ಒಂದೇ ಕಾನೂನು ನಿಮಗೆ ದಮ್‌ ಇದ್ದರೆ 
ಕ್ರಮಕ್ಕೆಗೊಳ್ಳಿ ಎಂದು ವಿರೋಧ ಪಕ್ಷದ ನಾಯಕ ಬಿ.ಕೆ. ಹರಿಪ್ರಸಾದ್‌ ಒತ್ತಾಯಿಸಿದರು. 


ಇದಕ್ಕೆ ಪ್ರತಿಯಾಗಿ ಎದ್ದು ನಿಂತ ಬಿಜೆಪಿ ಸದಸ್ಯರು ಕಾಂಗೆಸ್‌ನವರು ಹೇಡಿಗಳು ಎಂದು 
ಟೀಕಿಸಿದರು. ನೀವು ರಣಹೇಡಿಗಳು, ಇ.ಡಿ, ಸಿಬಿಐ ದುರ್ಬಳಕೆ ಮಾಡಿಕೊಳ್ಳುವ ಹೇಡಿಗಳು ಎಂದು 
ಕಾಂಗೆಸ್‌ ಸದಸ್ಯರು ವಾಗ್ದಾಳಿ ನಡೆಸಿದರು. 


ಗದ್ದಲ ಉಂಟಾಗಿದ್ದರಿಂದ ಸಭಾಪತಿ ರಘುನಾಥ ರಾವ್‌ ಮಲ್ಕಾಪುರೆ ಅವರು ಸದನದ 
ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಕಲಾಪ ಮತ್ತೆ ಆರಂಭವಾದಾಗಲೂ ಧರಣಿ 
ಮುಂದುವರಿಯಿತು. ಆಗ ಬಿಜೆಪಿ ಸದಸ್ಯರು ಕಾಂಗೆಸ್‌ ಅವಧಿಯಲ್ಲಿನ ಭ್ರಷ್ಟಾಚಾರದ ಆರೋಪಗಳ 
ಫಲಕಗಳನ್ನು ಪ್ರದರ್ಶಿಸಿದರು. 


ಸಿದ್ದರಾಮಯ್ಯ ಮತ್ತು ಡಿಕೆ. ಶಿವಕುಮಾರ್‌ ಅವರ ಪೋಸ್ಟರ್‌ಗಳನ್ನು ಅಂಟಿಸಿರುವ ಬಗ್ಗೆ 
ದೂರುಗಳನ್ನು ನೀಡಿದರೆ ಸರ್ಕಾರ ಕ್ರಮಕ್ಕೈಗೊಳ್ಳುತ್ತದೆ. ಮುಖ್ಯಮಂತ್ರಿ ಅವರ ಚಾರಿತ್ಯ್ಯವಧೆ 
ನೋಡಿಕೊಂಡು ಸುಮ್ಮನೆ ಕೂರಬೇಕಾ ಎಂದು ಕಾನೂನು ಸಚಿವ ಜೆ.ಸಿ. ಮಾಧುಸ್ವಾಮಿ ಪ್ರಶ್ನಿಸಿದರು. 


ಮುಖ್ಯಮಂತ್ರಿಯವರು ಶೇ.40 ಎಕೆ ಶೇ.100ರವರೆಗೂ ಚರ್ಚೆಗೂ ಸಿದ್ದ. ಪ್ರಶ್ನೋತ್ತರಕ್ಕೆ 
ಅಡ್ಡಿಪಡಿಸಿ ಧರಣಿ ಮಾಡಬೇಡಿ ಎಂದರು. 


ಆರೋಪ-ಪ್ರತ್ಯಾರೋಪ ಗದ್ದಲದ ಮಧ್ಯೆಯೇ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ 
(ತಿದ್ದುಪಡಿ) ಮಸೂದೆಗೂ ಯಾವುದೇ ರೀತಿ ಚರ್ಚೆ ಇಲ್ಲದೆಯೇ ಧ್ವನಿಮತದ ಮೂಲಕ ಅನುಮೋದನೆ 


ಪಡೆಯಲಾಯಿತು. 


ಸಭಾಪತಿ ಧೋರಣೆಗೆ ಕಾಂಗೆಸ್‌ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಟಾರ ಹಾಕಿದರಲ್ಲದೇ, 
ಸಭಾಪತಿ ಪೀಠಕ್ಷೆ ಮುತ್ತಿಗೆ ಹಾಕಿ ಸುತ್ತುವರಿದರು. ತಕ್ಷಣವೇ ಮಾರ್ಷಲ್‌ಗಳು ಸಭಾಪತಿ ರಕ್ಷಣೆ 
ಧಾವಿಸಿದರು. ವಿರೋಧ ಪಕ್ಷದ ಮುಖ್ಯ ಸಚೇತಕ ಪ್ರಕಾಶ್‌ ರಾಠೋಡ್‌ ಜೆಡಿಎಸ್‌ನ ಮರಿತಿಬ್ಬೇಗೌಡ 
ಕಾಂಗೆಸ್‌ನ ಸುನೀಲ್‌ಗೌಾಡ ಪಾಟೀಲ ಅವರು ಕುರ್ಚಿ ಮೇಲೆ ನಿಂತು ಧಿಕ್ಕಾರ ಕೂಗಿ ಭಿತ್ತಿಫಲಕ 
ಪ್ರದರ್ಶಿಸಿದರು. 


ಆಧಾರ: ಪ್ರಜಾವಾಣಿ, ದಿನಾಂಕ:23.09.2022 


66. Assembly passes new teacher transfer bill 


The legislative Assembly on passed a Bill exempting the limit prescribed for 
the transfer of teachers. 


The Karnataka State Civil Services (Reguation of Transfer of Teachers) 
(Amendment) Bill 2022, exempts the limit prescribed for mutual transfers and 
transfers made under special categories in the Kalyana Karnataka region. Malnad 
region and educationally backward districts as per the Nanjundappa Report. 


The Bill allows mutual transfer to a place within or outside a unit subject to the 
condition that both teachers have completed a minimum of five years of service in the 
cadre. 


Earlier, the mutual transfer to a place outside the unit was not permitted more 
than once in service with the condition that both teachers have completed a minimum 
of seven years of service. 


The Bill also prioritises transfer requests by teachers having spouses working 
with the state or central government or aided educational institutions. 


Bill to merge SSLC, PU boards:The Karnataka Secondary Education 
Examination Board (Amendment) Bill was passed in the Assembly. 


The Bill will rename the Karnataka Secondary Examination Board as 
Karnataka School Examination and Assessment Board in accordance with the NEP. 
The new Board will conduct the SSLC, PUC and other public examination. The Bill 
also redesignates the post of Director of mass education as chairperson of the 
Karnataka School Examination and Assessment Board. 


The proposed law entails a recurring expenditure of Rs. 2 lakh per annum. 


Courtesy: Deccan Herald — dt:- 23.09.2022 


67. ಕನ್ನಡ ಕಲಿತರಷ್ಟೇ ಸರ್ಕಾರಿ ಉದ್ಯೊ ಗ 


ರಾಜ್ಯ ಸರ್ಕಾರಿ ಅಥವಾ ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆಯಲು 
ಎಸ್‌.ಎಸ್‌.ಎಲ್‌.ಸಿವರೆಗೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿ, 
ಉತ್ತೀರ್ಣರಾಗಿರುವುದನ್ನು ಕಡ್ಡಾಯಗೊಳಿಸುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಮಸೂದೆ-2022 
ಅನ್ನು ವಿಧಾನ ಸಭೆಯಲ್ಲಿ ಮಂಡಿಸಲಾಯಿತು. 


ಕನ್ನಡವನ್ನು ಅಧಿಕೃತ ರಾಜ್ಯ ಭಾಷೆ ಎಂದು ತೀರ್ಮಾನಿಸುವ ಪ್ರಸ್ತಾವ ಮಸೂದೆಯಲ್ಲಿದೆ. 
ಸರ್ಕಾರದ ಎಲ್ಲ ವ್ಯವಹಾರಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ ಕನ್ನಡ ಬಳಕೆಯನ್ನು 
ಕಡ್ಡಾಯಗೊಳಿಸುವ ಅಂಶ ಮಸೂದೆಯಲ್ಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಸಜೆವ ವಿ. ಸುನೀಲ್‌ ಕುಮಾರ್‌ 


ಸದನದಲ್ಲಿ ಮಸೂದೆಯನ್ನು ಮಂಡಿಸಿದರು. 


ಒಬ್ಬ ವ್ಯಕ್ತಿ ಅಥವಾ ಆತನ ಪೋಷಕರು 15 ವರ್ಷಗಳಿಂದ ಕರ್ನಾಟಕದಲ್ಲಿ ನೆಲೆಸಿದ್ದಲ್ಲಿ ಮತ್ತು 
ಕನ್ನಡ ಓದಲು ಹಾಗೂ ಬರೆಯಲು ಬರುತ್ತಿದ್ದಲ್ಲಿ ಆತ ಕನ್ನ ಡಿಗ ಎಂದು ಮಸೂದೆಯಲ್ಲಿ ತಿಳಿಸಲಾಗಿದೆ. 
ಮಸೂದೆಯಲ್ಲಿನ ಅಂಶಗಳ ಅನುಷಾ ಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯಕ್ಕೆ ಅಧಿಕೃತ 
ಭಾಷಾ ಜಾರಿ ನಿರ್ದೇಶನಾಲಯದ ಸ್ಥಾನಮಾನವನ್ನು ನೀಡುವ ಪಸಾಪವಿದೆ. 


ಕನ್ನಡದ ಅಭಿವೃದ್ಧಿಗಾಗಿ ಈ ಹಿಂದೆ ಕರ್ನಾಟಕ ರಾಜಭಾಷಾ ಕಾಯ್ದೆ-1963 ಕರ್ನಾಟಕ 
ಸ್ಥಳೀಯ ಪ ಪಾಧಿಕಾರಗಳ (ಅಧಿಕೃತ ಭಾಷೆ) ಕಾಯ್ದೆ-1981 ಮತ್ತು ಕನ್ನಡ ಅಭಿವೃದ್ದಿ ಪ 'ಹಾಧಿಕಾರ ಕಾಯ್ದೆ- 
1994 ಜಾರಿಗೊಳಿಸಲಾಗಿತ್ತು. ಅವುಗಳ ಅನುಷ್ಠಾನದಿಂದ ಕನ್ನಡವನ್ನು ಅಧಿಕೃತ ಭಾಷೆಯನ್ನಾಗಿ 
ಜಾರಿಗೊಳಿಸುವ ಕೆಲಸ ಪೂರ್ಣ ಪ್ರಮಾಣದಲ್ಲಿ 'ಆಗಿಲ್ಲ. ಈ ದ ವಜ ತರಲಾಗಿದೆ 


ಎಂದು ರಾಜ್ಯ ಸರ್ಕಾರ ವಿವರಿಸಿದೆ. 


ಮಸೂದೆಯಲ್ಲಿರುವ ಅಂಶಗಳನ್ನು ಜಾರಿಗೊಳಿಸಲು ತಾಲ್ಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ 
ಪ್ರಾಧಿಕಾರಗಳನ್ನು ನೇಮಿಸುವ ಪಸ್ರಾವವಿದೆ. ಈ ಮಸೂದೆಯ ಅನುಷ್ಠಾನದಿಂದ ಸರ್ಕಾರದ ಬೊಕ್ಕಸ 
ಮೇಲೆ ರೂ3. 1 ಕೋಟಿ ಹೊರೆ ಬೀಳಲಿದೆ. 


» ಕನ್ನಡ ಭಾಷೆಯ ಬಳಕೆ ವಿಚಾರದಲ್ಲಿ ನಿಯಮ ಉಲ್ಲಂಘನೆಗೆ ರೂ.20,000ದವರೆಗೂ 
ದಂಡ. 


> ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ಬಳಕೆಗೆ ಉತ್ತೇಜನ. 


> ಎಸ್‌.ಎಸ್‌.ಎಲ್‌.ಸಿ.ವರೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಯದ ವಿದ್ಯಾರ್ಥಿಗಳಿಗೆ 
ಉನ್ನತ ಶಿಕ್ಷಣದಲ್ಲಿ ಕನ್ನಡ ಕಲಿಕೆ ಕಡ್ಡಾಯ. 


> ಎಸ್‌.ಎಸ್‌.ಎಲ್‌.ಸಿರವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರಿಗೆ ಉನ್ನತ ಶಿಕ್ಷಣ, 
ತಾಂತ್ರಿಕ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣದಲ್ಲಿ ಮೀಸಲಾತಿ. 


> ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಚೇರಿಗಳು. ಖಾಸ ಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲ 
ಕಡೆಗಳಲ್ಲಿ ಕನ್ನಡ ಭಾಷೆಯ ಪ್ರಚಾರಕ್ಕೆ ಉತ್ತೇಜನ. 


» ಇ-ಆಡಳಿತ ಮತ್ತು ಇ -ಟೆಂಡರ್‌ ಪ್ರಕ್ರಿಯೆಯಲ್ಲಿ ಕನ್ನಡದ ಬಳಕೆ. 


» ಕನ್ನಡಿಗರಿಗೆ ನಿಗದಿತ ಪ್ರಮಾಣದ ಉದ್ಯೋಗ ನೀಡುವ ಉದ್ದಿಮೆಗಳಿಗೆ ಜಮೀನು 
ಮಂಜೂರಾತಿ ಮತ್ತು ತೆರಿಗೆ ರಿಯಾಯಿತಿ. 


ಆಧಾರ: ಪ್ರಜಾವಾಣಿ, ದಿನಾಂಕ:23.09.2022 
68. ಕನ್ನಡಿಗರಿಗೆ ಉದ್ಯೋಗ ಮೀಸಲು 


ಸರ್ಕಾರದ ಮಟ್ಟದಲ್ಲಿ ಮತ್ತು ಸಮಾಜದಲ್ಲಿ ಕನ್ನಡವನ್ನು ಅಧಿಕೃತ ಭಾಷೆಯಾಗಿ ಎಲ್ಲ 
ಹಂತಗಳಲ್ಲಿ ಅನುಷ್ಠಾ ಂನಗೊಳಿಸುವುದಕ್ಕೆ ಅಗತ್ಯ ಶಾಸನಾತ್ಮಕ ಬಲ ನೀಡಲು ಕನ್ನಡ ಭಾಷಾ ಸಮಗ್ರ 
ಅಭಿವೃದ್ಧಿ ವಿಧೇಯಕವನ್ನು ಸರ್ಕಾರ ಸುಂಡಿಸಿದೆ. 


ವಿಧಾನಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸನೀಲ್‌ ಕುಮಾರ್‌ ವಿಧೇಯಕ ಮಂಡಿಸಿದ್ದು, 
ಆಡಳಿತದಲ್ಲಿ ಕನ್ನಡ ಜಾರಿ ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವುದು ಸೇರಿ ಶಿಸ್ತು ಕ್ರಮಗಳ 
ಅನುಷ್ಠಾನಕ್ಕಾಗಿ ವಿವಿಧ ಹಂತಗಳಲ್ಲಿ ಜಾರಿ ಪ್ರಾಧಿಕಾರ ರಚನೆ ಮಾಡುವುದಕ್ಕೆ ಅವಕಾಶ ನೀಡುವ 
ಪ್ರಸ್ತಾಪ ವಿಧೇಯಕದಲ್ಲಿದೆ. ನಾಡಿನ ಭೂಮಿ, ತೆರಿಗೆ ರಿಯಾಯಿತಿ ಅನುದಾನ ಹಾಗೂ ಇತರೆ ಸೌಲಭ್ಯ 
ಪಡೆಯುತ್ತಿರುವ ಕೈಗಾರಿಕೆಗಳು, ಕಾರ್ಯ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ನೀಡುವ 
ಕಾಯ್ದೆಯ ಮೇಲ್ವಿಚಾರಣೆಗೂ ಈ ವಿಧೇಯಕ ಅವಕಾಶ ನೀಡಲಿದೆ. ಕನ್ನಡ ಮಾಧ್ಯಮದ 
ವಿದ್ಯಾರ್ಥಿಗಳಿಗೆ ಉನ್ನತ ತಾಂತಿಕ ಹಾಗೂ ವೃತ್ತಿ ಶಿಕ್ಷಣದಲ್ಲಿ ಮೀಸಲು ಸೌಲಭ್ಯ ಉನ್ನತ ತಾಂತ್ರಿಕ 
ಹಾಗೂ ವೃತ್ತಿ ಶಿಕ್ಷಣದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಪರಿಚಯಿಸಿ ಕನ್ನಡ ಕಲಿಕೆಗೆ 
ಪ್ರೋತ್ಸಾಯಿಸುವುದು. ರಾಜ್ಯ ಸರ್ಕಾರ, ಸ್ಥಳೀಯ ಪ್ರಾಧಿಕಾರ ಶಾಸನಬದ್ಧ ಸಂಸ್ಥೆಗಳು ಸಹಕಾರ 
ಸಂಘಗಳ ನೇಮಕ ಪಕ್ರಿಯೆಯಲ್ಲಿ ಕನ್ನಡ ಭಾಷಾ ಜ್ಞಾನ ಕಡ್ಡಾಯಗೊಳಿಸುವ ಪ್ರಸ್ತಾಪ ಮಾಡಲಾಗಿದೆ. 
ಅಧೀನ ನ್ಯಾಯಾಲಯ ಹಾಗೂ ನ್ಯಾಯ ಮಂಡಳಿಗಳಲ್ಲಿ ಕನ್ನಡ ಭಾಷಾ ಬಳಕೆ ಕನ್ನಡದ ಬಳಕೆ ಮತ್ತು 
ಪ್ರಸಾರಕ್ಕೆ ನೀತಿ ಮಾಹಿತಿ ತಂತ್ರಜ್ಞಾನ ಮತ್ತು ತಂತ್ರಾಂಶದಲ್ಲಿ ಕನ್ನಡ ಬಳಕೆಗೆ ಕ್ರಮ ರಾಜ್ಯ ಸರ್ಕಾರದಿಂದ 
ತೆರಿಗೆ ರಿಯಾಯಿತಿ ಹಾಗೂ ಇತರ ಸೌಲಭ್ಯ ಪಡೆದ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲು ನೀಡುವುದು 
ಇತರ ಪ್ರಮುಖ ಅಂಶಗಳಾಗಿವೆ. ಉದ್ಯೋಗಕ್ಕಾಗಿ ಪೋರ್ಟಲ್‌ ಸ್ಥಾಪನೆ ಅನುಷ್ಠಾನಗಳ ಮೇಲ್ವಿಚಾರಣೆಗೆ 
ಕಾರ್ಯ ವ್ಯವಸ್ಥೆ ಸ್ಥಾಪನೆ ವಿಧೇಯಕದಲ್ಲಿರುವ ಇತರ ಸಂಗತಿಗಳು. 


ಇನ್ನೂ ದಂಡ ವ್ಯವಸ್ಥೆ ಬಗ್ಗೆ ಸಹ ಪ್ರಸ್ತಾಪಿಸಲಾಗಿದೆ. ಕನ್ನಡ ಅನುಷ್ಠಾನ ಉಲ್ಲಂಘನೆ ಮಾಡಿದ 
ವ್ಯಕ್ತಿ ಸಂಘ ಸಂಸ್ಥೆಗಳಿಗೆ 2 'ಕಾಯೆಯ ಮೂಲಕ ದಂಡ ನಿನಿಸಿಪ ಅವಕಾಶ ಪರಿಚಯಿಸಲಾಗುತ್ತಿದೆ. 
ಮೊದಲ ದಂಡ ವಿಧಿಸುವ ಅವಕಾಶ ಪರಿಚಯಿಸಲಾಗುತ್ತಿದೆ. ಮೊದಲ ಬಾರಿಗೆ ನಿಯಮ ಉಲ್ಲಂಘಿಸಿದ 
ಖಾಸಗಿ ವ್ಯಕ್ತಿ ಕಾರಾನೆ ಸಂಘಟನೆಗಳಿಗೆ ರೂ.5000, ಎರಡನೇ ಬಾರಿಗೆ ರೂ.10,000, ಹಾಗೂ 
ಮೂರನೇ ಬಾರಿಗೆ ತಪ್ಪೆಸಗಿದವರಿಗೆ ರೂ.20,000, ವರೆಗೆ ದಂಡ ವಿಧಿಸುವ ಅಧಿಕಾರವನ್ನು ವಿವಿಧ 
ಹಂತದಲ್ಲಿ ಇರುವ ಜಾರಿ ಪ್ರಾಧಿಕಾರಕ್ಕೆ ನೀಡಲಾಗುತ್ತದೆ. ಸರ್ಕಾರಿ ಅಧಿಕಾರಿಗಳು ಕನ್ನಡ ಜಾರಿ 


ವಿಚಾರದಲ್ಲಿ ಎಸಗುವ ತಪ್ಪನ್ನು ಕರ್ತವ್ಯ ಲೋಪ ಎಂದು ಪರಿಗಣಿಸಿ ಶಿಸ್ತುಕ್ರಮ ತೆಗೆದುಕೊಳ್ಳಲಾಗುತ್ತದೆ. 
ಇ-ಆಡಳಿತ ಇಲಾಖೆಯಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯ ಪರಿಣಾಮಕಾರಿ 
ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ಸೃಜನಾತ್ಮಕ ಸಲಹೆ ನೀಡುವ ವ್ಯಕ್ತಿಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಜನ 
ಸಾಮಾನ್ಯರನ್ನೂ ಒಳಗೊಳ್ಳಿಸುವ ಪ್ರಯತ್ನ ಮಾಡಲಾಗಿದೆ. ಈ ಅಂಶ ಸಹ ವಿಧೇಯಕದಲ್ಲಿ 
ಅಡಕವಾಗಿದೆ. 


ಅತ್ಯವಶ್ಯಕ ಭಾಷೆ: ರಾಜ್ಯದಲ್ಲಿನ ಸ್ಥಳೀಯ ಪ್ರಾಧಿಕಾರಿಗಳು, ಶಾಸನಬದ್ಧ ಮತ್ತು ಶಾಸನೇತರ 
ನಿಕಾಯಗಳು, ಸಹಕಾರಿ ಸಂಘಗಳು ಇತರ ಸಂಘಗಳಲ್ಲಿ ಉದ್ಯೋಗ ಪಡೆಯಲು ಕನ್ನಡವನ್ನು ಅತ್ಯವಶ್ಯಕ 
ಭಾಷೆಯಾಗಿ ಪರಿಚಯಿಸಲು ಬಯಸಲಾಗಿದೆ. 


ಜಾಹೀರಾತು ನಿಯಮ:ಶಠ ವಿಧೇಯಕದ ಮೂಲಕ ಜಾಹೀರಾತು ವರ್ಗೀಕರಣಕ್ಕಾಗಿ ಅಥವಾ 
ಪ್ರದರ್ಶಿಸಬೇಕಾದ ಜಾಹೀರಾತುಗಳ ಕನ್ನಡ ಭಾಗದ ಶೇಕಡವಾರು ಪ್ರಮಾಣವನ್ನು 
ನಿಗದಿಪಡಿಸುವುದಕ್ಕಾಗಿ ನಿಯಮ ರಚಿಸಲು ಸರ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. 


ಆಧಾರ: ವಿಜಯವಾಣಿ, ದಿನಾಂಕ:23.09.2022 
69. ವಿಧಾನಸಭೆಯಲ್ಲಿ ಪೇಸಿಎಂ ಗದ್ದಲ 


ಪೇಸಿಎ೦ ವಿಷಯ ವಿಧಾನಸಭೆಯಲ್ಲಿ ಅನುಕರಣಿಸಿತು. ಶೂನ್ಯವೇಳೆಯಲ್ಲಿ ಬಿಜೆಪಿಯ ಕುಡುಚಿ 
ರಾಜೀವ್‌ ವಿಷಯ ಪ್ರಸ್ತಾಪಿಸಿ ಕಾಂಗೆಸ್‌ ವಿರುದ್ದ ವಾಗ್ದಾಳಿ ನಡೆಸಿದರು. ಈ ವೇಳೆ ಗದ್ದಲದ 
ವಾತಾವರಣ ಉಂಟಾಯಿತು. ಕೈ ಶಾಸಕರೂ ಸಮರ್ಥನೆಗೆ ಮುಂದಾದಾಗ, ಆಡಳಿತ ಪಕ್ಷ ಶಾಸಕರು 
ಕಾಂಗೆಸ್‌ ವಿರುದ್ಧ ಧಿಕ್ಕಾರ ಕೂಗಿದರು. ಪೇಸಿಎಂ ಪೊಸ್ಟರ್‌ನಲ್ಲಿ ಮುಖ್ಯಮಂತ್ರಿ ಪೋಟೋ ಬಳಸಿದ್ದಾರೆ. 
ಏನಾದರೂ ಸಾಕ್ಷಿ ಇದ್ದರೆ ದೂರು ಕೊಡಬಹುದು. ಯಾವ ಆಧಾರತದ ಮೇಲೆ ಪೋಟೋ ಬಳಸಿದರು 
ಎ೦ದು ರಾಜೀವ್‌ ಪುಶ್ಲಿಸಿದರು. 


ಅಂತಿಮವಾಗಿ ಕಾನೂನು ಸಚಿವ ಜೆ.ಸಿ. ಮಾಧುಸ್ತಾಮಿ ಮಾತನಾಡಿ, ಇಂದು ಒಬ್ಬರಿಗೆ ನಾಳೆ 
ಇನ್ನೊಬ್ಬರಿಗೆ ಇದೇ ರೀತಿ ಆಗುತ್ತದೆ. ಯಾವುದಾದರೂ ಟೀಕೆ, ಮಾಧ್ಯಮ ಸಿನಿಮಾದಲ್ಲಿ 
ರಾಜಕೀಯದವರ ಬಗ್ಗೆ ಚಿತ್ರಿಸುವುದನ್ನು ನೋಡಿದರೆ ನೋವಿನ ಸಂಗತಿ ಎಂದು ಹೇಳಿದರು. 


ಒಬ್ಬ ಮುಖ್ಯಮಂತ್ರಿಯನ್ನು ಈ ಸ್ಥಿತಿಯಲ್ಲಿ ನಿಲ್ಲಿಸುವುದು ದುರ್ದೆವದ ಸಂಗತಿ. 8 ಜನರ 
ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ. ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಬಹಳ ಕೆಟ್ಟ 
ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾವೀಗ ತನಿಖೆ ಮಾಡಿಸುತ್ತಿದ್ದೇವೆ ಇದರ ಹಿಂದೆ ಕಾಂಗೆಸ್‌ನವವರು ಇದ್ದಾರೆ. 
ಇನ್ನೊಬ್ಬರಿದ್ದಾರೆ ಎಂದು ಹೇಳಲ್ಲ. ಅವರವರ ಆತ್ಕ್ಮಾಸಾಕ್ತಿಗೆ ಬಿಡುತ್ತೇನೆ. ಕೆಸರೆರಚಾಟದಲ್ಲಿ ಅರ್ಥವಿಲ್ಲ 
ಇದನ್ನು ಇಲ್ಲಿಗೆ ಮುಗಿಸಬೇಕು. ಹೀಗಾಗಿ ನಮ್ಮ ಶಾಸಕರಲ್ಲಿ ಕೇಳಿಕೊಳ್ಳುತ್ತೇನೆ. ಇದನ್ನು ಆತ್ಮಸಾಕ್ಷಿಗೆ 
ಬಿಡೋಣ. ಈ ಪಾಪ ಅವರು ಮಾಡಿದ್ದರೆ ಅವರು ಅನುಭವಿಸಲಿ, ನಾವೂ ಮಾಡಿದ್ದರೆ ನಾನು 
ಅನುಭವಿಸೋಣ ಎಂದು ತೆರೆ ಎಳೆದರು. 


ಆಧಾರ: ವಿಜಯವಾಣಿ, ದಿನಾಂಕ:23.09.2022 
70. ಮುಂಗಾರು ಅಧಿವೇಶನ ಸಂಪೂರ್ಣ ಯಶಸ್ವಿ 


ಸೆಪ್ಟೆಂಬರ್‌ 12 ರಿಂದ ಆರಂಭವಾಗಿ 23 ರವರೆಗೆ 10 ದಿನಗಳ ಕಾಲ ನಡೆದ ಮಳೆಗಾಲದ 
ಅಧಿವೇಶನ ಸಂಪೂರ್ಣ ಯಶಸ್ವಿಯಾಗಿದ್ದು, ಒಟ್ಟು 55 ಗಂಟೆ 14 ನಿಮಿಷ ಕಾರ್ಯಕಲಾಪ 
ನಡೆಸಲಾಗಿದೆ. ಮಂಡನೆಯಾದ 16 ವಿಧೇಯಕಗಳಲ್ಲಿ 14 ಅಂಗೀಕಾರಗೊಂಡಿವೆ ಎಂದು ಸ್ಪೀಕರ್‌ 
ವಿಶ್ಲೇಶ್ವರ ಹೆಗಡೆ, ಕಾಗೇರಿ ತಿಳಿಸಿದ್ದಾರೆ. 


ಕೊನೆಯ ದಿನದ ಕಲಾಪ ಮುಕ್ತಾಯಗೊಳಿಸಿ ಅಧಿವೇಶನವನ್ನು ಅನಿರ್ಧಿಷ್ಠಾವಧಿಗೆ 
ಮುಂದೂಡಿದ ಬಳಿಕ ತಮ್ಮ ಕಚೇರಿಯಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕಲಾಪಗಳ ವಿವರಣೆ 
ನೀಡಿದರು. 15ನೇ ವಿಧಾನಸಭೆಯ 13ನೇ ಅಧಿವೇಶನ ಯಶಸ್ವಿಯಾಗಿ ನಡೆದಿದ್ದು ಒಟ್ಟು 55 ಗಂಟೆ 14 
ನಿಮಿಷ ಕಾರ್ಯಕಲಾಪ ನಡೆದಿದೆ. ಪ್ರಶ್ನೋತ್ತರ, ಗಮನಸೆಳೆಯುವ ಸೂಚನೆ, ನಿಲುವಳಿ ಸೂಚನೆ, ಸಿಎಜಿ 
ವರದಿ ಮಂಡನೆ, ವಿಧೇಯಕ ಮಂಡನೆ, ಪೂರಕ ಅಂದಾಜಿನ ಮೊದಲ ಕಂತಿನ ಅನುಮೋದನೆ ಸೇರಿ 
ಹಲವು ಕಾರ್ಯಕಲಾಪಗಳನ್ನು ನಡೆಸಲಾಗಿದೆ. ಸರ್ಕಾರ ಮಂಡಿಸಿದ 16 ವಿಧೇಯಕಗಳಲ್ಲಿ 14 
ಅಂಗೀಕಾರಗೊಂಡಿವೆ. ಒಂದು ವಿಧೇಯಕ ಮಾತ್ರ ತಿದ್ದುಪಡಿಗೆ ಸರ್ಕಾರ ನಿರ್ಧರಿಸಿ, ಸರ್ಕಾರ 
ಹಿಂಪಡೆದಿದೆ ಎಂದರು. 


ನಿಯಮ 69 ಅಡಿಯಲ್ಲಿ ಸಾರ್ವಜನಿಕ ಜರೂರು ವಿಷಯಗಳಾಗಿ 7 ಸೂಚನೆಗಳನ್ನು ಚರ್ಚೆ 
ಮಾಡಲಾಗಿದೆ. ಸರ್ಕಾರ 150 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಿದೆ. ಇತರೆ 1650 ಪ್ರಶ್ನೆಗಳಿಗೆ ಲಿಖಿತ 
ಮೂಲಕ ಸದಸ್ಯರಿಗೆ ಉತ್ತರ ನೀಡಿದೆ. ಅತಿವೃಷ್ಟಿ ವಿಚಾರದಲ್ಲಿ ನೇರವಾಗಿ 36 ಜನ ಸದಸ್ಯರು 
ಭಾಗಿಯಾಗಿ ಚರ್ಚಿಸಿದ್ದಾರೆ. 85 ಗಮನ ಸೆಳೆಯುವ ಸೂಚನೆಯನ್ನು ಚರ್ಚೆ ಮಾಡಲಾಗಿದೆ ಎಂದು 
ವಿವರಿಸಿದರು. ಶೇ.99ರಷ್ಟು ಶಾಸಕರು ಸದನಕ್ಕೆ ಹಾಜರಾಗಿ ಕಲಾಪದಲ್ಲಿ ಪಾಲ್ಗೊಂಡಿದ್ದರು ಎಂದು 


ಬೆಳಗಾವಿಯಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿ: ಪ್ರಸ್ತಕ ವರ್ಷದ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು 


ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ನೀಡಲಾಗುವುದು ಎಂದು ಇದೇ ವೇಳೆ ಸ್ಪೀಕರ್‌ ಕಾಗೇರಿ 
ತಿಳಿಸಿದರು. 


15,614 ಸಾರ್ವಜನಿಕರಿಂದ ಸದನ ವೀಕ್ಷಣೆ: ಕೋವಿಡ್‌ ತಹಬದಿಗೆ ಬಂದಿದರುವುದರಿಂದ 
ಅಧಿವೇಶನದ ಕಾರ್ಯಕಲಾಪಗಳ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು ಒಟ್ಟು 
15614 ಜನ ಈ ಬಾರಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತು ಕಲಾಪ ವೀಕ್ಷಿಸಿದ್ದಾರೆ. 


ಆಧಾರ: ಕನ್ನಡಪ್ರಭ, ದಿನಾಂಕ:24.09.2022 


ದಿನಾಂಕ: 23.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಸಪ್ಲೆಂಬರ್‌ 12ರಿಂದ 
23ರವರೆಗೆ ನಡೆದ ವಿಧಾನಸಭೆಯ ಅಧಿವೇಶನದ ಕುರಿತಂತೆ ವಿವರಗಳನ್ನು ಒದಗಿಸುತ್ತಿರುವ ಸಂದರ್ಭ 


71. ಗದ್ದಲ ನಡುವೆ ನಾಲ್ಕು ವಿಧೇಯಕ ಅಂಗೀಕಾರ 


ಮಾಣಿಪ್ಪಾಡಿ ವರದಿ ಮತ್ತು ಬಿಎಂಎಸ್‌ ಟ್ರಸ್ಟ್‌ ವಿಷಯ ಬಗ್ಗೆ ವಿಪಕ್ಷಗಳು ಪ್ರತಿಭಟನೆ 
ನಡೆಸುತ್ತಿರುವಾಗಲೇ ವಿಧಾನಸಭೆಯಲ್ಲಿ ಅಂಗೀಕೃತವಾದ ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ 
ವಿಧೇಯಕ ಸೇರಿದಂತೆ ನಾಲ್ಕು ವಿಧೇಯಕಗಳನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು. 
ವಿಧಾನಸಭೆಯಲ್ಲಿ ಅಂಗೀಕೃತವಾಗಿದ್ದ ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ ವಿಧೇಯಕ, 
ಕರ್ನಾಟಕ ಸ್ಪಾಂಪು ಮೂರನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 
ತಿದ್ದುಪಡಿ ವಿಧೇಯಕ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
ತಿದ್ದುಪಡಿ ವಧೇಯಕಗಳನ್ನು ಧ್ರನಿಮತದ ಮೂಲಕ ವಿಧಾನ ಪರಿಷತ್‌ ಅಂಗೀಕರಿಸಿದ್ದು, ಆಡಳಿತ ಪಕ್ಷದ, 
ಸದಸ್ಯರು ಮೇಜುಕುಟ್ಟಿ ಸ್ವಾಗತ ಮಾಡಿದರು. 


ಆಧಾರ: ಕನ್ನಡಪ್ರಭ, ದಿನಾಂಕ:24.09.2022 
72. ಖಾದಿಗೆ ಉತ್ತೇಜನ ಸಿಗಲಿ: ಕಾಗೇರಿ 


ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಲನೆಯಡಿ ಖಾದಿ ಉದ್ಯಮವು ನಡೆಯುತ್ತಿದೆ. 
ಖಾದಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕರಿಸೋಣ ಎಂದು ಸ್ಪೀಕರ್‌ ವಿಶ್ವೇಶ್ವರ ಹೆಗಡೆ, 
ಕಾಗೇರಿ ಹೇಳಿದರು. ಕಲಾಪದ ಅಂತ್ಯದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ 200ಕ್ಕೂ ಅಧಿಕ ಖಾದಿ 
ಉತ್ತನ್ನ ಮಳಿಗೆಗಳಿವೆ. ಖಾದಿ ಉದ್ಯಮವನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಅಕ್ಟೋಬರ್‌-2 (ಗಾಂಧಿ 
ಜಯಂತಿ) ರಂದು ನಾವೆಲ್ಲರೂ (ಶಾಸಕರು ಸಚಿವರು ಮತ್ತು ಜನಪ್ರತಿನಿಧಿಗಳು) ಸಮೀಪದ ಖಾದಿ 
ಮಳಿಗೆಗೆ ಭೇಟಿ ನೀಡಿ ಖಾದಿ ಉತ್ಪನ್ನ ಖರೀದಿಸಬೇಕು. ಈ ಮೂಲಕ ಖಾದಿಗೆ ಉತ್ತೇಜನ ನೀಡಬೇಕು 
ಎಂದು ಸಚಿವ ಎಂಟಿಬಿ ನಾಗರಾಜ ಅವರು ಕೋರಿಕೆ ಸಲ್ಲಿಸಿದ್ದಾರೆ. ಅದರಂತೆ ನಾವೆಲ್ಲರೂ ಖಾದಿಗೆ 
ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದರು. 


ಆಧಾರ: ಉದಯವಾಣಿ, ದಿನಾಂಕ:24.09.2022 
73. ಲಂಡನ್‌ ರೀತಿ ಸಂಚಾರ ನಿರ್ವಹಣೆಗೆ ಮಸೂದೆ 


ಬೆಂಗಳೂರು ನಗರದಲ್ಲಿ ಸಂಚಾರ ಕಾರ್ಯಾಚರಣೆ ನಿರ್ವಹಣೆ, ಮೇಲ್ವಿಚಾರಣೆಗಾಗಿ ಪ್ರಾಧಿಕಾರ 
ರಚಿಸುವ ಸಂಬಂಧ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ವಿಧೇಯಕ-2022 ಅನ್ನು 
ಮಂಡಿಸಲಾಯಿತು. 


ಬಿಎಂಎಸ್‌ ಟ್ರಸ್ಟ್‌ ಅಕ್ರಮ ಕುರಿತು ಜೆಡಿಎಸ್‌ನ ಗದ್ದಲ ಕೋಲಾಹಲ ಮತ್ತು 40 ಪರ್ಸೆಂಟ್‌ 
ಬಗ್ಗೆ ಚರ್ಚಿಸಲು ಅವಕಾಶ ನೀಡಬೇಕು ಎಂದು ಕಾಂಗೆಸ್‌ ಆಗ್ರಹದ ನಡುವೆಯೇ ಬೆಂಗಳೂರು 
ನಗರಾಭಿವೃದ್ಧಿ ಖಾತೆ ಹೊಣೆ ಹೊತ್ತಿರುವ ಮುಖ್ಯಮಂತ್ರಿಯವರು ವಿಧೇಯಕವನ್ನು ಮಂಡಿಸಿದರು. 


ಬೆಂಗಳೂರು ಅಭಿವೃದ್ಧಿ ಪ್ರಧಿಕಾರ, ಬೆಂಗಳೂರು ಮಹಾನಗರ ವಲಯ ಅಭಿವೃದ್ಧಿ ಪ್ರಾಧಿಕಾರ 
ಬೆಂಗಳೂರು ಸಹಕಾರ ಪೊಲೀಸ್‌, ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ, ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ಬೆಂಗಳೂರು ಮೆಟ್ರೋ  ರೈಲ್ಪೆ ನಿಗಮ ನಿಯಮಿತ ಮತ್ತು ಸಾರಿಗೆ 
ಇಲಾಖೆಯಂತಹ ವಿವಿಧ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರಬೇಕು ಎಂಬ ಉದ್ದೇಶದಿಂದ 
ಬೆಂಗಳೂರು ಮಹಾನಗರ ಭೂಸಾರಿಗೆ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲಾಗಿದೆ. 


ಆರ್ಥಿಕತೆ, ಮೂಲ ಸೌಕರ್ಯಾಭಿವೃದ್ಧಿ ಶಿಕ್ಷಣ, ಆರೋಗ್ಯ, ಮಾರುಕಟ್ಟೆಗಳ ಸ್ಥಾಪನೆ ಮತ್ತು 
ನಿರ್ವಹಣೆ ಪರಿಸರ ಸಂರಕ್ಷಣೆ ಮುಂತಾದವುಗಳಿಗೆ ಉತ್ತೇಜನ ನೀಡಲು ಇದು ಸಹಕಾರಿಯಾಗಲಿದೆ. 
ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪಾಧಿಕಾರದ ಅಧ್ಯಕ್ಷರಾಗಿ ಮುಖ್ಯಮಂತಿಗಳು ಇರಲಿದ್ದು, 


ಬೆಂಗಳೂರು ಅಭಿವೃದ್ಧಿ ಸಚಿವ, ಸಾರಿಗೆ ಸಚಿವರು ಉಪಾಧ್ಯಕ್ಷರಾಗಲಿದ್ದಾರೆ. ಸರ್ಕಾರದ ಮುಖ್ಯ 
ಕಾರ್ಯದರ್ಶಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ, 
ಲೋಕೋಪಯೋಗಿ, ಆರ್ಥಿಕ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಬಿಬಿಎಂಪಿ ಮೇಯರ್‌ 
ಅವರು ಸದಸ್ಯರಾಗಿರುತ್ತಾರೆ. 


ಕನಿಷ್ಠ ಪಕ್ಷ ಐದು ವರ್ಷಗಳಿಗೊಮ್ಮೆ ಪ್ರಾಧಿಕಾರವು ಸಮಗ್ರ ಸಂಚಾರ ಯೋಜನೆಯನ್ನು 
ಪರಿಷ್ಠರಿಸಲಿದೆ. ನಗರದ ಸಂಚಾರ ಯೋಜನೆಯನ್ನು ಪರಿಷ್ಠರಿಸಿದ ಬಳಿಕ ಅನುಷ್ಠಾನದ ಬಗ್ಗೆಯೂ 
ನಿಗಾ ವಹಿಸಲಾಗುತ್ತದೆ. ಪ್ರಾಧಿಕಾರದ ಅಧ್ಯಕ್ಷರು ಪ್ರಾಧಿಕಾರದ ಎಲ್ಲಾ ಆಡಳಿತಾತ್ಮಕ ವಿಷಯ 
ಸಂಬಂಧಿಸಿದಂತೆ ಸಾಮಾನ್ಯ ಮೇಲ್ವಿಚಾರಣೆ ನಿರ್ದೇಶನಗಳು ಮತ್ತು ನಿಯಂತ್ರಣದ ಅಧಿಕಾರವು 
ಇರಲಿದೆ. ಒಂದು ವೇಳೆ ಅಧ್ಯಕ್ಷರು ಪ್ರಾಧಿಕಾರದ ಕಾರ್ಯಗಳನ್ನು ನಿರ್ವಹಿಸಲು ಅಸಮರ್ಥನಾದ 
ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಅಧ್ಯಕ್ಷರಾಗಲಿದ್ದಾರೆ. ನಗರ ಸಾರಿಗೆ ಯೋಜನೆಗಳನ್ನು 
ಅನುಮೋದಿಸುವ ಅಧಿಕಾರ ಇರುತ್ತದೆ. ವಾಹನ ನಿಲುಗಡೆ ನೀತಿ, ಸರಕು ಸಾಗಣೆ ನೀತಿ ಸೇರಿದಂತೆ 
ಅವಶ್ಯಕತೆ ಎನ್ನಿಸುವ ನೀತಿಯನ್ನು ರೂಪಿಸಲು ಪ್ರಾಧಿಕಾರಕ್ಕೆ ಅಧಿಕಾರ ಇರುತ್ತದೆ. ಸಂಚಾರ 
ಕಾರ್ಯಾಚರಣೆ ನಿರ್ವಹಣೆ ಮೇಲ್ವಿಚಾರಣೆಗಾಗಿ ಒಂದೇ ಸೂರಿನಡಿಯಲ್ಲಿ ಸಂಚಾರಕ್ಕೆ ಸಂಬಂಧಿಸಿದ 
ಇಲಾಖೆಗಳು ಲಂಡನ್‌ನಲ್ಲಿ ಇದ್ದು, ಇದೇ ಮಾದರಿಯಲ್ಲಿಯೇ ಬೆಂಗಳೂರಿನಲ್ಲಿ ತರುವ ಉದ್ದೇಶ 
ಹೊಂದಲಾಗಿದೆ. ಇದರಿಂದ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಸಾಧ್ಯವಿದೆ ಎಂದು 
ಮೂಲಗಳು ಹೇಳಿವೆ. 


ಆಧಾರ: ಕನ್ನಡ ಪ್ರಭ, ದಿನಾಂಕ:24.09.2022 
74. ವಾರದೊಳಗೆ ಸರ್ವಪಕ್ಷ ಸಭೆ 


ರಾಜ್ಯದಲ್ಲಿ ಎಸ್‌ಸಿಎಸ್‌ಟಿ ಸಮುದಾಯಗಳ ಮೀಸಲಾತಿ ಬೇಡಿಕೆಗೆ ಸಂಬಂಧಿಸಿದಂತೆ 
ವಾರದೊಳಗೆ ಕಾನೂನು ತಜ್ಞರನ್ನೊಳಗೊಂಡು ಸರ್ವಪಕ್ಷ ಪ್ರಮುಖರ ಸಭೆ ಕರೆದು ಚರ್ಚಿಸಿ ಸಕಾರಾತ್ಮಕ 
ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎ೦ದು ಮುಖ್ಯಮಂತ್ರಿಯವರು ಪ್ರಕಟಿಸಿದರು. 


ವಿಧಾನಸಭೆ ಅಧಿವೇಶನದಲ್ಲಿ ವಿಪಕ್ಷಗಳ ಗದ್ದಲದ ನಡುವೆಯೇ ಸರ್ಕಾರದ ಪರವಾಗಿ ಹೇಳಿಕೆ 
ನೀಡಿದ ಮುಖ್ಯಮಂತಿಗಳು ಮೀಸಲಾತಿ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಸಿದೆ. 
ಎಸ್‌ಸಿ/ಎಸ್‌ಟಿ ಮೀಸಲು ಸಂಬಂಧ ಈಗಾಗಲೇ ನ್ಯಾಾನಾಗಮೋಹನ್‌ದಾಸ್‌ ಮತ್ತು ಸುಭಾಷ್‌ ಆಡ್ಡಿ 
ಅವರು ಸರ್ಕಾರಕ್ಕೆ ಅಧ್ಯಯನ ವರದಿ ಸಲ್ಲಿಸಿದ್ದಾರೆ. ಹೀಗಾಗಿ ಇನ್ನೊಂದು ವಾರದೊಳಗೆ ಕಾನೂನು 


ತಜ್ಞರೂ ಸೇರಿದಂತೆ ಸರ್ವಪಕ್ಷ ಮುಖಂಡರ ಸಭೆ ಕರೆದು ಚರ್ಚಿಸುತ್ತೇವೆ. 


ಎಸ್‌ಸಿಸ್‌ಟಿ ಜೊತೆಗೆ ಒಬಿಸಿ ಮೀಸಲು ಬಗ್ಗೆಯೂ ಈ ಸಭೆ ಸಮಾಲೋಚಿಸಲಿದೆ. 
ಮೀಸಲಾತಿ ಸಂಬಂಧ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ವಿಚಾರಗಳಿವೆ. ಸರ್ವಪಕ್ಷ ಸಭೆಯಲ್ಲಿ 
ಸವಿಸ್ತಾರವಾಗೊ ಸಮಾಲೋಚನೆ ನಡೆಸುತ್ತೇವೆ. ಮೀಸಲು ಸಂಬಂಧ ಬಹಳ ಸಮಯದಿಂದ ಬೇಡಿಕೆ 
ಇದೆ ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸುವ ವಿಶ್ವಾಸವಿದೆ. ಆದಷ್ಟು ಶೀಘವಾಗಿ ಸರ್ಕಾರ ಈ 
ಬಗ್ಗೆ ಸಕಾರಾತ್ಮಕ ನಿರ್ಣಯಕ್ಕೆ ಬರಲಿದೆ ಎಂದು ಮುಖ್ಯಮಂತ್ರಿಯವರು ಭರವಸೆ ನೀಡಿದರು. 


ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಎಸ್‌ಸಿ/ಎಸ್‌ಟಿ ಸಮುದಾಯಕ್ಕೆ ಉದ್ಯೋಗ 
ಮತ್ತು ಶಿಕ್ಷಣಕ್ಕೆ ಮೀಸಲು ಅತ್ಯಗತ್ಯವಾಗಿದೆ. ಒಟ್ಟಾರೆ ಮೀಸಲಾತಿ ಶೇ.56ಕ್ಕೇರಿಸಲು ಶಿಫಾರಸ್ತು 
ಮಾಡಬಹುದು ಎಂದು ಸಲಹೆಯಿತ್ತರು. ಮಾಜಿ ಮುಖ್ಯಮಂತ್ರಿ ಎಚ್‌.ಡಿ ಕುಮಾರಸ್ವಾಮಿ ಅವರು 
ಮಾತನಾಡಿ ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ವಿಪಕ್ಷ ನಾಯಕರ ಪ್ರಸ್ತಾಪಕ್ಕೆ ನಮ್ಮ ಬೆಂಬಲವಿದೆ. 
ಸಮುದಾಯಗಳ ಶಾಸಕರು ಮತ್ತು ಪ್ರಮುಖ ನಾಯಕರನ್ನು ಸಭೆ ಕರೆಯುವುದು ಉತ್ತಮ ಎಂದು 
ಸಲಹೆ ನೀಡಿದರು. 


ಅನ್ನದಾನಿಗೆ ಸ್ಪೀಕರ್‌ ಆವಾಜ್‌: ಸಭಾಧ್ಯಕ್ಷರ ಪೀಠದೆದಿರು ಪ್ರತಿಭಟನೆ ನಡೆಸುತ್ತಿದ್ದ ವೇಳ 
ಜೆಡಿಎಸ್‌ ಶಾಸಕ ಅನ್ನದಾನಿ ಏಕಾಏಕಿ ಸ್ಲೀಕರ್‌ ಪೀಠದ ಸನಿಹಕ್ಕೆ ತೆರಳಿ ಭಿತ್ತಿಪತ್ರ ಹಿಡಿದು ಸರ್ಕಾರದ 
ವಿರುದ್ದ ಧಿಕ್ಕಾರ ಕೂಗಲು ಮುಂದಾದರು. ತಕ್ಷಣವೇ ಚೀಫ್‌ ಮಾರ್ಷಲ್‌ ಶಾಸಕರನ್ನು ಹಿಡಿದು ಕೆಳಕ್ಕೆ 
ಕಳುಹಿಸಿದರು. ಇದು ಸ್ಪೀಕರ್‌ ಕಾಗೇರಿ ಅವರನ್ನು ಕೆರಳಿಸಿತು. ಏನ್ರಿ ಇದು ಅತಿಯಾಯ್ತು ನಿಮ್ಮ, 
ಪ್ರತಿಭಟನೆ ಮಾಡೋದಕ್ಕೂ ಒಂದು ಇತಿಮಿತಿ ಇಡೆ. ಸಭಾಧ್ಯಕ್ಷರ ಪೀಠದ ಮೇಲೆರುವುದು ಸರಿಯಲ್ಲ. 
ಹಿರಿಯ ಸದಸ್ಯರಿಂದ ಎರಕಹ ವರ್ತನೆಯನ್ನು ನಾನು ಸಹಿಸುವುದಿಲ್ಲ. ಇದು ಪುನರಾವರ್ತನೆ 
ಆಗಬಾರದೆಂದು” ಎಚ್ಚರಿಸಿದರು. 


ಶ್ರೀಗಳಿಗೆ ಧರಣಿ ಕೈ ಬಿಡಲು ಕೋರಿಕೆ ವಾಲ್ಡೀಕಿ ಸಮುದಾಯಕ್ಕೆ ಮೀಸಲಾತಿ ಬೇಡಿಕೆಗೆ 
ಬೆಂಗಳೂರಿನ ಫ್ರೀಡಂ ಪಾರ್ಕ್‌ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರುವ ಪ್ರಸನ್ನಾ ನಂದಾಪುರಿ 
ಶ್ರೀಗಳು ಈ ಧರಣಿಯನ್ನು ಕೈ ಬಿಡುವಂತೆ ಸರ್ಕಾರ ಮನವಿ ಮಾಡಿದೆ.ಸರ್ವಪಕ್ಷ ಸಭೆ ನಡೆಯಲಿದ್ದು 
ಬೇಡಿಕೆ ಬಗ್ಗೆ ಸಕಾರಾತ್ಮಕ ಕ್ರಮ ಆಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮುಖ್ಯಮಂತ್ರಿಯವರ 
ನಿರ್ಧಾರವನ್ನು ಸ್ಟಾಗತಿಸಿದ ಸ್ಪೀಕರ್‌ ವಿಶ್ವೇಶ್ವೇರ ಹೆಗಡೆ ಕಾಗೇರಿ ನಾಯಕ ಸಿದ್ದರಾಮಯ್ಯ ಹಾಗೂ 
ಮಾಜಿ ಮುಖ್ಯಮಂತ್ರಿ ಹೆಚ್‌. ಡಿ. ಕುಮಾರಸ್ಥಾಮಿ ಸಹಿತ ಎಲ್ಲರೂ ಒಕ್ಕೋರಲಿನಿಂದ ಸರ್ಕಾರದ 
ವಿಶ್ವಾಸವಿಟ್ಟು ಧರಣಿ ಕೈ ಬಿಡುವಂತೆ ಶ್ರೀಗಳಿಗೆ ಮನವಿ ಮಾಡಿದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂ೦ಕ:24.09.2022 
75. ಟ್ರಸ್ಟ್‌ ಕದನಕ್ಕೆ ಕಲಾಪ ಬಲಿ 


ಸದನದಲ್ಲಿ ಪ್ರಾರಂಭವಾಗಿದ್ದ ಬಿಎಂಎಸ್‌ ಕಾಲೇಜು ಟ್ರಸ್ಟ್‌ ಅಕ್ರಮದ ಸದ್ದು ಮುಂದುವರೆದು 
ಪ್ರತಿಪಕ್ಷ ಜೆಡಿಎಸ್‌ನ ಸದಸ್ಯರು ಬಾವಿಗಿಳಿದು ಧರಣಿ ನಡೆಸಿದರು. ಇದರ ಪರಿಣಾಮ ಆಡಳಿತಾರೂಢ 


ಬಿಜೆಪಿ ಮತ್ತು ಜೆಡಿಎಸ್‌ ನಡುವೆ ಗದ್ದಲ - ಜಟಾಪಟಿ ಏರ್ಪಟ್ಟು ಕಲಾಪ ನಡೆಯದೆ ಅನಿರ್ದಿಷ್ಟಾವಧಿಗೆ 
ಮುಂದೂಡಲಾಗಿದೆ. 


ಪ್ರಮುಖ ಪ್ರತಿಪಕ್ಷ ಕಾಂಗೆಸ್‌ ಸಹ 40 ಪರ್ಸೆಂಟ್‌ ಕುರಿತ ಚೆರ್ಚೆಗೆ ಅವಕಾಶ ಬೇಕು ಎಂದು 
ಆಗಹಿಸಿದ ಪರಿಣಾಮ ಸದನದಲ್ಲಿ ಕೋಲಾಹಲ ಉಂಟಾಯಿತು. ಜೆಡಿಎಸ್‌ ಆಗ್ರಹಕ್ಕೆ ದನಿಗೂಡಿಸಿದ 

ನಾಯಕ ಸಿದ್ದರಾಮಯ್ಯ ಬಿಎಂಎಸ್‌ ಟ್ರಸ್ಟ್‌ ಅಕ್ರಮವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, 
ನಾವು ಪ್ರಸ್ತಾಪಿಸಿದ 40 ಪರ್ಸೆಂಟ್‌ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ನೀಡಬೇಕು ಎಂದು 
ಹಿಸಿದರು. ಆದರೆ ತನಿಖೆ ನಡೆಸಲು ಸರ್ಕಾರ ನಿರಾಕರಿಸಿದ್ದರಿಂದ ಜೆಡಿಎಸ್‌ ಕೂಡ ತನ್ನ ಪಟ್ಟು 
ಲ್ಲ ಇದರಿಂದಾಗಿ ಕೆಲಕಾಲ ಸದನದಲ್ಲಿ ತೀವ್ರ ವಾಗ್ತಾದ್ದ ನಡೆಯಿತು. 


ಜೆಡಿಎಸ್‌ ಧರಣಿ, ಘೋಷಣೆ ಸುರಿಮಳೆ: ಜೆಡಿಎಸ್‌ ಸದಸ್ಯರು ಅಹೋರಾತ್ರಿ ಧರಣಿ ನಡೆಸಲು 
ತೀರ್ಮಾನಿಸಿದಾಗ ಮುಖ್ಯಮಂತ್ರಿಯವರು, ಕಾನೂನು ಸಚಿವ ಜೆ.ಸಿ. ಮಾಧುಸ್ತಾಮಿ, ಸಭಾದ್ಯಕ್ಷ ವಿಶ್ವೇಶ್ವರ 
ಹೆಗಡೆ, ಕಾಗೇರಿ ಅವರು ಸರ್ಕಾರದ ಉತ್ತರ ನೀಡುವುದಾಗಿ ಹೇಳಿ ಮನವೊಲಿಸಿ ಧರಣಿ ಕೈಬಿಡುವಂತೆ 
ಮಾಡುವಲ್ಲಿ ಯಶಸ್ವಿಯಾದರು. ಜೆಡಿಎಸ್‌ ಸಹ ಅಹೋರಾತ್ರಿ ಧರಣಿ ಕೈಬಿಟ್ಟು ಕೇವಲ ಧರಣಿ 
ಮುಂದುವರಿಸುವುದಾಗಿ ತಿಳಿಸಿತ್ತು. ಅಂತೆಯೇ ಬೆಳಿಗ್ಗೆ 10.30ಕ್ಕೆ ಸದನವು ಆರಂಭಗೊಂಡಾಗ ಜೆಡಿಎಸ್‌ 
ಸದಸ್ಯರು ಬಾವಿಗಿಳಿದು ಧರಣಿ ಮುಂದುವರಿಸಿ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾ: ಸಿ.ಎನ್‌. 
ಅಶ್ವತ್ನನಾರಾಯಣ ವಿರುದ್ದ ಪೋಸ್ಟರ್‌ ಹಿಡಿದು ಘೋಷಣೆ ಕೂಗಲಾರಂಭಿಸಿದರು. ಆದರೆ, ಸರ್ಕಾರ 
ಉತ್ತರ ನೀಡದೆ ತನಿಖೆಗೆ ಒಪ್ಪಿಸಲು ಸಾಧ್ಯವಿಲ್ಲ ಎಂಬ ನಿಲುವಿಗೆ ಬದ್ಧ ಎಂದು ಹೇಳಿತು. ಇದು 
ಜೆಡಿಎಸ್‌ ಸದಸ್ಯರ ಕೋಪಕ್ಕೆ ಕಾರಣವಾಯಿತು. 


ಸಭಾಧ್ಯಕ್ಷ ಕಾಗೇರಿ ಅವರು ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಅಕ್ರಮದ ಕುರಿತು ಚರ್ಚಿಸಲು 
ಅವಕಾಶ ನೀಡಲಾಗುವುದು ಎಂದು ಹೇಳಿ ಮನವೊಲಿಸುವ ಪ್ರಯತ್ನ ಮಾಡಿದರಾದರೂ ಯಾವುದೇ 


aL 
8) 
G 


ಪ್ರಯೋಜನವಾಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್‌.ಡಿ. ಕುಮಾರಸ್ವಾಮಿ, ಟಸ್ಟ್‌ನಲ್ಲಿನ ಲೋಪದೋಷಗಳ 
ಬಗ್ಗೆ ದಾಖಲೆಗಳ ಸಮೇತ ಸದನದಲ್ಲಿಡಲಾಗಿದೆ. ಅದಕ್ಕೆ ಸರ್ಕಾರದಿಂದ ಉತ್ತರ ಬಂದಿಲ್ಲ ಎಂದು 
ಕಿಡಿಕಾರಿದರು. 


ಸಿದ್ದರಾಮಯ್ಯ ಮಾತನಾಡಿ ಜೆಡಿಎಸ್‌ ಸದಸ್ಯರ ಒತ್ತಾಯದಂತೆ ಸರ್ಕಾರ ತನಿಖೆಗೆ ವಹಿಸಬೇಕು. 
ಇಲ್ಲದಿದ್ದರೆ ಅಧಿವೇಶನ ಕೊನೆಯ ದಿನ. ನಾವು ಸಹ ಚರ್ಚೆ ಮಾಡಬೇಕು ಸಭಾಧ್ಯಕ್ಷರು ತಮ್ಮ 
ಕಚೇರಿಯಲ್ಲಿ ಸರ್ಕಾರದೊಂದಿಗೆ ಜೆಡಿಎಸ್‌ ಸದಸ್ಯರನ್ನು ಕರೆದು ಮಾತನಾಡಿ ಮನವೊಲಿಕೆ ಪ್ರಯತ್ನ 
ಮಾಡಬೇಕು ಎಂದು ಸಲಹೆ ನೀಡಿದರು. ಇದಕ್ಕೆ ಕಾನೂನು ಸಜೆವ ಜೆಸಿ. ಮಾಧುಸ್ತಾಮಿ ಸಹ ಒಪಿಗೆ 
ಸೂಚಿಸಿದರು. 


ಸದನ ಮುಂದೂಡಿಕೆ: ಪ್ರತಿಪಕ್ಷದ ನಾಯಕರ ಮತ್ತು ಸರ್ಕಾರದ ಸಲಹೆ ಮೇರೆಗೆ ಸದನದಲ್ಲಿ 10 
ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಯಿತು. ಆಗ ಸೀಕರ್‌ ಸಭೆ ನಡೆಸಿದರು. ಸುಮಾರು 
ಒಂದೂವರೆ ತಾಸು ಬಳಿಕ ಮತ್ತೆ ಸದನ ಸೇರಿದಾಗ ಸದನದಲ್ಲಿ ಕೋಲಾಹಲ, ಗದ್ದಲ 
ಮುಂದುವರಿಯಿತು. ಜೆಡಿಎಸ್‌ ಸದಸ್ಯರು ತನಿಖೆಗೆ ನೀಡುವವರಿಗೆ ಧರಣಿ ಕೈಬಿಡುವ ಪ್ರಶ್ನೆಯೇ ಇಲ್ಲ 
ಎಂದು ಹೇಳಿ ಸರ್ಕಾರ ವಿರುದ್ದ ಘೋಷಣೆ ಕೂಗಿದರು. 


ಈ ನಡುವೆ ಕಾಂಗೆಸ್‌ ಸದಸ್ಯರು ಸಹ ಪರ್ಸೆಂಟೇಜ್‌ ಬಗ್ಗೆ ಚರ್ಚೆ ಮಾಡಲು ಅವಕಾಶ 
ನೀಡುವಂತೆ ಒತ್ತಾಯಿಸಿ ಧರಣಿಗೆ ಮುಂದಾದರು. ಆಗ ಗದ್ದಲ ಮತ್ತಷ್ಟು ಹೆಚ್ಚಾದಾಗ ಸಭಾಧ್ಯಕ್ಷರು 
ಪ್ರಶ್ನೋತ್ತರ, ಗಮನಸೆಳೆಯುವ ಸೂಚನೆಯನ್ನು ಕೋಲಾಹಲದ ನಡುವೆಯೇ ಮಂಡಿಸಿದರು. ಅಲ್ಲದೇ 
ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ವಿಧೇಯಕ-2022 ಅನ್ನು ಮಂಡಿಸಿದರು. ನಂತರ 
ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು 
ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. 


ಸ್ಪೀಕರ್‌ ಕಾಗೇರಿ ಸಂಧಾನ ಸಭೆ ವಿಫಲ: ಬಿಎಂಎಸ್‌ ಟ್ರಸ್ಟ್‌ ಅಕ್ರಮದ ಕುರಿತು ಉಂಟಾದ 
ಗದ್ದಲದಿಂದಾಗಿ ಕೆಲ ಕಾಲ ಸದನ ಮುಂದೂಡಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಕಚೇರಿಯಲ್ಲಿ ಸಭೆ 
ನಡೆಸಲಾಯಿತು. ಸಭೆಯಲ್ಲಿ ಮುಖ್ಯಮಂತಿಗಳು ಕಾನೂನು ಸಚಿವರು, ಪ್ರಶಿಪಕ್ಷ ನಾಯಕ ಸಿದ್ದರಾಮಯ್ಯ, 
ಎಚ್‌. ಡಿ. ಕುಮಾರಸ್ವಾಮಿ ಸೇರಿದಂತೆ ಇತರೆ ಕೆಲವು ಹಿರಿಯ ಸದಸ್ಯರು ಭಾಗವಹಿಸಿದ್ದರು. ಅಕ್ರಮದ 
ಕುರಿತು ತನಿಖೆ ನಡೆಸುವಂತೆ ಜೆಡಿಎಸ್‌ ಪಟ್ಟು ಹಿಡಿಯಿತು. ಆದರೆ, ಸರ್ಕಾರ ಇದಕ್ಕೆ ಸುತಾರಾಂ 
ಒಪ್ಪಲಿಲ್ಲ. ಸುಮಾರೂ ಒಂದೂವರೆ ತಾಸು ನಡೆದ ಮನವೂಲಿಕೆ ಸಭೆಯು ಯಾವುದೇ 
ಫಲಪ್ರದವಾಗಲಿಲ್ಲ. ಜೆಡಿಎಸ್‌ ಸದನಕ್ಕೆ ಹಿಂತಿರುಗಿ ಧರಣಿ ಮುಂದುವರಿಸಿದರು. 


ತಾಕತ್ತಿದ್ರೆ ತನಿಖೆ ನಡೆಸಿ: ಸರ್ಕಾರಕ್ಕೆ ತಾಕತ್ತಿದ್ದರೆ ನನ್ನ ಅವಧಿ ಸೇರಿ 2006 ರಿಂದ ಈಚೆಗಿನ 
ಎಲ್ಲಾ ಅವ್ಯವಹಾರ ಆರೋಪಗಳ ಬಗ್ಗೆಯೂ ನ್ಯಾಯಾಂಗ ತನಿಖೆ ನಡೆಸಲಿ. ನಾನು ಅಕ್ರಮ ಮಾಡಿದ್ದರೆ 
ಅಪರಾಧಿ ಎಂದು ಸಾಬೀತುಪಡಿಸಿ ಜೈಲಿಗೆ ಹಾಕಲಿ. 


ಸಿದ್ದರಾಮಯ್ಯ, ವಿಪಕ್ಷದ ನಾಯಕ. 

ದಾಖಲೆ ಕೊಟ್ರೆ ತನಿಖೆ: ಕಾಂಗೆಸ್ಸಿನವರದ್ದು ಹೆಜ್ಜೆಹೆಜ್ಜೆಗೂ ಹಗರಣಗಳಿವೆ. ಆ ಪಕ್ಷದ 
ಮುಖಂಡರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಯಾವುದೇ ನೈತಿಕ ಹಕ್ಕಿಲ್ಲ. ನಿರ್ದಿಷ್ಟ ಪ್ರಕರಣದ ಬಗ್ಗೆ 
ದಾಖಲೆ ನೀಡಿದರೆ ನಾಳೆಯೇ ತನಿಖೆ ಪ್ರಾರಂಭವಾಗುತ್ತದೆ. 


ಮುಖ್ಯಮಂತ್ರಿಯವರು 


ಆಧಾರ: ಕನ್ನಡ ಪ್ರಭ, ದಿನಾಂಕ:24.09.2022 


100 


76. ಕರ್ನಾಟಕದ ಬಗ್ಗೆ ನನಗೆ ವಿಶೇಷ ಅಭಿಮಾನ : ಮುರ್ಮು 
ರಾಷಪತಿಯಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿರುವ ದೇಶದ 


ಪ್ರಥಮ ಪನ ದೌಪದಿ ಮುರ್ಮ ಅವರನ್ನು ನಾಡಿನ ಸಮಸ್ತ ಜನತೆಯ” ಪರವಾಗಿ ಮುಖ್ಯಮಂತ್ರಿ 
ಬಸವರಾಜ ಬೊಮ್ಮಾಯಿ ಅವರು ಅತ್ಲೀಯವಾಗಿ ಸ ಸನ್ಮಾನಿಸಿ ಗೌರವಿಸಿದರು. 

ವಿಧಾನಸೌಧ ಬ್ಯಾಂಕ್ಟೇಟ್‌ ಹಾಲ್‌ನಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಕರ್ನಾಟಕದ ಜನತೆಯ 
ಪರವಾಗಿ ದ್ರೌಪದಿ ಮುರ್ಮು ಅವರಿಗೆ ಶಾಲು ಹೊದಿಸಿ, ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ, 
ಗೌತಮ ಬುದ್ದನ ಮೂರ್ತಿ ನೀಡುವ ಮೂಲಕ ಪೌರ ಸನ್ಮಾನ ನೀಡಲಾಯಿತು. 

ಸನ್ನಾನ ಸ್ಟೀಕರಿಸಿದ ಬಳಿಕ "ತಾಯಿ ಭುವನೇಶ್ವರಿ ಹಾಗೂ ಸಮಸ್ತ ಕನ್ನಡಿಗರಿಗೆ 
ಹೃದಯಪೂರ್ವಕ ನಮಸ್ಕಾರಗಳು" ಎಂದು ಕನ್ನಡದಲ್ಲಿ ಭಾಷಣ ಆರಂಭಿಸಿದ ದೌಪದಿ ಮುರ್ಮು 
ಅವರು, ಕರ್ನಾಟಕವು ಶ್ರೀಮಂತ ಪರಂಪರೆ ಹೊಂದಿದ್ದು ಸ್ವಾತಂತ್ಯ ಹೋರಾಟಕ್ಕೆ ವಿಶೇಷ ಕೊಡುಗೆ 
ನೀಡಿದೆ. ನಾಗರಿಕ ಸನ್ಮಾನದ ಮೂಲಕ ಕನ್ನಡಿಗರು ತೋರಿದ ಪೀತಿ, ಹೃದಯ ವೈಶಾಲ್ಯತೆ, ಅಭಿಮಾನ, 
ಸತ್ವಾರದಿಂದ ಹೃದಯ ತುಂಬಿ ಬಂದಿತು ಎಂದು ಸಂತಸ ವ್ಯಕ್ತಪಡಿಸಿದರು. 


ಕನ್ನಡಿಗರು ಶಾಂತಿಪ್ರಿಯರು: ಕನ್ನಡಿಗರು ಮೃದು ಸ್ವಭಾವದವರಾಗಿದ್ದು ಶಾಂತಿಪ್ರಿಯರು. 
ಕರ್ನಾಟಕ ಹಾಗೂ ಬೆಂಗಳೂರು ನಗರದ ಮೇಲೆ ನನಗೆ ವಿಶೇಷ ಪ್ರೀತಿ, ಅಭಿಮಾನವಿದೆ. ಶಿಕ್ಷಣ, 
ಸಂಶೋಧನೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೇಶಕ್ಕೆ ಕರ್ನಾಟಕ ಪ್ರಮುಖ ಕೊಡುಗೆ ನೀಡುತ್ತಿದೆ. 
ಭಾರತದ ಅರ್ಥ ವ್ಯವಸ್ಥೆಯ ವಿಕಸನದಲ್ಲಿ ಕರ್ನಾಟಕ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ. 
ಹಲವು ವರ್ಷಗಳಿಂದ ವಿದೇಶಿ ನೇರ ಹೂಡಿಕೆಯಲ್ಲಿ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ 
ವ್ಯಕ್ತಪಡಿಸಿದರು. 

ಅಭೂತ ಪೂರ್ವ, ಅಪರೂಪದ ಕಾರ್ಯಕ್ರಮ: ರಾಷ್ಟ್ರಪತಿಯವರನ್ನು ಸನ್ಮಾನಿಸಿ ಮಾತನಾಡಿದ 
ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಅವರು, ಇದೊಂದು Es ಅಪರೂಪದ 
ಕಾರ್ಯಕ್ರಮ. ರಾಜ್ಯ ಮತ್ತು ವಿಧಾನಸಬೆಯ ಇತಿಹಾಸದಲ್ಲಿ ಇಂತಹ ಕಾರ್ಯಕ್ರಮ ಹಿಂದೆಂದೂ 
ನಡೆದಿಲ್ಲ ಎಂದು ಹರ್ಷ ವ್ಯಕ್ತಪಡಿಸಿದರು. 

ಈ ಸಂದರ್ಭದಲ್ಲಿ ನಾಗರಿಕರ ಪರವಾಗಿ ಸಾಧಕರಾದ ಇಸ್ಟಾನ್‌ ಮುಖ್ಯಸ್ಥ ಮಧು ಪಂಡಿತದಾಸ, 
ಹಿರಿಯ ಸಾಹಿತಿ ಡಾ. ಚಂದ್ರಶೇಖರ್‌ ಕಂಬರ, ಬ್ಯಾಡ್ಮಿಂಟನ್‌ ಆಟಗಾರ ಪ್ರಕಾಶ್‌ ಪಡುಕೋಣೆ, 
ಉದ್ಯಮಿ ಕಿರಣ್‌ ಮಜುಂದಾರ್‌ ಷಾ, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಂಜಮ್ಮ್‌ ಜೋಗತಿ 
ಅವರು ರಾಷ್ಟ್ರಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. 

ರಾಜ್ಯಪಾಲ ಥಾವರ್‌ಚಂದ್‌ ಗೆಹಲೂತ್‌, ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ವಿಧಾನ 
ಪರಿಷತ್‌ ಹಂಗಾಮಿ ಸಭಾಪತಿ ರಘುನಾಥ್‌ ರಾವ್‌ ಮಲಾಪುರೆ, ಹೈಕೋರ್ಟ್‌ ಹಂಗಾಮಿ ಮುಖ್ಯ 
ನ್ಯಾಯಧೀಶ ಅಲೋಕ್‌ ಆರಾಧೆ, ಕೇಂದ್ರ ಸಚಿವರಾದ ಶೋಭಾ ಕರಂದಾಜ್ಞೆ, ನಾರಾಯಣ ಸ್ಪಾಮಿ 
ಮತ್ತಿತರರು ಹಾಜರಿದ್ದರು. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:28.09.2022. 


101 


ದಿನಾಂಕ: 27.09.2022ರಂದು ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳಾದ ಗೌರವಾನ್ವಿತ ಶ್ರೀಮತಿ Li 

ಮುರ್ಮು ಅವರ ied ವಿಧಾನಸೌಧದ ಬ್ಯಾಂಕ್ಷೆಟ್‌ ಹಾಲ್‌ನಲ್ಲಿ ಆ “ನಾಗರಿಕ ಸ ಸತ್ಕಾರ 
pal 

ಕಾರ್ಯಕ್ರಮದಲ್ಲಿ ಸನ್ನಾ ನ್ಯ ಸಭಾಧ್ಯಕ್ಷರು MES ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಗೌರವ ಸಲ್ಲಿಸಿದ ಸಂದರ್ಭ 


ಸ್ಸ 


ನ; 


ಶೀಮತಿ ದೌಪವ ಮುರ್ಮು 


ಛಾರದದ ಸ ಸನ್ಯಾನ್ಯ ರಾಷ್ಟ್ರಪತಿ 
ಇವಲಿಗೆ ಗೌರವಾರಧ್ಧವಾಗ 


ನಾಗರಿಕ ಸತ್ಡಾರ 


27 ಸೆಫ್ನೆಂಬರ್‌ 2022 X 
ಬ್ಯಾಂಡ್ಲೆಬ್‌ ಹಾಲ್‌, ವಿಧಾನಸೌಧ, ಬೆಂಗಚೂರು 


m4 


ಕರ್ನಾಟದ ಸರ್ಕಾರ ee . 
ಲ tof Karnataka Civic Reception 


in honour of 
Smt. Droupadi Murmu 
pilootle President of India 


27 September 2022 
anquet hall Vidhana Soudha, Bengaluru 


Le 


“A [ | We 
4 kA nM Ww f bp 
WA 


Ba 


ಕರ್ನಾಟಕ ಸರ್ಕಾರ 
Gove nment of Ka nataka | | 
ver r Ul 


Civ Recepti 


In honour of 
Smt. Droup 
Hon'ble President of India 


-} 27 September 2022 ಈ —~ 
ಮ Banquet hall Vidhana Soudha, Bengaluru Be 


adi Murmu 


102 


77. ದಿನಾಂಕ 12-09-2022 ರಿಂದ 23-09-2022ರವರೆಗೆ ನಡೆದ 13ನೇ ವಿಧಾನಸಭೆ 
ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ 


15ನೇ ವಿಧಾನಸಭೆಯ ಹದಿಮೂರನೇ ಅಧಿವೇಶನವು ದಿನಾಂಕ 12ನೇ ಸೆಪೆಂಬರ್‌, 2022 
ರಿಂದ 23ನೇ ಸೆಪ್ಟೆಂಬರ್‌, 2022 ರವರೆಗೆ ಒಟ್ಟು 10 ದಿನಗಳ ಕಾಲ 52 ಗಂಟೆ 14 ನಿಮಿಷಗಳ ಕಾಲ 
ಕಾರ್ಯಕಲಾಪ ನಡೆಸಲಾಗಿದೆ. 


> ಇತ್ತೀಚೆಗೆ ನಿಧನ ಹೊಂದಿದ ಗಣ್ಯರುಗಳಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ, 
ಅಂಗೀಕರಿಸಲಾಗಿದೆ. 


> 2022-23 ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತನ್ನು 
ದಿನಾಂ೦ಕ:21.09.2022 ರಂದು ಮಂಡಿಸಿದ್ದು, ದಿನಾಂಕ:22.09.2022 ರಂದು ಮತಕ್ಕೆ ಹಾಕಿ 
ಅಂಗೀಕರಿಸಲಾಗಿದೆ. 


> ರಾಷ್ಟ್ರಪತಿ/ರಾಜ್ಯಪಾಲರಿಂದ ಒಪಿಗೆ ಪಡೆದ ವಿಧೇಯಕಗಳ ಬಗ್ಗೆ ಕಾರ್ಯದರ್ಶಿಯವರ 
ವರದಿಯನ್ನು ಮಂಡಿಸಲಾಗಿದೆ. 


> ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ, ಭಾರತದ ಲೆಕ್ಕನಿಯಂತ್ರಕರು 
ಮತ್ತು ಮಹಾ ಲೆಕ್ಕಪರಿಶೋಧಕರು ನೀಡಿರುವ 


1. ನೇರ ನಗದು ವರ್ಗಾವಣೆ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನೆ ವರದಿ, 


2. ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಮೇಲಿನ ಅನುಪಾಲನಾ 
ಲೆಕ್ಕಪರಿಶೋಧನೆ ವರದಿ 


3. ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆ ಖಜಾನೆ-11, ಕಾರ್ಯನಿರ್ವಹಣಾ ಪರಿಶೋಧನೆ ವರದಿ 


4. ಕರ್ನಾಟಕದಲ್ಲಿ ನಗರ ಪ್ರದೇಶದ ಬಡವರಿಗೆ ವಸತಿ ಯೋಜನೆಗಳ ಅನುಷ್ಠಾನದ ಮೇಲಿನ 
ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನೆ ವರದಿ ಹಾಗೂ 


5. ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರ (ಕರ್ತವ್ಯಗಳು, ಅಧಿಕಾರಗಳು ಮತ್ತು 
ಸೇವಾ ಷರತ್ತುಗಳ) ಅಧಿನಿಯಮ, 1971ರ ಪರಿಚ್ಛೇದ 19ಎರ ಮೇರೆಗೆ, ದೀನದಯಾಳ್‌ 
ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ (ಡಿಡಿಯುಜಿಜೆವೈ)/ ಪ್ರಧಾನ ಮಂತ್ರಿ ಸಹಜ್‌ ಬಿಜಲಿ 
ಹರ್‌ ಘರ್‌ ಯೋಜನೆಯ (ಸೌಭಾಗ್ಯ) ಅನುಷ್ಠಾನದ ಮೇಲಿನ ಸಾಧನಾ ಲೆಕ್ಕಪರಿಶೋಧನೆ 
ವರದಿಗಳನ್ನು ಸದನದಲ್ಲಿ ಮಂಡಿಸಲಾಗಿದೆ. 


> ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ 
ಸಮಿತಿಯ 3ನೇ ವರದಿ, ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ 
ಸಮಿತಿಯ ಮೂವತ್ತಾರನೇ ವರದಿ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ 


103 


ಕಲ್ಯಾಣ ಸಮಿತಿಯ ಐದನೇ ವರದಿ ಮತ್ತು ಕರ್ನಾಟಕ ವಿಧಾನಸಭೆಯ ಹಕ್ಕುಬಾಧ್ಯತೆಗಳ 
ಸಮಿತಿಯ 2021-22ನೇ ಸಾಲಿನ ಮೊದಲನೇ ವರದಿ, ಸರ್ಕಾರಿ ಭರವಸೆಗಳ ಸಮಿತಿಯ 
ಹದಿಮೂರನೇ ವರದಿ ಮತ್ತು 32 ಅಧಿಸೂಚನೆಗಳು, 06 ಅಧ್ಯಾದೇಶಗಳು, 113 ವಾರ್ಷಿಕ 
ವರದಿಗಳು, 154 ಲೆಕ್ಕ ಪರಿಶೋಧನಾ ವರದಿಗಳು, 20 ಲೆಕ್ಕ ತಪಾಸಣಾ ವರದಿಗಳು ಮತ್ತು 
01 ವಿಶೇಷ ವರದಿಯನ್ನು ಮಂಡಿಸಲಾಗಿದೆ. 


ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿದ್ದ ಒಂದು 
ವಿಧೇಯಕ ಹಾಗೂ ಧನವಿನಿಯೋಗ ವಿಧೇಯಕವು ಸೇರಿದಂತೆ 16 ವಿಧೇಯಕಗಳನ್ನು 
ಮಂಡಿಸಲಾಗಿದ್ದು, ಒಟ್ಟು 14 ವಿಧೇಯಕಗಳನ್ನು ಅಂಗೀಕರಿಸಲಾಗಿರುತ್ತದೆ. 2020ನೇ 
ಸಾಲಿನ ಒಂದು ವಿಧೇಯಕವನ್ನು ಹಿಂಪಡೆಯಲಾಗಿದೆ. 


ನಿಯಮ 60 ರಡಿಯಲ್ಲಿ ನೀಡಿದ್ದ ನಿಲುವಳಿ ಸೂಚನೆಗಳನ್ನು ನಿಯಮ ಕಕ್ಕೆ 
ಪರಿವರ್ತಿಸಿರುವುದನ್ನು ಸೇರಿಸಿ ಒಟ್ಟು 18 ಸೂಚನೆಗಳನ್ನು ನಿಯಮ 69 ರಡಿಯಲ್ಲಿ 
ಸ್ವೀಕರಿಸಿದ್ದು, 07 ಸೂಚನೆಗಳನ್ನು ನಿಯಮ 69ರಡಿಯಲ್ಲಿ ಚರ್ಚಿಸಲಾಗಿರುತ್ತದೆ. 


ಒಟ್ಟು 2152 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು, ಸದನದಲ್ಲಿ ಉತ್ತರಿಸಬೇಕಾಗಿದ್ದ 150 ಪ್ರಶ್ನೆಗಳ 
ಪೈಕಿ 150 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಲಿಖಿತ ಮೂಲಕ ಉತ್ತರಿಸುವ 1650 ಪ್ರಶ್ನೆಗಳ 
ಉತ್ತರಗಳನ್ನು ಮಂಡಿಸಲಾಗಿದೆ. 


ನಿಯಮ 351 ರಡಿಯಲ್ಲಿ 180 ಸೂಚನೆಗಳನ್ನು ಅಂಗೀಕರಿಸಿದ್ದು, 102 ಸೂಚನೆಗಳ 
ಉತ್ತರಗಳನ್ನು ಸ್ವೀಕರಿಸಲಾಗಿದೆ. 


ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಸೇರಿಸಿರುವಂತೆ ಗಮನ ಸೆಳೆಯುವ 92 ಸೂಚನೆಗಳ ಪೈಕಿ 
85 ಸೂಚನೆಗಳನ್ನು ಚರ್ಚಿಸಲಾಗಿರುತ್ತದೆ/ ಉತ್ತರಗಳನ್ನು ಮಂಡಿಸಲಾಗಿದೆ. 


ಶೂನ್ಯ ವೇಳೆಯಲ್ಲಿ ಒಟ್ಟು 27 ಸೂಚನೆಗಳನ್ನು ಚರ್ಚಿಸಲಾಗಿದೆ. 


> 02 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸಲಾಗಿದೆ. 


ಸದನ ನಡೆಸಲು ಸಹಕರಿಸಿದ ಸಭಾ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ 
ವಿರೋಧ ಪಕ್ಷದ ನಾಯಕರಿಗೆ, ಸಚಿವ ಸಂಪುಟದ ಸದಸ್ಯರಿಗೆ, ಉಪ ಸಭಾಧ್ಯಕ್ಷರಿಗೆ, ಸರ್ಕಾರಿ ಹಾಗೂ 
ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಎಲ್ಲಾ ಸದಸ್ಯರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಇಲಾಖಾ 


ಅಧಿಕಾರಿ-ಸಿಬ್ಬಂದಿಯವರಿಗೆ, ವಿಧಾನಸಭೆ ಸಚಿವಾಲಯದ ಅಧಿಕಾರಿ ಹಾಗೂ 


ಸಿಬ್ಬಂದಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಾಡಿನ ಜನತೆಗೆ ನವರಾತ್ರಿ-ದಸರಾ ಹಬ್ಬದ 
ಶುಭಾಶಯಗಳನ್ನು ಕೋರುತ್ತೇನೆ. 


ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ. 


* kkk Kk 


104 


78. ಕರ್ನಾಟಕ ವಿಧಾನಸಭೆಯ 15ನೇ ವಿಧಾನಸಭೆ ದಿನಾಂಕ:12.09.2022 ರಿಂದ 
23.09.2022 ರವರೆಗೆ ನಡೆದ ಹದಿಮೂರನೇ ಅಧಿವೇಶನದಲ್ಲಿ ಮಂಡಿಸಿದ/ಅಂಗೀಕರಿಸಿದ 
ಹಾಗೂ ಹಿಂಪಡೆಯಲಾದ ವಿಧೇಯಕಗಳ ಪಟ್ಟಿ 


ವಿಧೇಯಕಗಳು 
ವಿಧಾನಸಭೆ ವಿಧಾನ 
ಪರಿಷತು 
ಕ Legislative Assembly ಸ 
ಖೇ pS pS 
ಸಂ. ವಿಧೇಯಕಗಳ ಹೆಸರು el ಷರಾ 
Council 
Nameot the Blk ಮಂಡಿಸಿದ | ಅಂಗೀಕರಿಸಿದ | ಅಂಗೀಕರಿಸಿದ Kenia 
ದಿನಾಂಕ ದಿನಾಂಕ ದಿನಾಂಕ 
Date of Date of Date of 
Introduc Passi Passing 
್‌ assing 
tion 
1 2 3 4 6 7 
1 [ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ 13.09.2022 | 16.09.2022 19.09.2022 
ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ 
(ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:14) 
The Karnataka Protection 
of Interest of Depositors in 
Financial Establishments 
(Amendment) Bill, 2022 
(L.A. Bill No. 14 of 2022) 
2 |ಕರ್ನಾಟಕ ಭೂ ಕಂದಾಯ |13.09.2022 |16.09.2022 19.09.2022 
(ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:15) 
The Karnataka Land 
Revenue (Amendment) Bill, 
2022 (L.A. Bill No. 15 of 
2022) 
3 [ಕರ್ನಾಟಕ ಮುನಿಸಿಪಾಲಿಟಿಗಳ | 13.09.2022 | 20.09.2022 21.09.2022 
(ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:16) 
The Karnataka Muncipalities 
(Amendment) Bill, 2022 
(L.A. Bill No. 16 of 2022) 


105 


ಕರ್ನಾಟಕ ರೇಷ್ಮಹುಳುಬಿತ್ತನೆ, 
ರೇಷ್ಠೆಗೂಡು ಮತ್ತು ರೇಷ್ಠನೂಲು 
(ಉತ್ಪಾದನೆ, ಸರಬರಾಜು ವಿತರಣೆ 
ಮತ್ತು ಮಾರಾಟ ವಿನಿಯಮನ) 
(ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:17) 
The Karnataka Silkworm 
Seed, Cocoon and Silk Yarn 
(Regulation of Production, 
Supply, Distribution and 
Sale) (Amendment) Bill, 
2022 (L.A. Bill No. 17 of 
2022) 


13.09.2022 


20.09.2022 


21.09.2022 


ಕರ್ನಾಟಕ ರಾಜ್ಯ 
ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) 
ವಿಧೇಯಕ, 2022 (2022ರ 
ವಿ.ಸ.ವಿ. ಸಂಖ್ಯೆ18) 

The Karnataka State 
Universities (Amendment) 
Bill, 2022 (L.A. Bill No. 18 
of 2022) 


19.09.2022 


21.09.2022 


22.09.2022 


ಕರ್ನಾಟಕ ಸರಕು ಮತ್ತು ಸೇವೆಗಳ 
ತೆರಿಗೆ (ತಿದ್ದುಪಡಿ) ವಿಧೇಯಕ, 
2022 (2022ರ ಏ.ಸ.ವಿ. 
ಸಂಖ್ಯೆ9) 

The Karnataka Goods and 
Services Tax 
(Amendment) Bill, 2022 
(L.A. Bill No. 19 of 2022) 


15.09.2022 


20.09.2022 


21.09.2022 


ಕರ್ನಾಟಕ ಭೂ ಕಬಳಿಕೆ ನಿಷೇಧ 
(ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:20) 

The Karnataka Land 
Grabbing Prohibition 
(Amendment) Bill, 2022 
(L.A. Bill No. 20 of 2022) 


14.09.2022 


22.09.2022 


23.09.2022 


ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ (ತಿದ್ದುಪಡಿ) ವಿಧೇಯಕ, 
2022 (2022ರ ಏ.ಸ.ವಿ. 
ಸಂಖ್ಯೆ:21) 


The Bruhat 
Mahanagara Palike 
(Amendment) Bill, 2022 
(L.A. Bill No. 21 of 2022) 


Bengaluru 


15.09.2022 


20.09.2022 


21.09.2022 


106 


ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು 
ಪಂಚಾಯತ್‌ ರಾಜ್‌ (ಎರಡನೇ 
ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ:22) 


The Karnataka Gram 
Swaraj and Panchayat Raj 
(Second Amendment) Bill, 
2022 (L.A. Bill No. 22 of 
2022) 


15.09.2022 


20.09.2022 


21.09.2022 


10 


ಕರ್ನಾಟಕ ಸ್ಪಾಂಪು (ಮೂರನೇ 
ತಿದ್ದುಪಡಿ) ವಿಧೇಯಕ, 2022 
(2022ರ ವಿ.ಸ.ವಿ. ಸಂಖ್ಯೆ24) 


The Karmmataka Stamp 
(Third Amendment) Bill, 
2022 (L.A. Bill No. 24 of 
2022) 


21.09.2022 


22.09.2022 


23.09.2022 


11 


ಕರ್ನಾಟಕ 
(ಸಂಖ್ಯೆ:3) 
2022(2022ರ 
ಸಂಖ್ಯೆ:25) 
The Karnataka 
Appropriation (No.3) Bill, 
2022 (L.A. Bill No. 25 of 
2022) 


ಧನವಿನಿಯೋಗ 
ವಿಧೇಯಕ, 


22.09.2022 


22.09.2022 


22.09.2022 


12 


ಕನ್ನಡ ಭಾಷಾ ಸಮಗ್ರ ಅಭಿವೃದ್ದಿ 
ವಿಧೇಯಕ, 2022(2022ರ 


ವಿ.ಸ.ವಿ. ಸಂಖ್ಯೆ:26) 


The Kannada 
Comprehensive 
Development Bil, 2022 
(L.A. Bill No. 26 of 2022) 


Language 


22.09.2022 


13 


ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ 
ಮಂಡಲಿ (ತಿದ್ದುಪಡಿ) ವಿಧೇಯಕ, 
2022(2022ರ ಏ.ಸ.ವಿ. 
ಸಂಖ್ಯೆ:27) 


The Karnataka Secondary 
Education Examination 
Board (Amendment) Bill, 
2022 (L.A. Bill No. 27 of 
2022) 


22.09.2022 


22.09.2022 


23.09.2022 


107 


14 


ಕರ್ನಾಟಕ ರಾಜ್ಯ ಸಿವಿಲ್‌ 
ಸೇವೆಗಳು (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ) (ತಿದ್ದುಪಡಿ) 
ವಿಧೇಯಕ, 2022 (2022ರ 
ವಿ.ಸ.ವಿ. ಸಂಖ್ಯೆ:28) 


The Karnataka State Civil 
Services (Regulation of 
Transfer of Teachers) 
(Amendment) Bill, 2022 
(L.A. Bill No. 28 of 2022) 


22.09.2022 


22.09.2022 


23.09.2022 


15 


ಬೆಂಗಳೂರು ಮಹಾನಗರ ಭೂ 
ಸಾರಿಗೆ ಪ್ರಾಧಿಕಾರ ವಿಧೇಯಕ, 
2022 (2022ರ ವಿ.ಸ.ವಿ. 
ಸಂಖ್ಯೆ:29) 


The Bengaluru Metropolitan 
Land Transport Authority 
(Amendment) Bill, 2022 
(L.A. Bill No. 29 of 2022) 


23.09.2022 


108 


ವಿಧಾನಸಭೆಯಲ್ಲಿ ಪುನರ್‌ ಪರ್ಯಾಲೋಚನೆಗೊಂಡು ಅಂಗೀಕಾರಗೊಂಡ ವಿಧೇಯಕ 


ವಿಧೇಯಕಗಳು 
ವಿಧಾನಸಭೆ ವಿಧಾನ ಪರಿಷತ್ತು 
Legislative Assembly Legislative Council 
ವಿಧೇಯಕಗಳ ಹೆಸರು ಮಂಡಿಸಿದ | ಅಂಗೀಕರಿಸಿದ | ಮಂಡಿಸಿದ 1 ಅಂಗೀಕರಿಸಿದ ಷರಾ 
Name of the Bill ದಿನಾಂಕ ದಿನಾಂಕ ದಿನಾಂಕ ದಿನಾಂಕ Remarks 
Date of Date of Date of Date of 
Introduc Passing Introduc | Passing 
tion tion 
2 3 4 5 6 7 
ಕರ್ನಾಟಕ ಧಾರ್ಮಿಕ | 21.12.2021 23.12.2021 15.09.2022 ವಿಧಾನ 
ಸ್ಥಾತಂತ್ಯ ಹಕ್ಕು ಸಂರಕ್ಷಣಾ ಪರಿಷತ್ತಿನಲ್ಲಿ 
ವಿಧೇಯಕ, 2021 (2021ರ (ವಿಧಾನ ತಿದ್ದುಪಡಿಯೊಂ 
ವಿ.ಸ.ವಿ. ಸಂಖ್ಯೆ:50) ನಚೆಯಲಿ ದಿಗೆ ಅಂಗೀಕಾರ 
The Karnataka ಪುನರ್‌ ರೂಪದಲ್ಲಿರುವ 
Protection of Right to ಪುರ್ಯಾ ನದರಿ 
Freedom of Religion ಟೋಚನೆ ಏಧೇಯಕವನ್ನು 
Bill, 2021 (L.A. Bill ಗೊಂಡು ದಿನಾಂ೦ಕ:21.09. 
ವಾದ ಏಧಾನ 
ದಿನಾಂಕ:21.09. ನಭೆಯಲ್ಲಿ 
2022. ಜನರ 
ಪರ್ಯಾ 
ಲೋಜಚಿಸಿ 
ಅಂ೦ಗೀಕರಿಸ 
ಲಾಯಿತು. 
ವಿಧಾನಸಭೆಯಲ್ಲಿ ಹಿಂಪಡೆಯಲಾದ ವಿಧೇಯಕ 
ಕೈಗಾರಿಕಾ ವಿವಾದಗಳ [20.02.2020 23.03.2020 ವಿಧಾನಮಂಡಲದ 
(ಕರ್ನಾಟಕ ತಿದ್ದುಪಡಿ) ಉಭಯ 
ವಿಧೇಯಕ, 2020 (2020ರ ಸದನಗಳಲ್ಲಿ 
ವಿಸ.ವಿ.ಸಂಖ್ಯೆ:07) ಮಂಡನೆಯಾಗಿ 
ಅಂಗೀಕಾರವಾಗಿದ್ದ 
Po ಪದದ ಎ೬ಿ3'ನದರಿ 
The 1 trial Disput 
e Industrial Disputes ದೇಯಕವನು 
(Karnataka Amendment) ಸ yy ಸ 
Bill, 2020 (L.A. Bill No. [REE 09 202 
ಹಿಂಪಡೆಯಲಾಗಿದೆ. 


KkkkKKE 


109 


79. ದಿನಾಂಕ: 12.09.2022 ರಿಂದ 23.09.2022 ರವರೆಗೆ ನಡೆದ 
ಕರ್ನಾಟಕ ವಿಧಾನ ಪರಿಷತ್ತಿನ ನೂರನಲವತ್ತೇಳನೆಯ ಅಧಿವೇಶನದ 
ಸಂಕ್ಷಿಪ್ತ ವರದಿ 


ವಿಧಾನ ಪರಿಷತ್ತಿನ 147ನೇ ಅಧಿವೇಶನದಲ್ಲಿ ನಡೆದಿರುವ ಕಾರ್ಯಕಲಾಪಗಳ ವಿವರವನ್ನು 
ಸದನಕ್ಕೆ ತಿಳಿಸಲು ಇಚ್ಛೆ ಸುತ್ತೇನೆ. ಪ್ರಸ್ತುತ ಅಧಿವೇಶನವು ದಿನಾಂ೦ಕ:12.09.2022ರಿಂದ 23.09. 2022. 
ರವರೆಗೆ ಒಟ್ಟು 10 ದಿನಗಳು "ಅಂದರೆ. 40. 46ಗಂ೦ಟೆ ನಡೆಸಲಾಗಿರುತ್ತದೆ. 


ದಿನಾಂಕ:12.09.2022ರಂದು ಬೆಳಗ್ಗೆ 1100 ಗಂಟಿಗೆ ಪ್ರಾರಂಭವಾಗಿ ಕಳೆದ 
ಅಧಿವೇಶನದಿಂದೀಚೆಗೆ ನಿಧನರಾದ ಗಣ್ಯರುಗಳಿಗೆ ಸದನವು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿತು. 


ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ ಷೃಪತಿಯವರಿಂದ ಹಾಗೂ 
ರಾಜ್ಯಪಾಲರಿಂದ ಒಪಿಗೆ ಪಡೆದ ನಿಜೀಯಾಗಲ ಪಟ್ಟಿಯನ್ನು ಕಾರ್ಯದರ್ಶಿಮುವರು ಮಂಡಿಸಿದರು. 


ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳ 01, 02, 03 ಹಾಗೂ 04ನೇ ಪಟ್ಟಿಗಳನ್ನು 
ಮಂಡಿಸಲಾಯಿತು. 


ಇಂಗ್ಲೆಂಡಿನ ಬರ್ಮಿಂಗ್‌ಹ್ಯಾಮ್‌ನಲ್ಲಿ ನಡೆದ ಕಾಮನ್‌ವೆಲ್ಲ್‌ ಕ್ರೀಡಾಕೂಟದಲ್ಲಿ ಭಾರತವು 
ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದು, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಎಲ್ಲಾ ಕ್ರೀಡಾ ಪಟುಗಳಿಗೂ 
ದಿನಾಂಕ: 20.09.2022ರಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಜೇತಕರಾದ ಶ್ರೀ 
ಪ್ರಕಾಶ್‌ ಕೆ. ರಾಥೋಡ್‌ ಅವರು ಮಂಡಿಸಿದ ಅಭಿನಂದನಾ ಪ್ರಸ್ತಾವಕ್ಕೆ ಸದನವು ಸಹಮತಿ ನೀಡಿರುತ್ತದೆ. 


ಕರ್ನಾಟಕ ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತುಅಲ್ಪ ಸಂಖ್ಯಾತರ ಕಲ್ಯಾಣ 
ಸಮಿತಿಯ 2020-21ನೇ ಸಾಲಿನ 3ನೇ ವರದಿಯನ್ನು ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ರಾಜ್‌ 
ಸಂಸ್ಥೆಗಳ ಸಮಿತಿಯ 36ನೇ ವರದಿಯನ್ನು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ 
ಕಲ್ಯಾಣ ಸಮಿತಿಯ 2021-22ನೇ ಸಾಲಿನ 5 ನೇ ವರದಿಯನ್ನು ಹಾಗೂ ವಿಧಾನ ಪರಿಷತ್ತಿನ 
ಹಕ್ಕುಬಾಧ್ಯತಾ ಸಮಿತಿಯ 99ನೇ ವರದಿಯನ್ನು ಮತ್ತು ರಾಜ್ಯದ ಏವಿದ ನಿಗಮಗಳಲ್ಲಿ ಗಂಗಾ ಕಲ್ಯಾಣ 
ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ಪರಿಶೀಲಿಸಲು 
ರಚಿಸಲಾಗಿರುವ ವಿಶೇಷ ಸದನ ಸಮಿತಿಯ ಮಧ್ಯಂತರ ವರದಿಯನ್ನು ಮಂಡಿಸಲಾಯಿತು. ಹಾಗೂ 
ಕರ್ನಾಟಕ ರಾಜ್ಯ ಅಲ್ಲಸಂಖ್ಯಾತರ ಆಯೋಗದ ವಿಶೇಷ ವರದಿಯನ್ನು ಸಭಾನಾಯಕರು ಸದನದಲ್ಲಿ 
ಮಂಡಿಸಿದರು. 

ರಾಜ್ಯದಲ್ಲಿರುವ ಹಾಗೂ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ 
ಕ್ಷಬ್‌ಗಳ ಕಾರ್ಯವ್ಯೈ ಖರಿ ಮತ್ತು ಚಟುವಟಿಕೆಗಳನ್ನು ಪರಿಶೀಲಿಸಲು ರಚಿಸಲಾಗಿರುವ ವಿಶೇಷ ಸದನ 
ಸಮಿತಿಯ ಕಾಲಾವಕಾಶವನ್ನು ಮುಂದಿನ 6 ತಿಂಗಳಿಗೆ ವಿಸ್ತರಿಸುವ ಹಾಗೂ ಗ್ರಾಮೀಣಾಭಿವೃದ್ಧಿ 
ಇಲಾಖೆಯಲ್ಲಿ ಕುಡಿಯುವ "ನೀರು ಮತ್ತು ನೈರ್ಮಲ್ಯ ಯೋಜನೆಯಡಿ ಬಿಡುಗಡೆಯಾದ ಹಣಿ 
ಬಳಕೆಯಾಗದಿರುವ ಬಗ್ಗೆ ಪರಿಶೀಲಿಸಲು ರಚಿಸಲಾಗಿರುವ ವಿಶೇಷ ಸದನ ಸಮಿತಿಯು ತನ್ನ ವರದಿ 
ಸಲ್ಲಿಸಲು ಸದನದ ಸಹಮತಿ ಕಾಯ್ದಿರಿಸಿ ಮುಂದಿನ 6 ತಿಂಗಳವರೆಗೆ ವಿಸ್ತರಿಸಲಾಗಿದ್ದ ಪ್ರಸ್ತಾವವನ್ನು 
ಮಂಡಿಸಿ ಸದನದ ಸಹಮತಿಯನ್ನು ಪಡೆಯಲಾಯಿತು. 


ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯಕ್ಕೆ ಹಾಗೂ 
ಕರ್ನಾಟಕರಾಜ್ಯಅಂಗವಿಕಲರ ಸಮನ್ವಯ ಸಮಿತಿಗೆ ಚುನಾವಣೆ ನಡೆಸುವ ಬದಲು ಮಾನ್ಯ ಸದಸ್ಯರನ್ನು 


110 


ನಾಮನಿರ್ದೇಶಿಸಲು ಮಾನ್ಯ ಸಭಾಪತಿಯವರಿಗೆ ಅಧಿಕಾರ ನೀಡುವ ಪ್ರಸ್ತಾವನೆಯನ್ನು ಮಂಡಿಸಿ 
ಸದನದ ಸಹಮತಿಯನ್ನು ಪಡೆಯಲಾಯಿತು. 


ಭಾರತ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು ನೀಡಿರುವ ಕರ್ನಾಟಕ ರಾಜ್ಯ ನೇರ 
ನಗದು ವರ್ಗಾವಣೆ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನಾ ವರದಿ (2022ನೇ ವರ್ಷದ 


ವರದಿ ಸಂಖ್ಯೆ-2), ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆಖಜಾನೆ-11 ಮೇಲಿನ ಕಾರ್ಯನಿರ್ವಹಣಾ 
ಲೆಕ್ಕಪರಿಶೋಧನಾ (2021ನೇ ವರ್ಷದ ವರದಿ ಸಂಖ್ಯೆ-4)ವರದಿ, ಇಲಾಖೆಗಳು ಮತ್ತು ಸಾರ್ವಜನಿಕ 
ವಲಯ ಉದ್ಯಮಗಳ ಮೇಲಿನ 31ನೇ ಮಾರ್ಚ್‌, 2020ಕ್ಕೆ ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಕ 
ನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು ನೀಡಿರುವ ಅನುಪಾಲನಾ ಅಕ್ಕಪರಿಶೋಧನಾ 
(2022ನೇ ವರ್ಷದ "ವರದಿ ಸಂಖ್ಯೆ- —3) ವರದಿ, ಕರ್ನಾಟಕದಲ್ಲಿ ನಗರ ಪ್ರದೇಶದ ಬಡವರಿಗೆ ವಸತಿ 
ಯೋಜನೆಗಳ ಅನುಷ್ಠಾನದ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನಾ (2022ನೇ ವರ್ಷದ 
ವರದಿ ಸಂಖ್ಯೆ-4) ವರದಿ, ದೀನದಯಾಳ್‌ ಉಪಾಧ್ಯಾಯ ಗ್ರಾಮಜ್ಯೋತಿ 
ಯೋಜನೆ(DDUGJY)/ಪ್ರಧಾನ ಮಂತ್ರಿ ಸಹಜ್‌ ಬಿಜಲಿ ಹರ್‌ಘರ್‌ಯೋಜನೆಯ (ಸೌಭಾಗ್ಯ) 
ಅನುಷ್ಠಾನದ ಮೇಲಿನ ಲೆಕ್ಕಪರಿಶೋಧನಾ (2022ನೇ ವರ್ಷದ ವರದಿ ಸಂಖ್ಯೆ-5) ವರದಿ ಹಾಗೂ 
2022-23ನೇ ಸಾಲಿನ ಪೂರಕ ಅಂದಾಜುಗಳ (ಒಂದನೇಕಂತು) ವರದಿಯನ್ನು ಮಂಡಿಸಲಾಯಿತು. 


ಮಾನ್ಯ ಶಾಸಕರುಗಳಾದ ಶ್ರೀ ಎಸ್‌.ಎಲ್‌. ಭೋಜೇಗೌಡಅವರನ್ನು ವಿಧಾನ ಪರಿಷತ್ತಿನಲ್ಲಿ 
ಜನತಾದಳ (ಜಾತ್ಯತೀತ) ಶಾಸಕಾಂಗ ಪಕ್ಷದ ನಾಯಕರನ್ನಾಗಿಹಾಗೂ ಶ್ರೀ ಶರವಣಟಿ.ಎ.ಅವರನ್ನು ಉಪ 
ನಾಯಕರನ್ನಾಗಿಮಾನ್ಯತೆ ಮಾಡಿರುವಕುರಿತು ಸದನದಲ್ಲಿ ಪ್ರಕಟಿಸಲಾಯಿತು. 

ಪ್ರಸ್ತುತ ಅಧಿವೇಶನದಲ್ಲಿ 1217 ಪ್ರಶ್ನೆಗಳನ್ನು ಸ್ವೀಕರಿಸಿದ್ದು, ಅದರಲ್ಲಿ 150 ಪ್ರಶ್ನೆಗಳನ್ನು ಚುಕ್ಕೆ 
ಗುರುತಿನ ಪ್ರಶ್ನೆಗಳನ್ನಾಗಿ ಅಂಗೀಕರಿಸಿದ್ದು, ಅವುಗಳ ಪೈಕಿ 134 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಲಾಯಿತು 
ಹಾಗೂ 16 ಪುಶ್ನೆಗಳಿಗೆ ಸದನದಲ್ಲಿ ಉತ್ತರಗಳನ್ನು ಮಂಡಿಸಲಾಯಿತು. ಲಿಖಿತ ಮೂಲಕ 
ಉತ್ತರಿಸುವಒಟ್ಟು॥067ಪ್ಪಶ್ನೆಗಳ ಪೈಕಿ 478 ಪಶ್ನೆಗಳಿಗೆ ಸದನದಲ್ಲಿ ಉತ್ತರಗಳನ್ನು ಮಂಡಿಸಲಾಯಿತು. 

ನಿಯಮ 58ರಡಿಯಲ್ಲಿ ಅರ್ಧಗಂಟಿ ಕಾಲಾವಧಿ ಚರ್ಚೆಗಾಗಿ ಒಟ್ಟು6 ಸೂಚನೆಗಳನ್ನು 
ಸ್ಪೀಕರಿಸಲಾಗಿರುತ್ತದೆ. 


ನಿಯಮ?2ರಡಿಯಲ್ಲಿ 127 ಸೂಚನೆಗಳನ್ನು ಸ್ಪೀಕರಿಸಿದ್ದು, ಅವುಗಳ ಪೈಕಿ 06 ಸೂಚನೆಗಳಿಗೆ 
ಉತ್ತರಿಸಲಾಯಿತು ಹಾಗೂ 48 ಸೂಚನೆಗಳಿಗೆ ಉತ್ತರಗಳನ್ನು ಮಂಡಿಸಲಾಯಿತು. 


ನಿಯಮಸ330ರಡಿಯಲ್ಲಿ 75 ಸೂಚನೆಗಳನ್ನು ಸ್ಪೀಕರಿಸಿದ್ದು, ಅವುಗಳ ಪೈಕಿ 06 
ಸೂಚನೆಗಳಿಗೆಉತ್ತರಿಸಲಾಯಿತು ಹಾಗೂ 21 ಸೂಚನೆಗಳಿಗೆ ಉತ್ತರಗಳನ್ನು ಮಂಡಿಸಲಾಯಿತು. 


ಶೂನ್ಯ ವೇಳೆಯ ಒಟ್ಟು 66 ಸೂಚನೆಗಳ ಪೈಕಿ 12 ಸೂಚನೆಗಳಿಗೆ ಸದನದಲ್ಲಿ ಉತ್ತರಿಸಲಾಗಿದ್ದು, 
29 ಸೂಚನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸಲಾಯಿತು. 


ನಿಯಮ 59ರ ಅಡಿಯಲ್ಲಿ 06 ಸೂಚನೆಗಳನ್ನು ಸ್ನೀಕರಿಸಲಾಗಿದ್ದು, ಎರಡು ಸೂಚನೆಯನ್ನು 
ಸೇರಿಸಿ ನಿಯಮ 68ಕ್ಕೆ ಪರಿವರ್ತಿಸಿ ಚರ್ಚೆಸಿ ಉತ್ತರಿಸಲಾಯಿತು. ನಿಯಮ 330ಕ್ಕೆ 02 
ಸೂಚನೆಗಳನ್ನು ಪರವರ್ತಿಸಲಾಯಿತು ಹಾಗೂ 02 ಸೂಚನೆಗಳನ್ನು ತಿರಸ್ಕರಿಸಲಾಯಿತು. 


ವಿಧಾನ ಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಒಟ್ಟು 14 ವಿಧೇಯಕಗಳಲ್ಲಿ 13 
ವಿಧೇಯಕಗಳನ್ನು ಹಾಗೂ ವಿಧಾನ ಪರಿಷತ್ತಿನಲ್ಲಿ ಬಾಕಿಯಿದ್ದ 01 ವಿಧೇಯಕವನ್ನು ತಿದ್ದುಪಡಿಗಳೂಂದಿಗೆ 
ಅಂಗೀಕರಿಸಿ ವಿಧಾನ ಪರಿಷತ್ತು ತನ್ನ ಸಹಮತಿಯನ್ನು ನೀಡಿರುತ್ತದೆ. 


111 


ಮಾನ್ಯ ಸಭಾನಾಯಕರು ಗದ್ದಲದ ನಡುವೆ ಮಾತನಾಡಿದರು:- 


ಮಾನ್ಯ ಮುಖ್ಯಮಂತಿಗಳಿಗೆ, ಮಾನ್ಯ ಸಭಾನಾಯಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಎಲ್ಲಾ 
ಮಂತ್ರಿ ವರ್ಗದವರಿಗೆ, ಸರ್ಕಾರದ ಮುಖ್ಯ ಸಚೇತಕರಿಗೆ, ವಿರೋಧ ಪಕ್ಷದ ಮುಖ್ಯಸಚೇತಕರಿಗೆ, 
ಪತ್ರಿಕಾ ಹಾಗೂ ಮಾಧ್ಯಮ ವರದಿಗಾರರಿಗೆ, ವಿಧಾನ ಪರಿಷತ್ತಿನ ಸಚೆವಾಲಯದ 
ಅಧಿಕಾರಿ/ನೌಕರವರ್ಗದವರಿಗೆ ಮತ್ತು ಸರ್ಕಾರದಎಲ್ಲಾ ಅಧಿಕಾರಿ/ ನೌಕರ ವೃಂದದವರಿಗೆ ಸದನದ 
ಕಾರ್ಯಕಲಾಪಗಳನ್ನು ಸುಗಮವಾಗಿ ನಡೆಸಲು ಸಹಕರಿಸಿದ್ದಕ್ಕೆ ಮಾನ್ಯ ಸಭಾಪತಿಯವರು ತುಂಬು 
ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ ನಂತರ ಮಧ್ಯಾಹ್ನ: 02.10 ಗಂಟೆಗೆ ಸದನವನ್ನು 
ಅನಿರ್ಧಿಷ್ಟಾವಧಿ ಕಾಲದವರೆಗೆ ಮುಂದೂಡಿದರು. 


ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಸದನವು ಸಮಾಪ್ತಿಗೊಂಡಿರುತ್ತದೆ. 


112 


80. ಕರ್ನಾಟಕ ವಿಧಾನ ಪರಿಷತ್ತಿನ ನೂರನಲವತ್ತೇಳನೆಯ ಅಧಿವೇಶನ 
ದಿನಾಂಕ: 12.09.2022 ರಿಂದ 23.09.2022 ರವರೆಗೆ ನಿಧಾನ ಸಭೆಯಲ್ಲಿ ಅಂಗೀಕೃತಗೊಂಡು ವಿಧಾನ 
ಪರಿಷತ್ತಿನ ಸಹಮತಿ ಪಡೆದಿರುವ ವಿಧೇಯಕಗಳ ವಿವರ 


p28 
© (au 


ವಿಧೇಯಕದ ಹೆಸರು 


ವಿಸ 
ಅಂಗೀಕರಿಸಿರುವ 
ದಿನಾಂಕ 


ವಿಪ 
ಅಂಗೀಕರಿಸಿರುವ 
ದಿನಾಂಕ 


[ON 


ಕರ್ನಾಟಕಧಾರ್ಮಿಕ ಸ್ಥಾತಂತ್ಯ ಹಕ್ಕು 
ಸಂರಕ್ಷಣಾ ವಿಧೇಯಕ, 2022. 


The Karnataka Protection of Right to 
Freedom of Religion Bill, 2022. 


23.12.2021 


15.೦೨.೭೦೭೨ 
(ತಿದ್ದುಪಡಿ 
ಗಳೊಂದಿಗೆ 


ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ 
ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ 
(ತಿದ್ದುಪಡಿ) ವಿಧೇಯಕ, 2022 

The Karnataka Protection of interest 
of depositors in financial 


establishments (Amendment) Bill, 
2022. 


14 


16.09.೨೦೨೨ 


12.09.೨೦೨೨ 


ಕರ್ನಾಟಕ ಭೂಕಂದಾಯ (ತಿದ್ದುಪಡಿ) 
ವಿಧೇಯಕ, 2022. 


The Karnataka Land Revenue 
(Amenment) Bill, 2022 


16.09.2೦೨೨ 


12.09.೨೦೦೨ 


ಕರ್ನಾಟಕ ಮುನಿಸಿಪಾಲಿಟಿಗಳ (ತಿದ್ದುಪಡಿ) 
ವಿಧೇಯಕ,2022 


The Karnataka Municipalities 
(Amendment)Bill,2022 


20.೦೨.೨೦೨೨ 


21.09.೨೦೨೨ 


ಕರ್ನಾಟಕ ರೇಷ್ಮೆಹುಳುಬಿತ್ತನೆ, ರೇಷ್ಮೆಗೂಡು 
ಮತ್ತುರೇಷ್ಮನೂಲು 
(ಉತ್ಪಾದನೆ,ಸರಬರಾಜು, ವಿತರಣೆ ಮತ್ತು 
ಮಾರಾಟ ವನಿಯಮನ) (ತಿದ್ದುಪಡಿ) 
ವಿಧೇಯಕ,2022 

The Karnataka Silkworm Seed, 
Cocoon and Silk Yarn (Regulation of 


Production, Supply, Distribution and 
Sale) (Amendment) Bill, 2022. 


20.೦೨.೨೦೨೨ 


21.09.೨೦೨೨ 


ಕರ್ನಾಟಕರಾಜ್ಯ ವಿಶ್ವವಿದ್ಯಾನಿಲಯಗಳ 
(ತಿದ್ದುಪಡಿ) ವಿಧೇಯಕ,2022 


The Karnataka State Universities 
(Amendment) Bill,2022. 


21.0೨.೨೦೨೨ 


22.೦೨೦.೭2೦೦೨ 


113 


ಕರ್ನಾಟಕ ಸರಕು ಮತ್ತು ಸೇಷೆಗಳ ತೆರಗೆ 
(ತಿದ್ದುಪಡಿ) ವಿಧೇಯಕ,2022 


The Karnataka Goods and Services 
Tax (Amendment) Bill,2 Bill, 2022. 


20.0೨.೨೦೨೨ 


21.09.೨೦೨೨ 


ಕರ್ನಾಟಕ ಭೂ ಕಬಳಿಕೆ ನಿಷೇಧ 
(ತಿದ್ದುಪಡಿ) ವಿಧೇಯಕ,2022 


The Karnataka Land Grabbing 
Prohibition (Amendment) Bill, 2022. 


20 


೦೦.೦೨.೭೦೦೦ 
(ತಿದ್ದುಪಡಿ 
ಗಳೊಂದಿಗೆ) 


23.09.2೦೦೦ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
(ತಿದ್ದುಪಡಿ) ವಿಧೇಯಕ,2022. 
The Bruhat Bengaluru 


MahanagaraPalike (Amendment) Bill, 
2022. 


21 


20.೦೨.೨೦೨೨ 


21.09.೨೦೨೨ 


10 


ಕರ್ನಾಟಕಗ್ರಾಮ ಸ್ಪರಾಜ್‌ ಮತ್ತು 
ಪಂಚಾಯತ್‌ರಾಜ್‌ (ಎರಡನೇತಿದ್ದುಪಡಿ) 
ವಿಧೇಯಕ, 2022. 

The Karnataka Gram Swaraj and 


Panchayat Raj (Second Amendment) 
Bill, 2022. 


2೨೦೨ 


20.0೨.೨೦೨೨ 


21.09.೨೦೨೨ 


11 


ಕರ್ನಾಟಕ ಸ್ಟಾಂಪು (ಮೂರನೇತಿದ್ದುಪಡಿ) 
ವಿಧೇಯಕ,2022 


The Karnataka Stamp (Third 
Amendment) Bill,2022 


24 


22.೦೨.೨೦೦೨ 


23.09.2022 


12 


ಕರ್ನಾಟಕಧನವಿನಿಯೋಗ (ಸಂ। 


ವಿಧೇಯಕ, 2022 


The Karnataka Appropriation 
(No.3)Bill, 2022 


25 


22.೦೨.೨೦೦೨ 


22.09.2022 


13 


ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ 
ಮಂಡಲಿ (ತಿದ್ದುಪಡಿ) ವಿಧೇಯಕ, 
2022 

The Karnataka Secondary Education 


Examination Board (Amendment) 
Bill, 2022 


27 


22.೦೨.೨೦೦೨ 


23.09.2022 


14 


ಕರ್ನಾಟಕರಾಜ್ಯ ಸಿವಿಲ್‌ ಸೇವೆಗಳು (ಶಿಕ್ಷಕರ 
ವರ್ಗಾವಣೆ ನಿಯಂತ್ರಣ) (ತಿದ್ದುಪಡಿ) 
ವಿಧೇಯಕ, 2022 

The Karnataka State Civil Services 


(Regulation of Transfer of Teachers) 
(Amendment) Bill, 2022 


2೮8 


22.೦೨.೨೦೦೨ 


23.09.2022 


114 


ದಿನಾಂಕ: 04-07-2022 ರಂದು ಬೀದರ್‌ ಜಿಲ್ಲೆಯ ಔರಾದ್‌ನಲ್ಲಿ ನಡೆದ ವನಮಹೋತ್ಸವ ಕಾರ್ಯಕ್ತಮದಲ್ಲಿ 
ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಪೂರೆ ಮತ್ತು ಮಾನ್ಯ ಪಶುಸಂಗೋಪನೆ ಸಚಿವರಾದ 
ಶ್ರೀ ಪ್ರಭು ಬಿ.ಚವ್ಹಾಣ್‌ರವರು ಹಾಗೂ ಜಿಲ್ಲಾ ಮತ್ತು ತಾಲ್ಲೂಕಿನ ಮುಖಂಡರು ಭಾಗವಹಿಸಿದ್ದರು. 


ಕ್‌ | A # f 1/4 


777/1 
A’ 1M 


((W/ 


115 


ದಿನಾಂಕ: 08.07.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರೊಂದಿಗೆ ಅಭಿವೃದ್ಧಿ 
ಹಾಗೂ ಆಡಳಿತದ ವಿಷಯಗಳ ಕುರಿತು ಚರ್ಚಿಸುತ್ತಿರುವ ಸಂದರ್ಭ 


116 


ದಿನಾಂಕ: 09.07.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಅಭಿವೃದ್ಧಿ 
ವಿಷಯಗಳ ಕುರಿತಾಗಿ ಚರ್ಚಿಸುತ್ತಿರುವ ಸಂದರ್ಭ 


ದಿನಾಂಕ: 12-07-2022ರಂದು ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಶ್ರೀ ರಘುನಾಥ್‌ರಾವ 
ಮಲಕಾಪೂರೆ ರವರಿಗೆ ಮಾಜಿ ಶಾಸಕ ಶ್ರೀ ದೊಡ್ಡನಗೌಡ ಪಾಟೀಲ್‌ರವರು ಭೇಟಿ ಮಾಡಿ ಗೌರವಿಸಿದರು. 


ರ್‌ 


117 


ದಿನಾಂಕ: 12-07-2022 ರಂದು ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥ್‌ರಾವ 
ಮಲಕಾಪೂರೆರವರು ಕರ್ನಾಟಕ ವಿಧಾನ ಮಂಡಲದ ಶಾಸಕರ ಭವನದಲ್ಲಿರುವ ಪಂಚಕರ್ಮ ಚಿಕಿತ್ಸಾ ಕೇಂದದ 
ಸಿಬ್ಬಂದಿಗಳ ಸಮಸ್ಯೆ ಕುರಿತು ಆಯುಷ್‌ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆ. 


118 


ದಿನಾಂಕ:14-07-2022ರಂದು ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಶ್ರೀ ರಘುನಾಥ್‌ರಾವ್‌ 
ಮಲಕಾಪೂರೆರವರು ಕರ್ನಾಟಕ ರಾಜ್ಯಸಭಾ ಸದಸ್ಯರಾದ ಶ್ರೀ ಲಹರ್‌ ಸಿಂಗ್‌ ಸಿರೋಯಾ ರವರನ್ನು ಭೇಟಿ 


ಮಾಡಿದ ಸಂದರ್ಭ. 


ದಿನಾಂಕ: 16.07.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ನವದೆಹಲಿಯಲ್ಲಿ ನಮ್ಮ ರಾಜ್ಯದ ಗೌರವಾನ್ಸಿತ ರಾಜ್ಯಪಾಲರಾದ 
ಸನ್ಮಾನ್ಯ ಶ್ರೀ ಥಾವರಚಂದ್‌ ಗೆಹ್ಲೋಟ್‌ ಅವರನ್ನು ಸೌಹಾರ್ದಯುತವಾಗಿ ಭೇಟಿ ಮಾಡಿದ ಸಂದರ್ಭ; 


"ಈ 


119 


ದಿನಾಂಕ: 17-07-2022 ರಂದು ಕುರ್ಲಾ ಪೂರ್ವದ ಬಂಟರ ಭವನದಲ್ಲಿ ಕರ್ನಾಟಕ ಸಂಘ ಅಂದೇರಿ, ಚೆಂಬೂರ 
ಕರ್ನಾಟಕ ಸಂಘ, ಆಶ್ರಯದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ 
ಇಲಾಖೆ ಹಾಗೂ ಮುಂಬಯಿಯ ಎವಿಧ ಕನ್ನಡ ಪರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹೊರನಾಡ ಕನ್ನಡ 

ಸಂಭ್ರಮ-2022 ಭಾರತ ಸ್ಥಾತಂತ್ರ್ಯ ಅಮೃತ ಮಹೋತ್ಸವ ಸವಿನೆನಪು ಕಾರ್ಯಕ್ರಮದಲ್ಲಿ ಮಾನ್ಯ ಸಭಾಪತಿ 
ಶ್ರೀ ರಘುನಾಥರಾವ್‌ ಮಲಕಾಹೂರೆರವರು ದೀಪ ಬೆಳಗಿಸಿ ಉದ್ದಾಟಿಸಿದರು. 


4 


ನ್ಯಾ ಇ 
Fg W 


Ks pn LU aU ೫ 


sw WY 
bx ಮ 


120 


ದಿನಾಂಕ: 18.07.2022 ರಂದು ಸರ್ಕಾರವು ಒಟ್ಟು ಐದು ರಾಜ್ಯಗಳ 56,825 ಕಿ.ಮೀ. ಪ್ರದೇಶವನ್ನು “Western Ghat 


Ecologically Sensitive Area”ಎಂದು ಕರಡು ಅಧಿಸೂಚನೆ ಹೊರಡಿಸಿದ್ದು, ಇದರಿಂದಾಗಿ ನಮ್ಮ ಕರ್ನಾಟಕ ರಾಜ್ಯ 
ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನಜೇವನಕ್ಕೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಈ ಪ್ರದೇಶದ ಜನಜೀವನ 
ಸುಗಮವಾಗಿ ಸಾಗಲು ಅನುಕೂಲವಾಗುವಂತೆ ಭಾರತ ಸರ್ಕಾರದ ಈ ಕರಡು ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ: 
18.07.2022 ರಂದು ವಿಧಾನಸೌಧದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಪಶ್ಚಿಮ ಘಟ್ಟದ ಸಚಿವರು 
ಹಾಗೂ ಶಾಸಕರ ಸಭೆ ನಡೆಸಿ ಚರ್ಚಿಸಿದರು. ಈ ಸಭೆಯಲ್ಲಿ ನಿಕಟ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. 
ಯಡಿಯೂರಪ್ಪ, ಸಚಿವರುಗಳಾದ ಶ್ರೀ ಅರಗ ಜ್ಞಾನ್ನೇಂದ್ರ ಶ್ರೀ ಶಿವರಾಮ ಹೆಬ್ಬಾರ್‌, ಶ್ರೀ ಆನಂದ ಸಿಂಗ್‌, ಶ್ರೀ ಎಸ್‌. 
ಅಂಗಾರ, ಶಾಸಕರುಗಳಾದ ಶ್ರೀ ಕೆ.ಜಿ. ಬೋಪಯ್ಯ ಶ್ರೀ ಸುನೀಲ್‌ ನಾಯ್ಕ್‌, ಶ್ರೀ ಎಂ.ಪಿ. ಕುಮಾರಸ್ವಾಮಿ, ಶ್ರೀ ಹೆಚ್‌. 
ಹಾಲ್ಪಪ್ಪ, ಶ್ರೀ ಹಾಲಾಡಿ ಶ್ರೀನಿವಾಸಶೆಟ್ಟಿ, ಶ್ರೀ ಟಿ.ಡಿ. ರಾಜೇಗೌಡ, ಶ್ರೀಮತಿ ರೂಪಾಲಿ ನಾಯ್ಕ್‌, ಶ್ರೀಮತಿ ಅಂಜಲಿ 
ನಿಂಬಾಳ್ಕರ್‌, ಮಾಜಿ ಸಚಿವರಾದ ಶ್ರೀ ಜೀವರಾಜ್‌ ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು; 


121 


ದಿನಾಂಕ: 21-07-2022 ರಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾರ್ಗಿಲ್‌ ವಿಜಯೋತ್ಸವ ಅಂಗವಾಗಿ 
ಏರ್ಪಡಿಸಿರುವ 23ನೇ ವಾರ್ಷಿಕೋತ್ಸವ ಆಚರಣೆ ಮತ್ತು ಶ್ರದ್ಧಾಂಜಲಿ ಕಳಶವನ್ನು ವಾಯು, ಭೂ ಮತ್ತು ನೌಕಾ ಸೇನಾ 
ಅಧಿಕಾರಿಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಹೂರೆ ರವರು 
ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಕಾರ್ಯದರ್ಶಿಯವರಾದ ಶ್ರೀಮತಿ. ಕೆ.ಆರ್‌ ಮಹಾಲಕ್ಷಿ A ಹಾಗೂ 


ಸೇನಾ ಅಧಿಕಾರಿಗಳು ಉಪಸ್ಥಿತರಿದ್ದರು. 


st 
Wi” 


IM 


ks | 


122 


ದಿನಾಂಕ: 23.07.2022ರಂದು ಮಾಜಿ ಸಚಿವರು, ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ 
ಶ್ರೀ ಆರ್‌.ವಿ. ದೇಶಪಾಂಡೆ ಅವರು ತಮ್ಮ ವೈವಾಹಿಕ ಜೀವನದ ಐವತ್ತು ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ 
ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಭಾಗವಹಿಸಿ, ಶ್ರೀ ದೇಶಪಾಂಡೆ 
ದಂಪತಿಗಳನ್ನು ಅಭಿನಂದಿಸಿ, ಶುಭಹಾರೈಸಿದರು 


“A 


ದಿನಾಂಕ: 24.07.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನಲ್ಲಿರುವ ವೈಕುಂಠ ಹಿಲ್ಸ್‌ ಇಸ್ಕಾನ್‌ ದೇವಸ್ಥಾನಕ್ಕೆ 
ಭೇಟಿ ನೀಡಿ ಶ್ರೀ ರಾಜಾಧಿರಾಜ ಗೋವಿಂದ ದೇವರ ದರ್ಶನ ಪಡೆದರು. 


123 


ದಿನಾಂಕ: 25.07.2022ರಂದು ಹರಿಯಾಣ ವಿಧಾನಸಬೆಯ ಸನ್ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ಗ್ಯಾನಚಂದ್‌ ಗುಪ್ತಾ 
ರವರು ಸನ್ಮಾನ್ಯ ಸಭಾಧ್ಯಕ್ಷರನ್ನು ವಿಧಾನಸೌಧದ ಸನ್ಮಾನ್ಯ ಸಭಾಧ್ಯಕ್ಷರ ಕಛೇರಿಯಲ್ಲಿ ಭೇಟಿ ಮಾಡಿ ತದ ನಂತರ 
ವಿಧಾನ ಸಭೆ ಸಭಾಂಗಣವನ್ನು ವೀಕ್ಷಿ ಸುತ್ತಿರುವ ಸಂದರ್ಭ 


124 


ದಿನಾಂಕ: 26.07.2022 ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನ ರಾಷ್ಟ್ರೀಯ ಮಿಲಿಟರಿ ಸ್ಮಾರಕದಲ್ಲಿ ಹಮ್ಮಿಕೊಂಡ 
“ಫಾರ್ಗಿಲ್‌ ವಿಜಯ್‌ ದಿವಸ್‌” "ಾರ್ಯಕ್ರಮದಲ್ಲಿ ಭಾಗವಹಿಸಿ, ಹುತಾತ್ಮ ವೀರ ಯೋಧರಿಗೆ "ಗೌರವ * ನಮನ 
ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಶ್ರೀ ಎಸ್‌.ಟಿ. ಸೋಮಶೇಖರ್‌, ಕನ್ನಡ ಸಾಹಿತ್ಯ ಪರಿಷತ್‌ 
ಅಧ್ಯಕ್ಷರಾದ ಡಾ: ಮಹೇಶ್‌ ರ ಹಾಗೂ ರಕ್ಷಣಾ ಇಲಾಖೆ ಹಾಗೂ ಲ ಪಯ ಹಿರಿಯ 
ಅಧಿಕಾರಿಗಳು ಉಪಸ್ಥಿತರಿದ್ದರು. 


125 


ದಿನಾಂಕ: 10.08.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಪರುಗೆ, ಮಾರೀಷಿಯಸ್‌, ಉಗಾಂಡ, ಥಾಯ್‌ಲ್ಯಾಂಡ್‌ 
ಹಾಗೂ ಜೆಕ್‌ ರಿಪಬ್ಲಿಕ್‌ ದೇಶಗಳ ಪ್ರತಿನಿಧಿಗಳು ವಿಧಾನಸೌಧಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸದನದ 
ಕಾರ್ಯಕಲಾಪ ವಿಧಾನಗಳು ಹಾಗೂ ಇತರೆ ಸಂಸದೀಯ ವಿಚಾರಗಳ ಕುರಿತು ಚರ್ಚಿಸುತ್ತಿರುವ, ವಿಧಾನ ಸಭೆ 
ಸಭಾಂಗಣವನ್ನು ವೀಕ್ಷಿಸಿದ ನಂತರ ವಿಧಾನಸೌಧದ ಪಶ್ಚಿಮ ದ್ದಾರದಲ್ಲಿ ಪ್ರತಿನಿಧಿಗಳೊಂದಿಗೆ; 


126 


ದಿನಾಂಕ: 12.08.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನಲ್ಲಿರುವ ಶ್ರೀ ಗುರು ರಾಘವೇಂದ್ರತೀರ್ಥ 
ಗುರುಸಾರ್ವಭೌಮ ಮಠದಲ್ಲಿ ರಾಯರ 351ನೇ ಆರಾಧನಾ ಪಂಚರತೋತ್ಸ್ತವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 
ಧ್ವಜಾರೋಹಣ ಹಾಗೂ ಗೋಪೂಜೆಯನ್ನು ನೆರವೇರಿಸುತ್ತಿರುವ ಸಂದರ್ಭ 


127 


ದಿನಾಂಕ: 12.08.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ವಿಧಾನಸೌಧದ ಬ್ಯಾಂಕ್ಸೆಟ್‌ ಹಾಲ್‌ನಲ್ಲಿ ಕರ್ನಾಟಕ ರಾಜ್ಯ 
ಪತ್ರಾಗಾರ ಇಲಾಖೆವತಿಯಿಂದ ಆಯೋಜಿಸಲಾಗಿದ್ದ “ಐತಿಹಾಸಿಕ ದಾಖಲೆಗಳ ಪ್ರದರ್ಶನ” ವನ್ನು ವೀಕ್ಷಿಸುತ್ತಿರುವ 


ಸಂದರ್ಭ; 


4 


” 
' 
*N 
pa 
AE 
| 
4 
೫ 
PA 
PL 
3 
> 
| 


MA” Fr 
Celi 


He 


128 


ದಿನಾಂಕ: 12.08.2022ರಂದು ಅರೇರಾ ಸಮಾಜ ಮತ್ತು ಕುಳವಾಡಿ ಮರಾಠಿ ಸಮಾಜದವರ ಹಲವು ಬೇಡಿಕೆಗಳ 
ಕುರಿತಂತೆ ಸನ್ಮಾನ್ಯ ಸಭಾಧ್ಯಕ್ಷರು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ 
ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು, ಕಾರ್ಮಿಕ ಸಚಿವರಾದ ಶ್ರೀ ಶಿವರಾಮ್‌ ಹೆಬ್ಬಾರ್‌ ರವರು ಹಾಗೂ 
ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತಿರುವ ಸಂದರ್ಭ; 


ಆಗಸ್ಟ್‌ 13 ರಿಂದ 15ರವರೆಗೆ “ಹರ್‌ ಘರ್‌ ತಿರಂಗಾ” ಅಭಿಯಾನದ ಅಂಗವಾಗಿ ಸನ್ಮಾನ್ಯ ಸಭಾಧ್ಯಕ್ಷರು ದಿನಾಂಕ: 
13.08.2022ರಂದು ಬೆಂಗಳೂರಿನ ತಮ್ಮ ನಿವಾಸದ ಮೇಲೆ, ವಿಧಾನಸೌಧದ ತಮ್ಮ ಕಛೇರಿಯ ಎದುರು ತ್ರಿವರ್ಣ 
ಧ್ವಜ ಹಾರಿಸಿ, ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ (ಗ್ರ್ಯಾಂಡ್‌ ಸ್ನೆಪ್ಸ್‌ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ್‌ 
ಬೊಮ್ಮಾಯಿರವರು, ಸಭಾಪತಿಗಳಾದ ಶ್ರೀ ರಘುನಾಥರಾವ್‌ ಮಲ್ವಾಪುರೆರವರು ಸಚಿವರಾದ ಶ್ರೀ ಸುನೀಲ್‌ 
ಕುಮಾರ್‌ರವರು ಹಾಗೂ ಇತರೆ ಸಚಿವರುಗಳೊಂದಿಗೆ ಪಾಲ್ಗೊಂಡಿದ್ದ ಸಂದರ್ಭ; 


129 


ದಿನಾಂಕ: 15-08-2022 ರಂದು ವಿಧಾನಮಂಡಲ ವತಿಯಿಂದ ವಿಧಾನಸೌಧದ ಬೃಹತ್‌ ಮೆಟ್ಟಿಲುಗಳ 
ಮುಂಭಾಗದಲ್ಲಿ 75ನೇ ಸ್ಪಾತಂತ್ರೋತ್ಸವ ಅಮೃತ ಮಹೋತ್ಸವದ ವಿಶೇಷ ಸಂದರ್ಭದಲ್ಲಿ ಧ್ವಜಾರೋಹಣ 
ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನಸಭೆ ಸಭಾಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಪೂರೆ, ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಬೆಂಗಳೂರು 
ವಿಶ್ವವಿದ್ಯಾಲಯದ ಪ್ರೊ. ಡಾ.ಬಿ.ಕೆ.ರವಿ ರವರು ವಿಧಾನಸಭೆ ಕಾರ್ಯದರ್ಶಿಯವರಾದ ಶ್ರೀಮತಿ. ಎಂ.ಕೆ ವಿಶಾಲಾಕ್ಷಿ 
ಹಾಗೂ ವಿಧಾನ ಪರಿಷತ್ತಿನ ಕಾರ್ಯದರ್ಶಿಯವರಾದ ಶ್ರೀಮತಿ. ಕೆ.ಆರ್‌ ಮಹಾಲಕ್ಷ್ಮೀ ಮತ್ತು ಸಿಬ್ಬಂದಿ ವರ್ಗದವರು 
ಭಾಗವಹಿಸಿದ್ದರು. 


N 


48 ಈರ್ನಾಟರ ವಿಧಾನ ಮಂಡಲ 


\ ಪ - HA 4 ) ೫ರ 
3 ಕರ್ನಾಟಕ ನಿಧಾನ ಪರಿಷತ್‌ ಪುತ್ತು ಕರ್ನಾಟಕ ನಿಧಾನ ಸಭೆ 


131 


py 


ಕರ್ನಾಟಕ ವಿಧಾನ ಪರಿಷತ್‌ ಮತ್ತು ಕರ್ನಾಟಕ ವಿಧಾನ ಸಭೆ ¥ 


ಅಮೃತ ಮಹೋತ್ಸವ 


132 


133 


134 


ದಿನಾಂಕ: 15.08.2022ರಂದು 75ನೇ ಸ್ಥಾತಂತ್ರೋತ್ಸವದ ದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು 
ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದ ಸಂದರ್ಭ. 


135 


ದಿನಾಂಕ: 19.08.2022ರಂದು ಬ್ರಿಟಿಷ್‌ ಡೆಪ್ಯೂಟಿ ಹೈಕಮೀಷನ್‌ನ ಬೆಂಗಳೂರಿನ ಮುಖ್ಯಸ್ಥರಾದ ಶ್ರೀ ಆಂಡ್ಯೂ 
ಫ್ಲೆಮಿಂಗ್‌ರವರು ವಿಧಾನಸೌಧದ ಸಭಾಧ್ಯಕ್ಷರ ಕಛೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರಾದ 
ಶ್ರೀ ವಿಶ್ಲೇಶ್ವರ ಹೆಗಡೆ, ಕಾಗೇರಿಯವರು ಅವರನ್ನು ಆತ್ಮೀಯವಾಗಿ ಸ್ಥಾಗತಿಸಿದ ಸಂದರ್ಭ 


ದಿನಾಂಕ: 12-09-2022 ರಂದು ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಪೂರೆ ರವರ 
ನೇತೃತ್ವದಲ್ಲಿ ನಡೆದ ಅಧಿವೇಶನ. 


136 


ಸೆಪ್ಟೆಂಬರ್‌ 12 ರಿಂದ 23 ರವರೆಗೆ ನಡೆಯಲಿರುವ ವಿಧಾನ ಸಭೆಯ ಅಧಿವೇಶನದ ಪ್ರಥಮ ದಿನವಾದ ದಿನಾಂಕ: 
12.09.2022ರಂದು ಸಭಾಂಗಣದಲ್ಲಿ ಸಮಾವೇಶಗೊಂಡು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ನಂತರ 
ಸನ್ಮಾನ್ಯ ಸಭಾಧ್ಯಕ್ಷರು ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆ ನಡೆಸಿ. ಆಡಳಿತ ಪಕ್ಷ ಹಾಗೂ ವಿರೋಧ 


[೨ 


p) 
ಪಕ್ಷಗಳ ಪ್ರಮುಖರೊಂದಿಗೆ ಸದನದ ಮುಂದಿನ ಕಾರ್ಯಕಲಾಪಗಳ ಕುರಿತು ಚರ್ಚಿಸಿದರು 


137 


ದಿನಾಂಕ: 17.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು ಬೆಂಗಳೂರಿನ ಜವಾಹರಲಾಲ್‌ ನೆಹರು ತಾರಾಲಯಕ್ಕೆ ಭೇಟಿ 
ನೀಡಿ ಅಲ್ಲಿನ ವಿಶೇಷತೆಗಳನ್ನು ವೀಕ್ಷಿಸಿದರು ಮತ್ತು ಮಾರ್ಸ್‌ ಹೋಂಬೇಸ್‌ ಆರ್ಗನೈಸೇಷನ್‌ ವಿಜ್ಞಾನಿ ಶ್ರೀ 
ಕೃಷ್ಣಮೂರ್ತಿ ಮಂಜುನಾಥ್‌ ಅವರು ಮಾನವ, ಮಂಗಳ ಗೃಹಕ್ಕೆ ತೆರಳಲು ಅನ್ಸೇಷಿಸಿರುವ SLS ARYA-5, SLS 
ARYA-1, ATS KRISHNA-1.0 ಉಪಕರಣಗಳನ್ನು ವೀಕ್ಷಿಸಿ, ಮಾಹಿತಿ ಪಡೆದ ಸಂದರ್ಭ; 


138 


ದಿನಾಂಕ: 20.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು, ವಿಧಾನಸೌಧದಲ್ಲಿ ಯಲ್ಲಾಹುರ ತಾಲ್ಲೂಕಿನ ಕಳಚೆ ಭಾಗದಲ್ಲಿ 
ತೀವ್ರ ಅತಿವೃಷ್ಟಿಯ ಕಾರಣದಿಂದ ಉಂಟಾದ ಅಪಾರ ಪ್ರಮಾಣದ ಹಾನಿಯ ಕುರಿತಂತೆ ಯಲ್ಲಾಪುರದ 
ನಿಯೋಗದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ಸಚಿವರಾದ 
ಶ್ರೀ ಶಿವರಾಮ್‌ ಹೆಬ್ಬಾರ್‌ ಅವರ ಜೊತೆ ಶೀಘ್ರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಚರ್ಚಿಸುತ್ತಿರುವ 
ಸಂದರ್ಭ 


ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ದಾಟನಾ ಸಮಾರಂಭಕ್ಕೆ ಆಗಮಿಸುವಂತೆ ಸನ್ಮಾನ್ಯ ಸಭಾಧ್ಯಕ್ಷರವರನ್ನು ದಿನಾಂಕ: 
21.09.2022 ರಂದು ವಿಧಾನಸೌಧದಲ್ಲಿ ಮಾನ್ಯ ಸಹಕಾರ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ 
ಸಚಿವರಾದ ಶ್ರೀ ಎಸ್‌.ಟಿ. ಸೋಮಶೇಖರ್‌ರವರು ದಸರಾ ಉತ್ಸವಕ್ಕೆ ಆತ್ಮೀಯವಾಗಿ ಆಮಂತ್ರಿಸುತ್ತಿರುವ ಸಂದರ್ಭ 


139 


ದಿನಾಂಕ: 26-09-2022 ರಂದು ಮೈಸೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ರಾಟನೆ ಮತ್ತು ರಾಜ್ಯ 
ಸಂಗೀತ ವಿದ್ದಾನ್‌ ಪ್ರಶಸ್ತಿ ಸಮಾರಂಭದಲ್ಲಿ ಮಾನ್ಯ ವಿಧಾನಸಭಾಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಮಾನ್ಯ ಸಭಾಪತಿಯವರಾದ ಶ್ರೀ ರಘುನಾಥರಾವ್‌ ಮಲಕಾಪೂರೆ, ಸಹಕಾರ ಸಚಿವರಾದ ಶ್ರೀ ಎಸ್‌.ಟಿ 
ಸೋಮಶೇಖರ್‌ ಹಾಗೂ ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ವಿ.ಸುನಿಲ್‌ ಕುಮಾರ್‌ ಹಾಗೂ 
ಮೈಸೂರು ಜಿಲ್ಲಾಧಿಕಾರಿಯಾದ ಶ್ರೀ ಗೌತಮ್‌ ಬಾಗದಿ ಮತ್ತು ಇತರರು ಭಾಗವಹಿಸಿದ್ದರು. 


140 


141 


ದಿನಾಂಕ: 27.09.2022ರಂದು ಸನ್ಮಾನ್ಯ ಸಭಾಧ್ಯಕ್ಷರು, ಮೈಸೂರಿನ ಸುತ್ತೂರು ಮಠದ ಪರಮಪೂಜ್ಯ ಶ್ರೀಗಳಾದ 
ಶಿವರಾತ್ರಿ ದೇಶಿಕೇಂದ್ರ ಸ್ಟಾಮೀಜಿಯವರನ್ನು, ಪರಮಷೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರನ್ನು 
ಹಾಗೂ ಜಗನ್ಮಾತೆ ಚಾಮುಂಡೇಶ್ಲರಿ ದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದುರು ಮತ್ತು ಮೈಸೂರು ಸಿಟಿ 
ಕೋ-ಆಪರೇಟಿವ್‌ ಸೊಸೈಟಿ ಇದರ ಶತಮಾನೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಸೊಸೈಟಿಯ ಕಛೇರಿಗೆ ಭೇಟಿ ನೀಡಿ 
ಶುಭ ಕೋರಿದ ಸಂದರ್ಭ; 


142 
ಭಾಗ-2 
ಸಂಸತ್‌ ಸುದ್ದಿಗಳು 


1. Monsoon Session of Parliament from July 18 


The Monsoon Session of Parliament will start on July 18 and end on August 12, 
even as the government and the Opposition are replenishing their armoury to target each 
other on a variety of issues, including the Agnipath scheme, Udaipur killings, sliding 
rupee, price rise, and the overthrowing of Maharashtra government. 


The session comes at a time when the elections for the posts of President and 
Vice President will be held. The presidential election is scheduled for July 18, the first 
day of the Monsoon Session, while the poll for the Vice President will be held on 
August 6. 


Both Lok Sabha and Rajya Sabha will sit simultaneously from 11 am during the 
18 sittings. The ruling BJP-led NDA and the Opposition will also lock horns on a variety 
of issues. The government has not spelt its legislative agenda yet. However, on top of 
the agenda for both sides would be the Agnipath scheme on which the Opposition and 
the government are on a warpath as well as the recent killing of a tailor in Rajasthan's 
Udaipur. 


Courtesy: Deccan Herald, dt: 01.07.2022 
2. ಉಪರಾಷಪತಿ ಚುನಾವಣೆಗೆ ಅಧಿಸೂಚನೆ ಪಕಟ 
ಬ್ರ ಕ್‌ 


ಉಪರಾಷ್ಟಪತಿಯ ಆಯ್ಕೆಗೆ ಆಗಸ್ಟ್‌ 6ರಂದು ಚುನಾವಣೆ ನಡೆಯಲಿದ್ದು, ಈ ಸಂಬಂಧ 
ಚುನಾವಣಾ ಆಯೋಗ ಅಧಿಸೂಚನೆ ಪ್ರಕಟಿಸಿದೆ. ಹಾಲಿ ಉಪರಾಷ್ಟಪತಿ ಎಂ. ವೆಂಕಯ್ಯನಾಯ್ಡು ಅವರ 
ಅಧಿಕಾರ ಅವಧಿ ಆಗಸ್ಟ್‌ 10ಕ್ಕೆ ಅಂತ್ಯಗೊಳ್ಗಲಿದ್ದು, ಆಗಸ್ಟ್‌ 11ರೊಳಗೆ ನೂತನ ಉಪರಾಷ್ಟಪತಿಯ ಆಯ್ಕೆ 
ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ನಾಮಪತ್ರ ಸಲ್ಲಿಸಲು ಜುಲೈ 19 ಕೊನೆ ದಿನಾಂಕವಾಗಿದೆ. ನಾಮಪತ್ರ 
ವಾಪಸ್‌ ಪಡೆಯಲು ಜುಲೈ - 22 ಕೊನೆಯ ದಿನಾಂಕವಾಗಿದೆ. ಒಬ್ಬ ಅಭ್ಯರ್ಥಿ ಗರಿಷ್ಠ ನಾಲ್ಕು 
ನಾಮಪತ್ರಗಳನ್ನು ಸಲ್ಲಿಸಬಹುದಾಗಿದ್ದು, ರೂ. 15 ಸಾವಿರ ಭದ್ರತಾ ಠೇವಣಿ ಇರಿಸುವುದು 
ಕಡ್ಡಾಯವಾಗಿದೆ. ಎನ್‌ಡಿಎ, ಪಂಜಾಬ್‌ ಮಾಜಿ ಸಿಎಂ ಕ್ಯಾಪ್ಪನ್‌ ಅಮರಿಂದರ್‌ ಸಿಂಗ್‌ ಅವರನ್ನು 
ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಇನ್ನೂ ಯಾವುದೇ ನಿಲುವು ತಾಳಿಲ್ಲ ಎಂದು 


ಮೂಲಗಳು ಹೇಳಿವೆ. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 06.07.2022 


143 


3. Panel suggest increasing tenure of House committees 


There should be a dedicated hour during the Rajya Sabha proceedings to discuss 
the “import and implications” of the reports finalised by Parliamentary Standing 
Committees, a panel headed by former General Secretary and advisor 
P.P. K. Ramacharyulu has recommended. 


The panel was instituted by Chairman M.Venkaiah Naidu in January this year. 
The panel, in its extensive report, that studied the working of the Rajya Sabha secretariat 
and other procedural issues, has made 130 recommendations. The report was presented 
to Mr. Naidu. 


According to a press note by the Rajya Sabha secretariat, the committee 
suggested that the tenure of the Parliamentary committees should be increased from 
present one year to two years. 


Field visits 


Their field visits should also be increased from present two visits for a maximum 
of ten days in a year to three visits and 15 days. 


“Given the efforts that go into preparation of reports by the DRSCs and their 
import and implications, a Committee Hour has been recommended for consideration to 
discuss, select major reports in the Parliament for wider amplification of the content of 
the reports,” the committee has recommended. 


More accessible 


The panel said that these reports should be made more accessible to the 
stakeholders and general public. 


This 1s the first ever comprehensive study of the Rajya Sabha secretariat. The 
study has suggested streamlining of the secretarial work, including disposing of 75% of 
the issues by lower and middle level in a ten-layer hierarchy that exists in the secretariat 
at present. The Rajya Sabha secretariat, that in 1952 had started out with 200 officers 
and staff, has 1,700 personnel at present. 


Courtesy: The Hindu, dt: 06.07.2022 
4. RS study moots longer tenure for Parl committees 


An increase in tenure of Parliamentary Standing Committees from one year to 
two years and a ‘Committee Hour’ to discuss major reports by such panels in Parliament 
are among a series of recommendations suggested in a new study by the Rajya Sabha 
Secretariat. 


Conducted by Advisor and Former Secretary General Dr PPK Ramacharyulu, the 
study on ‘System Improvement’ in the RS Secretariat has demanded a makeover for 
quick decision-making and delivery of services in a transparent and accountable manner. 


144 


According to the study presented to Rajya Sabha Chairman M Venkaiah Naidu, 
the tenure of the Standing Committees should be increased from the present one year to 
two years. 


Sources said the study also recommended the field visits should be increased 
from the present two visits for a maximum of 10 days in a year to three visits and 15 
days. It also wanted memoranda furnished by various stakeholders to be available in the 
public domain. 


Ramacharyulu, a veteran in the Secretariat, suggested that there should be 
discussions on major reports for wider amplification of the content of the reports. For 
this, he recommended that a ‘Committee Hour' be allocated. Amid complaints that the 
media does not adequately cover Standing Committee reports, it is suggested panel 
chairpersons hold press conferences. 


Courtesy: Deccan Herald, dt: 08.07.2022 
S. Rajnath to brief Parliamentary panel on Agnipath next week 


Defence Minister Rajnath Singh is scheduled to brief the Parliamentary 
Consultative Committee on Defence on various aspects of Agnipath on July 11, the 
Defence Ministry. 


Defence Secretary, three Service Chiefs and senior Ministry officials are likely to 
be present, a statement from the Ministry said. 


Recruitment of soldiers in all the three Services will henceforth take place 
through the recently-launched scheme. 


The registration process for recruitment is under way for the Army and Navy, 
while it has closed for the Air Force. “Compared to 6,31,528 applications in the past, 
which was the highest in any recruitment cycle, this time 7,49,899 applications have 
been received,” the Air Force said on Twitter. 


The Navy is opening its doors to women in all streams under the Agnipath 
scheme. Up to 20% or 600 women will be recruited, Navy officials said. 


The IAF Registration was open from June 24 to July 5, while registrations for the 
Army and Navy opened on July 1. According to the schedule given by the IAF, the 
course is set to commence on December 30, 2022. 


The Army has 7] Army Recruitment Offices (ARO) across the country and two 
AROs for recruitment of Gorkhas. Of these, 14 AROs started registration on July 1, 
while another 26 opened registration on July S. 


The Army plans to hold 83 rallies to recruit 40,000 Agniveers in two batches this 
year, while the Navy and Air Force will recruit 3000 Agniveers each. In the first batch, 
the Army will induct around 25000 Agniveers by the first half of December. The second 
batch will be inducted by the first half of February 2023. 


145 


On June 14, the Government announced the “Agnipath” scheme for recruitment 
of soldiers into the armed forces for four years, replacing the current permanent entry 
scheme, and the age bracket for new recruits was fixed at 17 to 21 years. For this year, 
the Government has announced a onetime upper age limit relaxation to 23 years. 


Agniveers, on completion of four years, will get an opportunity to join the 
permanent cadre and up to 25% will be selected. 


Courtesy: The Hindu, dt: 08.07.2022 
6. ನೂತನ ಸಂಸತ್‌ ರಾಷ್ಟಲಾಂಛನ ಅನಾವರಣ 
ಟ್ರ 


ರಾಷ್ಟರಾಜಧಾನಿಯಲ್ಲಿ ನಿರ್ಮಿಸಲಾಗುತ್ತಿರುವ ನೂತನ ಸಂಸತ್‌ ಭವನದ ಮೇಲ್ಸಾಗದಲ್ಲಿ 
ಸ್ಥಾಪಿಸಲಾಗಿರುವ ರಾಷ್ಟ್ರೀಯ ಲಾಂಛನದ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು 
ಅನಾವರಣಗೊಳಿಸಿದರು. 


ಭವನದ ಕೇಂದ್ರ ದ್ಹಾರದ ಮೇಲ್ಭಾಗದಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಪ್ರತಿಮೆಯನ್ನು 
ಸಂಪೂರ್ಣವಾಗಿ ಕಂಚಿನಿಂದ ತಯಾರಿಸಲಾಗಿದೆ. ಲಾಂಛನಕ್ಕೆ ಅಡಿಪಾಯವಾಗಿರುವ ಸ್ಟೀಲ್‌ ವಿನ್ಯಾಸವು 
6,500 ಕೆ.ಜಿ. ತೂಕವಿದೆ. ಲಾಂಛನ ಅನಾವರಣಗೊಳಿಸಿದ ಪ್ರಧಾನಿಯವರು ಅದನ್ನು ನಿರ್ಮಿಸಿದ 
ಕಾರ್ಮಿಕರೊಂದಿಗೆ ಮಾತುಕತೆ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರೊಂದಿಗೆ ಲೋಕಸಭಾ 
ಸ್ಪೀಕರ್‌ ಓಂ ಬಿರ್ಲಾ ಮತ್ತು ಕೇಂದ್ರದ ಹಲವು ಸಚಿವರು ಭಾಗವಹಿಸಿದ್ದರು. 


8 ಹಂತದಲ್ಲಿ ನಿರ್ಮಾಣ: ಈ ರಾಷ್ಟ್ರೀಯ ಲಾಂಛನ ಪ್ರತಿಮೆ ಸ್ಥಾಪನೆಯನ್ನು 8 ಹಂತಗಳಲ್ಲಿ 
ಸಾಧ್ಯವಾಗಿಸಲಾಗಿದೆ. ಮೊದಲಿಗೆ ಮಣ್ಣಿನ ಮಾದರಿ ಪ್ರತಿಮೆ ಸ್ಥಾಪನೆ, ನಂತರ ಕಂಪ್ಯೂಟರ್‌ ಗ್ರಾಫಿಕ್ಸ್‌ 


ಕಂಚಿನ ಅಚ್ಚು ಅದನ್ನು ನಯಗೊಳಿಸುವುದು ಹೀಗೆ ವಿವಿಧ ಹಂತದಲ್ಲಿ ಕಾಮಗಾರಿ ನಡೆದಿದೆ. 
ಆಧಾರ: ವಿಶ್ವವಾಣಿ, ದಿನಾಂಕ: 12.07.2022 


7. LS Speaker Birla calls ‘no dharna’ circular routine 


Lok Sabha Speaker Om Birla dismissed as non-issue Congress's protests over a 
circular issued by Rajya Sabha secretariat forbidding protests, dharnas and religious 
ceremonies, saying that the caution has been a consistent practice for more than a 
decade. 


Birla said that the circular has been a routine affair and has been issued every 
year since it was first issued in 2009 when Congress-led UPA was in power. "This is a 
routine matter and such circulars are issued before every session," he said, urging 
political parties not to use routine Parliamentary information for creating news. 


146 


As the opposition cried foul over a Rajya Sabha secretariat circular saying that 
demonstrations, dharnas or religious ceremonies cannot be held in the precincts of the 
Parliament House complex, Birla called it a routine matter and that such notices have 
been issued for years and even when the Congress-led UPA was in power. 


It was Congress's Jairam Ramesh, newly-appointed head of Congress’ media cell, 
who put out a tweet linking the circular to Modi government's alleged intolerance. 
"Vishguru's latest salvo - D(h)arna Mana Hai!" tweeted Jairam. 


However, the Rajya Sabha secretariat promptly rebutted the charge providing 
copies of similar circular issued during the UPA regime in 2013 and said such circulars 
are being issued for many years now. 


The backlash from BJP was swift. The party, already seething with anger over 
the portrayal of the regular practice of the publication of a compilation of expressions 
deemed to be unparliamentary by different legislatures as an authoritarian" measure of 
the Modi government, released screenshots of similar circulars issued in 2013 and 2014 
when UPA was in power. 


"Who was in office in 2013 and 2014? UPA. Who is sued circulars that there 
would be no dharnas in the Parliament? UPA. We know Congress has a marginalised 
presence in Parliament but the least they can do is remember their own track record 
while in office. Or has it been too long?" asked Amit Malviya, head of the BJP's IT cell. 


Courtesy: Times of India, dt: 16.07.2022 
8. Legislative panel to seek opinion from experts to 
strengthen anti-defection law 


A meeting of presiding officers of legislative bodies chaired by Lok Sabha 
Speaker Om Birla discussed ways to strengthen the anti defection law, besides 
unanimously resolving to ensure that House proceedings are not interrupted especially 
during joint addresses by the President and governors. 


"A decision was taken that presiding officers, Constitution experts, legal scholars 
and other stakeholders will be consulted for amendments to the strengthen anti-defection 
law" Birla said after addressing the conference, which was attended by Deputy 
Chairman Rajya Sabha, Harivansh Singh and Presiding officers from 17 states and UTS. 


Awards to outstanding legislatures and a minimum number of sittings of 
legislatures were also discussed in the meeting. Earlier in his address, Birla suggested 
debates and discussions in legislatures should be dignified and every member should 
conduct themselves in a manner that will add to the dignity and decorum of the House. 
"There should not be any disruption during addresses of President and Governor. 
Presiding officers should meet regularly and discuss these issues so that meaningful 
discussion takes place in legislatures," he suggested. 


147 


Speaking on the issue of expunction of certain words from parliamentary 
proceedings, Birla urged the Presiding Officers to inform the members that no word has 
been banned but the words which have been expunged from the proceedings as per the 
directions of the chair have been compiled. Emphasising the need for a single platform 
for information about legislatures in the country, Birla said that a single digital platform 
is being prepared and debates of all the legislatures in the country will soon be available 
on this platform. 


He sought cooperation from the Presiding Officers for sharing of debates of state 
legislatures so that a robust digital platform can be prepared. Birla also insisted that 
uniformity of rules and procedures for all democratically elected legislative bodies, 
including panchayats, will strengthen democracy from the grassroots level onwards. 


Courtesy: Times of India, dt: 16.07.2022 
9. Digital new media regulation on the cards 


The Centre is planning to bring in new legislation, the Registration of Press 
Periodicals Bills, to regulate the digital news media industry. 


This will be second attempt of the Narendra Modi government to regulate 
burgeoning digital news media space, with previous move collapsing following outcry. 


The proposed law seeks to replace the British-era and Registration of Books Act, 
1867, that currently regulates presses and newspapers printed India, but doesn't have 
jurisdiction on digital media. 


"The Ministry of Information and Broadcasting bringing new law to make digital 
news websites on par with the newspapers," senior official the I&B ministry said. 


“The ministry has completed the consultation on the issue and will soon bring the 
bill before the Union Cabinet." 


On receiving Cabinet nod, the Bill is likely to be tabled in the monsoon session of 
Parliament, which starts from 18. 


The proposed legislation will bring digital news media under control of the Union 
Ministry of Information & Broadcasting. Once the law gets Parliament nod, digital 
media houses have to register with the Press Registrar General within 90 days. 


The Registration General will have the power to act against publications for 
violations by suspending or cancelling registrations and impose penalties. At present, 
there is no such registration system for digital new media. In 2019, the Centre had put 
out a draft bill on the Registration of Press and Periodicals to bring all digital platforms 
under its framework. But it kicked up a huge row. 


Courtesy: Deccan Herald, dt: 16.07.2022 


148 


10. Opposition parties skip Speaker’s meet, thunders 
likely in monsoon session 


Stage is set for a tumultuous monsoon session starting with several Opposition 
parties skipping a meeting of floor leaders called by Lok Sabha Speaker Om Birla. The 
meeting aimed to discuss key issues to be taken up during the session and seek 
cooperation or smooth functioning of the House. 


Leaders from Congress, DMK, YSRCP were in attendance while those skipping 
the meet in the Parliament House included TMC, TRS, Left parties, Shiv Sena, BJD, 
TDP, JMM, and national conference. Some of the parties said that they are unlikely to 
attend the meeting called by Rajya Sabha Chairman Venkaiah Naidu. The government 
will also hold an all party meeting. 


The Opposition and government has already been at loggerheads over a new list 
of “unparliamentary” words released by the Lok Sabha secretariat. Words like 
“jumlajeevi’, “baal buddhi’, ‘Covid spreader’, “Snoopgate’ and even commonly used 
words like ‘ashamed’, ‘abused, ‘betrayed’, ‘corrupt’, ‘drama’, ‘hypocrisy’ and 
‘incompetent’ have been listed as unparliametary. The Opposition also protested against 
a circular saying that dharna, protests and religious activities are not allowed in the 
parliament compound. However, the Centre said that the order has been in place for 
several years and the Opposition is making an issue out of nothing. After the meeting, 
Birla said that he appealed to all party leaders to hold discussions on key issues currently 
facing the country. The discussion was held on allocation of time for the government’s 
legislative business and discussion on other issues. 


The government has listed 24 bills for passing during the session that ends on 
August 12. The first day of the monsoon session will see voting for the presidential 
election and vice-presidential election voting next month. 


The Opposition during the meeting sought discussion on recently launched 
Agnipath scheme, unemployment, China’s intrusion in the Indian territory in Ladakh, 
inflation and agrarian crisis among others. 


Congress MP Adhir Ranjan Chowdhury said that the opposition sought that 
sufficient time should be given to the Opposition in the House to raise issues.They also 
raised the issue of list of “unparliamentary” words released by the secretariat. 


Naidu will be meeting floor leaders of all parties in the upper house while an all 
party meeting has been called by the government to discuss the business during the 
session and seek cooperation from the other parties. 


Leader of Opposition in Rajya Sabha Mallikarjun Kharge has also called for a 
meeting of all like-minded parties to discuss the strategy for the monsoon session and 
joint vice-presidential candidate. 


149 


Key bills to be tabled in Parliament 


A total of 24 new bills will be introduced in the monsoon session of Parliament, 
which will begin from tomorrow. Key bills among them are as follows. 


e Wildlife (Protection) Amendment Bill, 2021: Introduced on December 17, 
2021. Its report by standing committee to science and technology, environment, 


forests and climate change was submitted to Lok Sabha Speaker on April 21, 
2022; 


e Maintenance and welfare of Parents and Senior Citizens (Amendment) Bill, 
2019: Introduced on December 11, 2019. Its report of the standing committee on 
social justice and empowerment was presented on January 19, 2021. 


e Ancient Monuments and Archaeological Sites and Remains (Amendment) 
Bill, 2022: Rationalising prohibited area and other amendments. 


© National Nursing and Midwifery Commission Bill, 2022: Setting up a 
National Nursing and Midwifery Commission (NNMC) and to repeal the 
Indian Nursing Council Act, 1947. 


Courtesy: Indian Express, dt: 17.07.2022 
11. Opposition demands debate on Agnipath scheme 


Lok Sabha Speaker Om Birla chaired a meeting of floor leaders of the Lower 
House ahead of the Monsoon Session of Parliament beginning. The Opposition has 
demanded a discussion on the Agni path military recruitment scheme, unemployment 
and farmers’ issues. 


Several Opposition parties, including the Trinamool Congress, Biju Janata Dal, 
Shiv Sena, Telugu Desam Party, Akali Dal, Communist Party of India (Marxist), 
Communist Party of India, Revolutionary Socialist Party and Jharkhand Mukti Morcha, 
skipped the meeting. The Trinamool said that such pre-session meetings were a sham 
because the agreements reached were not implemented in the House. 


"We have demanded that discussion be held on Agnipath, unemployment and 
issues related to farmers and sufficient time be given to the Opposition to raise these 
issues in the House," Congress MP Adhir Ranjan Chowdhury told presspersons, after 
the meeting. 


24 Bills listed 


The Trinamool will skip the meeting chaired by Rajya Sabha Chairman M. 
Venkaiah Naidu scheduled for evening but will at tend the all-party meeting to be 
chaired by Defence Minister Rajnath Singh. 


The government has listed 24 Bills including the Insolvency and Bankruptcy 
(Amendment) Bill for introduction. 


150 


It seeks to strengthen the Insolvency and Bankruptcy Code by introducing 
provisions on cross-border insolvency and certain other amendments for a time bound 
resolution of stressed assets while maximising their value. 


The Family Courts (Amendment) and Indian Antarctic Bills are listed to be taken 
up in the Lok Sabha, while the Weapons of Mass Destruction and their Delivery 
Systems (Prohibition of Unlawful Activities) Amendment Bill is listed for consideration 
and passing on the same day in the Rajya Sabha. 


The Trafficking of Persons (Protection, Care and Rehabilitation) Bill, which 
seeks to prevent and combat trafficking of persons, especially women and children, 
provide care to the victims while respecting their rights, and ensure prosecution of 
offenders, is also listed. This Bill has been in the works since 2018. 


The Amit Shah-led Cooperatives Ministry is tabling the Multi-State Cooperative 
Societies (Amendment) Bill seeking to rationalise the government's role in cooperatives 
and increase participation in the working of the multi-State cooperative societies. 


Two separate Bills for Constitutional amendments to revise the list of Scheduled 
Castes and Scheduled Tribes in Chhattisgarh and Tamil Nadu will be introduced. 
Bill on media registration likely 


The government may introduce the Registration of Press and Periodicals Bill, 
2022, in Parliament during the coming Monsoon Session, in order to replace the old 
Press and Registration of Books (PRB) Act, 1867. The Bill proposes registration of 
digital media. 


In 2019, the Centre had circulated a draft Registration of Press and Periodicals 
Bill. Defining "news on digital media" as the news in digitised format that could be 
transmitted over the Internet, computer or mobile networks and included text, audio, 
video and graphics, it proposed registration of the digital media news publishers with the 
Registrar of Newspapers of India. 


Apart from laying down a "simple system" of registration of e-papers, the draft 
Bill proposed removal of certain existing provisions related to the registration of books. 


It also did away with the existing procedure of furnishing of declaration by 
publishers/printers before the District Magistrate and its subsequent authentication. 


Courtesy: The Hindu, dt: 17.07.2022 
12. ಧನಕರ್‌ ೪/8 ಮಾರ್ಗರೇಟ್‌ 
ಉಪರಾಷ್ಠಪತಿ ಚುನಾವಣೆಗೆ ಪ್ರತಿಪಕ್ಷಗಳ ಜಂಟಿ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೋಕಸಭಾ 
ಕ್ಷೇತದ ಮಾಜಿ ಸಂಸದೆ, ಕನ್ನಡತಿ ಮಾರ್ಗರೇಟ್‌ ಆಳ್ವ ಆಯ್ಕೆಯಾಗಿದ್ದಾರೆ. 


151 


ಎನ್‌ಸಿಪಿ ವರಿಷ್ಠ ಶರದ್‌ ಪವಾರ್‌ ಅವರ ನಿವಾಸದಲ್ಲಿ ನಡೆದ 17 ಪ್ರಶಿಪಕ್ಷಗಳ ನಾಯಕರ 
ಸಭೆಯಲ್ಲಿ, ರಾಜಸ್ಥಾನ ಮತ್ತು ಉತ್ತರಾಖಂಡದ ಮಾಜಿ ರಾಜ್ಯಪಾಲರೂ ಆದ ಆಳ್ಸ ಅವರನ್ನು 
ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲು ಒಕ್ಕೊರಲಿನ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಶರದ್‌ 

ಪವಾರ್‌ ಈ ವಿಷಯವನ್ನು ಪ್ರಕಟಿಸಿದ್ದಾರೆ. 
"ಉಪ ರಾಷ್ಟ್ರಪತಿ ಆಳ್ಳ ಅವರನ್ನು ನಮ್ಮ ಜಂಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಸಭೆಯಲ್ಲಿ 


ಒಕ್ಕೊರಲಿನ ತೀರ್ಮಾನ ಕೈಗೊಳ್ಳಲಾಗಿದೆ. ಆಮ್‌ ಆದ್ಮಿ ಪಕ್ಷ ಮತ್ತು ತೃಣಮೂಲ ಕಾಂಗೆಸ್‌ ಬೆಂಬಲ 


ಘೋಷಿಸಿದರೆ, ಆಳ್ಳ ಅವರು 19 ಪಕ್ಷಗಳ ಜಂಟಿ ಅಭ್ಯರ್ಥಿಯಾಗಲಿದ್ದಾರೆ,” ಎಂದು ಪವಾರ್‌ ತಿಳಿಸಿದ್ದಾರೆ. 


ಸಭೆಯಲ್ಲಿ ಯಾರಿದ್ದರು?: ಕಾಂಗೆಸ್‌ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜೈರಾಮ್‌ ರಮೇಶ್‌, 
ಸಿಪಿಐ(ಎಂ) ಮುಖಂಡ ಸೀತಾರಾಮ್‌ ಯಚೂರಿ, ಸಿಪಿಐನ ಡಿ. ರಾಜಾ ಮತ್ತು ಬಿನೊಯ್‌ ವಿಸ್ತಂ, ಶಿವ 
ಸೇನೆಯ ಸಂಜಯ್‌ ರಾವತ್‌, ಡಿಎಂಕೆಯ ಟಿ.ಆರ್‌. ಬಾಲು ಮತ್ತು ತಿರುಚಿ ಶಿವ, ಸಮಾಜವಾದಿ ಪಕ್ಷದ 
ರಾಮ್‌ ಗೋಪಾಲ್‌ ಯಾದವ್‌, ಎಂಡಿಎಂಕೆಯ ವೈಕೋ, ಟಿಆರ್‌ಎಸ್‌ ನಾಯಕ ಕೆ. ಕೇಶವ್‌ ರಾವ್‌, 
ಆರ್‌ಜೆಡಿ, ಐಎ೦ಯುಎಲ್‌, ಕೇರಳ ಕಾಂಗೆಸ್‌ ಪ್ರತಿನಿಧಿಗಳೂ ಸಭೆಯಲ್ಲಿ ಪಾಲ್ಗೊಂಡರು. 


ಉಭಯ ಅಭ್ಯರ್ಥಿಗಳ ಸಮಾನ ಅಂಶಗಳು 
> ಉಭಯ ನಾಯಕರೂ ಮಾಜಿ ರಾಜ್ಯಪಾಲರು, ಮಾಜಿ ಕೇಂದ್ರ ಸಚಿವರು, ಕಾಂಗೆಸ್‌ 


ಹಿನ್ನೆಲೆಯವರು. 
> ಇಬ್ಬರೂ ಕಾನೂನು ಪದವೀಧರರು ಮತ್ತು ರಾಜಸ್ಥಾನದೊಂದಿಗೆ ನಂಟು ಹೊಂದಿರುವವರು. 


» ಆಳ್ಸ ನಾಲ್ಕು ಬಾರಿ ರಾಜ್ಯಸಭೆ ಸದಸ್ಯೆ, ಉತ್ತರ ಕನ್ನಡದಿಂದ ಒಮ್ಮೆ ಲೋಕಸಭೆಗೆ ಆಯ್ಕೆ; 


ರಾಜಸ್ಥಾನ, ಉತ್ತರಾಖಂಡ ಮಾಜಿ ಗವರ್ನರ್‌. 


> ರಾಜೀವ್‌ ಗಾಂಧಿ, ನರಸಿಂಹರಾವ್‌ ಸಂಪುಟದಲ್ಲಿ ಸಚಿವೆ. 


» ಧನಕರ್‌, ಚಂದ್ರಶೇಖರ್‌ ಸಂಪುಟದಲ್ಲಿ ಸಚಿವರಾಗಿದ್ದರು. 
ನಾಳೆ ನಾಮಪತ್ರ 
ಮಾರ್ಗರೇಟ್‌ ಆಳ್ವ ಅವರು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಜು.19ರಂದು ಹಾಗೂ 


ಎನ್‌ಡಿಎ ಅಭ್ಯರ್ಥಿ ಜಗದೀಪ್‌ ಧನಕರ್‌ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಆ.6 ರಂದು 
ಚುನಾವಣೆ ನಡೆಯಲಿದೆ. 


152 


ಬಿಜೆಪಿ ತಂತ್ರ ತಿರುಗುಬಾಣ 


ಉಪ ರಾಷ್ಟಪತಿ ಸ್ಥಾನಕ್ಕೆ ಅಲ್ಪ ಸಂಖ್ಯಾತ ಸಮುದಾಯದ ಮಾರ್ಗರೇಟ್‌ ಅವರನ್ನು ಆಯ್ಕೆ 


ಮಾಡುವ ಮೂಲಕ ಪ್ರತಿಪಕ್ಷಗಳು ಬಿಜೆಪಿಗೆ ಪ್ರತಿಯಾಗಿ ಕಾರ್ಯತಂತ್ರ ರೂಪಿಸಿವೆ. ರಾಷ್ಟಪತಿ ಸ್ಥಾನಕ್ಕೆ 


ಲ 


(e 


ಹಲವು ಘಟಾನುಘಟಿಗಳ ಹೆಸರು ಕೇಳಿಬರುತ್ತಿದ್ದರೂ ಬುಡಕಟ್ಟು ಸಮುದಾಯದ ಅಭ್ಯರ್ಥಿ ಮುರ್ಮು 
ಅವರನ್ನು ಆಯ್ಕೆ ಮಾಡುವ ಮೂಲಕ ಬಿಜೆಪಿ ಅಚ್ಚರಿ ಮೂಡಿಸಿತ್ತು. ಇದೀಗ ಉಪರಾಷ್ಟಪತಿ ಸ್ಥಾನಕ್ಕೆ 
ಪ್ರತಿಪಕ್ಷಗಳು ಅಲ್ಲ ಸಂಖ್ಯಾತ ಸಮುದಾಯದ ಮಹಿಳಾ ಅಭ್ಯರ್ಥಿಯನ್ನು ನೇಮಕ ಮಾಡುವ ಮೂಲಕ 
ಪ್ರತಿತಂತ್ರ ಹೆಣೆದಿವೆ. 

ಆಧಾರ: ವಿಶ್ವವಾಣಿ, ದಿನಾಂಕ: 18.07.2022 


13. ಇಂದಿನಿಂದ ಸಂಸತ್‌ನಲ್ಲಿ ಮುಂಗಾರು ಮಳೆ 


ಸಂಸತ್‌ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು ಕೇಂದ್ರ ಸರಕಾರ ಸರ್ವಪಕ್ಷಗಳ ಸಭೆ 
ನಡೆಸಿತು. ಮುಂಗಾರು ಅಧಿವೇಶನದ ವೇಳ ಸದನದಲ್ಲಿ ಹೆಚ್ಚಿನ ಸದಸ್ಯರು ಭಾಗವಹಿಸುವಂತೆ 
ಕಾರ್ಯತಂತ್ರ ರೂಪಿಸುವುದಕ್ಕಾಗಿ ಈ ಸಭೆ ಕರೆಯಲಾಗಿತ್ತು 


ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್‌ ಜೋಷಿ ಈ ಸಭೆ ಕರೆದಿದ್ದು, ರಕ್ಷಣಾ ಸಚಿವ 
ರಾಜನಾಥ್‌ ಸಿಂಗ್‌, ಕೇಂದ್ರ ಸಚಿವ ಪೀಯೂಹಷ್‌ ಗೋಯಲ್‌, ಎಐಎಡಿಎಂಕೆ ಸಂಸದ ಎಂ ತಂಬಿದೊರೆ, 
ವೈಎಸ್‌ಆರ್‌ ಸಿಪಿ ಸಂಸದ ವಿಜಯಸಾಯಿ ರೆಡ್ಡಿ ಟಿಎಂಸಿ ಸಂಸದ ಸುದೀಪ್‌ ಬಂದೋಪಾಧ್ಯಾಯ್‌, 
ಅಪ್ನಾ ದಳ ಸಂಸದೆ ಅನುಪ್ರಿಯಾ ಪಟೇಲ್‌, ಕಾಂಗೆಸ್‌ ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು 
ಜೈರಾಮ್‌ ರಮೇಶ್‌, ರಾಷ್ಟ್ರೀಯ ಲೋಕದಳ ಸಂಸದರಾದ ಜಯಂತ್‌ ಚೌಧರಿ ಮತ್ತು ಡಿಎಂಕೆ ಸಂಸದ 
ತಿರುಚಿ ಸಿವ ಮತ್ತು ಇತರರು ಭಾಗಿಯಾಗಿದ್ದರು. 


ಪ್ರಧಾನಿ ನಡೆ ಅಸಂಸದೀಯ ಅಲ್ಲವೆ? ಕಾಂಗೆಸ್‌ ಪ್ರಶ್ನೇ ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ 
ಭಾಗವಹಿಸಲಿಲ್ಲ. ಇದನ್ನು ಪ್ರತಿಪಕ್ಷ ಕಾಂಗೆಸ್‌ ಪ್ರಶ್ನಿಸಿದೆ. ಸಂಸತ್‌ನಲ್ಲಿ ನಡೆಯಲಿರುವ ಅಧಿವೇಶನ ಬಗ್ಗೆ 
ಚರ್ಚಿಸಲು ಸರ್ವಪಕ್ಷಗಳ ಸಭೆ ಕರೆಯಲಾಗಿದೆ. ಇದಕ್ಕೆ ಪ್ರಧಾನಿಯವರು ಗೈರು ಹಾಜರಾಗಿದ್ದಾರೆ. ಇದು 
ಅಸಂಸದೀಯ ಅಲ್ಲವೇ ಎಂದು ಕಾಂಗೆಸ್‌ ನಾಯಕ ಜೈರಾಮ್‌ ರಮೇಶ್‌ ಟ್ವೀಟ್‌ ಮಾಡಿದ್ದಾರೆ. 

ಸಂಸತ್‌ ಅಧಿವೇಶನದಲ್ಲಿ ವಿಪಕ್ಷಗಳು ಚರ್ಚಿಸಲು ಬಯಸುವ ವಿಷಯಗಳನ್ನು ಚರ್ಚಿಸುವುದು 
ಸಭೆಯ ಕಾರ್ಯಸೂಚಿಯಾಗಿದೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟಪತಿಯವರ ಚುನಾವಣೆ ಈ ಸಂಸತ್‌ 


ಅಧಿವೇಶನದಲ್ಲಿ ನಡೆಯಲಿದ್ದು, ಹಾಗಾಗಿ ಈ ಮುಂಗಾರು ಅಧಿವೇಶನ ಹೆಚ್ಚಿನ ಪಾಮುಖ್ಯತೆ ಹೊಂದಿದೆ. 


153 


ಜುಲೈ 18ಕ್ಕೆ ರಾಷ್ಟ್ರಪ ಪತಿ ಚುನಾವಣೆ ನಡೆಯಲಿದ್ದು, ಆಗಸ್ಟ್‌ 6ರಂದು ಉಪರಾಷ್ಟಪ ಪತಿ ಚುನಾವಣೆ 
ನಡೆಯಲಿದೆ. ಜುಲೈ 24ಕ್ಕೆ ರಾಷ್ಟ್ರಪ ಪತಿ ರಾಮನಾಥ ಕೋವಿಂದ್‌ ಅವರ ಅಧಿಕಾರವಧಿ ಕೊನೆಗೊಳ್ಗಲಿದ್ದು, 
ಆಗಸ್ಕ್‌ 10ರಂದು ಉಪರಾಷ್ಟಪ ಪತಿ ವೆಂಕಯ್ಯ ನಾಯ್ದು ಅವರ ಅಧಿಕಾರಾವಧಿ ಪೂರ್ಣಗೊಳ್ಳಲಿದೆ. 
ಉಪ ಪರಾಷ್ಟಪ ಪತಿ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡುವುದಕ್ಕಾಗಿ ವಿಪಕ್ಷಗಳು ನಾಳೆ ಸಭೆ ಸೇರಲಿದೆ. 
ಬಿಜೆಪಿ ಪಶ್ಚಿಮ ಬಂಗಾಳದ ಗವರ್ನರ್‌ ಜಗದೀಪ್‌ ಧನಕರ್‌ ಅವರನ್ನು ಉಪರಾಷ್ಟಪತಿ ಚುನಾವಣೆಗೆ ಎನ್‌ 


ಡಿಎ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. 


ಅಧಿವೇಶನದಲ್ಲಿ ವಿಪಕ್ಷಗಳು ಅಗ್ನಿಪಥ್‌ ಯೋಜನೆ, ನಿರುದ್ಯೋಗ, ಹಣದುಬ್ಬರ ಸೇರಿದಂತೆ 
ದೇಶದ ಸಮಸ್ಯೆಗಳ ಬಗ್ಗೆ ಪಶ್ನಿಸಲಿವೆ. ಅದೇ ವೇಳೆ ಕೇಂದ್ರ ಸರಕಾರ ಹಲವಾರು ಕಾಯ್ದೆಗಳನ್ನು 
ಅಧಿವೇಶನದಲ್ಲಿ ಮಂಡನೆಯಾಗಲಿದೆ. ಶನಿವಾರ ಸಂಜೆ ಲೋಕಸಭಾ ಸ್ಟೀರ್ಕ ಓಂ ಬಿರ್ಲಾ ಅವರು 
ಅಧಿವೇಶನ ಸುಗಮವಾಗಿ ನಡೆಸಲು ಎಲ್ಲ ಪಕ್ಷಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. 


ಬಾಕಿ ಉಳಿದಿರುವ ವಿಧೇಯಕಗಳು 


ಇಂಡಿಯನ್‌ ಅಂಟಾರ್ಟಿಕಾ ವಿಧೇಯಕ 2022 ಲೋಕಸಭೆಯಲ್ಲಿ ಬಾಕಿ ಇದೆ. ಅಂರ್ತರಾಜ್ಯ 
ನದಿ ನೀರು ವಿವಾದ (ತಿದ್ದುಪಡಿ) ವಿಧೇಯಕ, 2019 ಲೋಕಸಭೆಯಲ್ಲಿ ಅಂಗೀಕಾರವಾಗಿದ್ದು ಮುಂದಿನ 
ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ. ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳು 
ಮತ್ತು ಅವುಗಳ ವಿತರಣಾ ವ್ಯವಸ್ಥೆಗಳು (ಕಾನೂನುಬಾಹಿರ ಚಟುವಟಿಕೆಗಳ ನಿಷೇಧ) ತಿದ್ದುಪಡಿ 
ವಿಧೇಯಕ 2022 ಲೋಕಸಭೆಯಲ್ಲಿ ಅಂಗೀಕಾರವಾಗಿದ್ದು ರಾಜ್ಯಸಭೆಯಲ್ಲಿ ಅನುಮೋದನೆಗೆ ಬಾಕಿ ಇದೆ. 
ಅರಣ್ಯ ಜೀವಿ (ರಕ್ಷಣೆ) ತಿದ್ದುಪಡಿ ವಿಧೇಯಕ 2021, ಆಂಟಿ ಮೆರಿಟೈಮ್‌ ಪೈರಸಿ ವಿಧೇಯಕ 2019, 
ರಾಷ್ಟ್ರೀಯ ಡೋಪಿಂಗ್‌ ವಿರೋಧಿ ವಿಧೇಯಕ 2021, ಲೋಕಸಭೆಯಲ್ಲಿ ಬಾಕಿ ಇದೆ. ಸಂವಿಧಾನದ 
(ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠವರ್ಗ) ಆದೇಶಗಳು (ಎರಡನೇ ತಿದ್ದುಪಡಿ) ವಿಧೇಯಕ 2022 (ಉತ್ತರ 
ಪ್ರದೇಶಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಗಳ ಹೆಸರು ಬದಲಾವಣೆ) ಮಾರ್ಜ್‌ 2022ರಲ್ಲಿ ಲೋಕಸಭೆಯಲ್ಲಿ 


ಮಂಡನೆ ಆಗಿತ್ತು 
ಮಂಡನೆಯಾಗಲಿರುವ ಹೊಸ ವಿಧೇಯಕಗಳು 


ಮುಂಗಾರು ಅಧಿವೇಶನದಲ್ಲಿ ಹೊಸದಾಗಿ ಪರಿಚಯಿಸಲಾಗುವ ಹೊಸ ವಿಧೇಯಕಗಳಲ್ಲಿ 
ಕೇಂದ್ರೀಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ, 2022 ಕೂಡಾ ಒಂದು. ಕೌಟುಂಬಿಕ 
ನ್ಯಾಯಾಲಯಗಳ (ತಿದ್ದುಪಡಿ) ವಿಧೇಯಕ, 2022 ಕೂಡ ಹೊಸ ವಿಧೇಯಕ ಆಗಿದ್ದು, ಮುದಣಕ್ಕೆ 


154 


ಕಳುಹಿಸಲಾಗಿದೆ. ಸರಕಾರದ ಕಾರ್ಯಸೂಚಿಯಲ್ಲಿರುವ ಇತರ ವಿಧೇಯಕಗಳು - ಸಂವಿಧಾನ (ಪರಿಶಿಷ್ಟ 


ಬುಡಕಟ್ಟುಗಳು) ಆದೇಶ (ತಿದ್ದುಪಡಿ) ವಿಧೇಯಕ, 2019 (ಅಸ್ಲಾಂ ರಾಜ್ಯಕ್ಕೆ ಸಂಬಂಧಿಸಿದಂತೆ), ಮಧ್ಯಸ್ಥಿಕೆ 


ವಿಧೇಯಕ, 2021 (ಸುಶೀಲ್‌ ಕುರ್ಮಾ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿಯೊಂದಿಗೆ), 
ಸಿನಿಮಾಟೋಗಾಫ್‌ (ತಿದ್ದುಪಡಿ) ವಿಧೇಯಕ, 2019 ಮತ್ತು ಅನಿವಾಸಿ ಭಾರತೀಯರ ವಿವಾಹ 
ನೋಂದಣಿ ವಿಧೇಯಕ- 2019. 


ಆಧಾರ: ವಿಶ್ವವಾಣಿ, ದಿನಾಂಕ: 18.07.2022 


14. ಇಂದಿನಿಂದ ಅಧಿವೇಶನ 


ಸಂಸತ್‌ನ ಮುಂಗಾರು ಅಧಿವೇಶನ ಶುರುವಾಗಲಿದೆ. ಆಗಸ್ಟ್‌ 12ರವರೆಗೆ ನಡೆಯಲಿರುವ 
ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ 24 ವಿಧೇಯಕಗಳನ್ನು ಮಂಡಿಸಲು ಮುಂದಾಗಿದೆ. ಅದರಲ್ಲಿ ದಂಡು 
ವಿಧೇಯಕ (ಕಂಟೋನ್ಮೆಂಟ್‌ ವಿಧೇಯಕ), ಬಹು ರಾಜ್ಯಗಳಲ್ಲಿ ಕಾರ್ಯವೆಸಗುವ ಸಹಕಾರಿ ಸಂಸ್ಥೆಗಳ 
ವಿಧೇಯಕ ಪ್ರಧಾನವಾದದ್ದು. 


ತಮಿಳುನಾಡು ಮತ್ತು ಛತ್ತಿಸ್‌ ಗಡಕ್ಕೆ ಸಂಬಂಧಿಸಿದ ಎಸ್‌ಸಿ/ಎಸ್‌ಟಿ ತಿದ್ದುಪಡಿ ವಿಧೇಯಕಗಳು 
ಸೇರಿವೆ. ಇದನ್ನು ಹೊರತುಪಡಿಸಿದ ಟು ವಿಧೇಯಕಗಳು ಸಂಸತ್‌ನ ಎರಡೂ ಸದನಗಳಲ್ಲಿ 
ಅಂಗೀಕಾರ ER ಬಾಕಿ ಉಳಿದಿವೆ. 


ಅಧಿವೇಶನದ ಹಿನ್ನೆಲೆ ನವದೆಹಲಿಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರ ನೇತೃತ್ವದಲ್ಲಿ 
ಸರ್ವಪಕ್ಷಗಳ ಸಭೆ ನಡೆದಿದೆ. ಸಭೆಯಲ್ಲಿ ಪ್ರಧಾನಿ ಅವರ ಅನುಪಸ್ಥಿತಿಯನ್ನು ಕಾಂಗೆಸ್‌ ಪ್ರಶ್ಲಿಸಿ 
ಅಸಮಾದಾನ ವ್ಯಕ್ತಪಡಿಸಿದೆ. ಹಾಲಿ ಅಧಿವೇಶನ ರಾಷ್ಟ್ರಪತಿ ರಾಮನಾಥ ಕೋವಿಲದ್‌ ಮತ್ತು ಉಪ- 


ರಾಷ್ಟ್ರಪತಿ ಮಧ, ವೆಂಕಯ್ಯ ನಾಯ್ದು ಅವರಿಗೆ ಕೊನೆಯ ಅಧಿವೇಶನವಾಗಲಿದೆ. 


ಪದ ನಿಷೇಧ ವಿವಾದ: ಕೆಲ ದಿನಗಳ ಹಿಂದಷ್ಟೇ ಕಲಾಪದಲ್ಲಿ ನಿಷೇಧಿತ ಶಬ್ದಗಳ ಬಗ್ಗೆ 
ಹೊರಡಿಸಲಾಗಿದ್ದ ಸೂಚನೆಯೂ ವಿವಾದಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಸೀಕರ್‌ ಓಂ ಬಿರ್ಲಾ ಕೂಡ 
ಸುದ್ದಿಗೋಷ್ಟಿ ನಡೆಸಿ ಸ್ಪಷ್ನನೆ ನೀಡಿದ್ದರು. ಅದಕ್ಕೆ ಪೂರಕವಾಗಿ ಸರ್ವಪಕ್ಷಗಳ ಸಭೆ ಬಳಿಕ ಮಾತನಾಡಿದ 
ಸಂಸದೀಯ ವ್ಯವಹಾರಗಳ ಸಚಿವರು ಕಲಾಪದಲ್ಲಿ ಯಾವುದೇ ಪದಗಳ ಬಳಕೆಗೆ ನಿಷೇಧ ಹೇರಲಾಗಿಲ್ಲ 
ಎಂದಿದ್ದಾರೆ. ಸರ್ಕಾರ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಾಗಿದೆ ಎಂದು ಅವರು 
ಹೇಳಿದ್ದಾರೆ. ಸಭೆಯಲ್ಲಿ 45 ಪಕ್ಷಗಳ ಪೈಕಿ 36 ಪ ಪಕ್ಷಗಳ ನಾಯಕರು ಭಾಗವಹಿಸಿದ್ದರು. 

ಅಗ್ನಿಪಥ, ಹಣದುಬ್ಬರ ಪ್ರಸ್ತಾಪ: ತೈಲೋತ್ತನ್ನಗಳ ಬೆಲೆಯಲ್ಲಿ ಏರಿಕೆ, ಅಗ್ನಿಪಥ ಅಗತ್ಯ ವಸ್ತುಗಳ 
ಬೆಲೆ ಏರಿಕೆ, ನೀರುದ್ಯೋಗ, ಅಮೆರಿಕದ ಡಾಲರ್‌ ಎದುರು ರೂಪಾಯಿ ಇಳಿಕೆ ಸೇರಿದಂತೆ ಪ್ರಮುಖ 
ವಿಚಾರಗಳನ್ನು ಕಲಾಪದಲ್ಲಿ ಪ್ರಸ್ತಾಪಿಸಲು ಜುಲೈ 14 ರಂದು ನಡೆದಿದ್ದ ಮುಖಂಡರ ಸಭೆಯಲ್ಲಿ ಪ್ರಧಾನ 
ಪ್ರತಿಪಕ್ಷ ಕಾಂಗೆಸ್‌ ತೀರ್ಮಾನ ಕೈಗೊಂಡಿದೆ. 


ಆಧಾರ:-ಉದಯವಾಣಿ, ದಿನಾಂಕ:18.07.2022 


15. Stormy start to Monsoon Session 


The Opposition's vociferous protest demanding a discussion on price rise 
drowned the business of both Lok Sabha and Rajya Sabha, marking a stormy start to the 
Monsoon Session of Parliament. 


155 


Both Houses witnessed protests by Opposition MPs from the Congress and other 
parties, who trooped to the Well of the House, even as Rajya Sabha Chairman M 
Venkaiah Naidu said it was "now time to be different and better", citing that 57% of the 
sittings of the Upper House in the last five years were partly or fully disrupted. 


Just before the start of the Session, Prime Minister Narendra Modi urged MPs to 
make the Session as productive as possible and called for debate, criticism and analysis 
for positive contribution to policies and decisions. 


"We always consider the House an efficient medium of dialogue, a pilgrimage 
place. Where there is dialogue with an open mind, there are fierce debates if needed, 
there is also criticism, and by very good analysis of things, a very positive contribution 
can be made to policies and decisions," he told reporters. 


"Delhi rains have begun, but the heat outside is not reducing and (1) wonder 
whether the heat will come down inside Parliament," he said in a lighter vein. 


In the Rajya Sabha, Congress and AAP MPs trooped to the Well of the House 
while Naidu was making his customary introductory remarks at the start of the Session 
demanding that a discussion on price rise be taken up immediately after suspending the a 
business of the House. 


"As some people have come determined not to allow the House to function and 
also enable members to go and vote in the Presidential election, I am adjourning the 
House for the day," Naidu said, amid sloganeering by the Opposition. 


Lok Sabha Speaker Om Birla adjourned the morning session till 2 pm to allow 
the MPs to cast their votes in the Presidential election, even as some Opposition MPs 
sought to raise issues. He said elections in India are celebrated as a festival, and since the 
election for the President was underway, it should also be celebrated. 


When the House re-assembled at 2 pm, Left MPs rushed to the Well of the House 
with placards protesting against price rise while Leader of Congress in Lok Sabha Adhir 
Ranjan Chowdhury said the Opposition wanted to raise the issue of inflation and the 
Agnipath scheme. 


Courtesy: Deccan Herald, dt: 19.07.2022 
16. ಮೊದಲ ದಿನ ನಡೆಯದ ಕಲಾಪ 


ಸಂಸತ್ತಿನ ಮುಂಗಾರು ಅಧಿವೇಶನವು ಭಾರಿ ಗದ್ದಲದಿಂದಲೇ ಆರಂಭವಾಯಿತು. ಬೆಲೆ ಏರಿಕೆ 
ಕುರಿತು ಕೂಡಲೇ ಚರ್ಚೆ ನಡೆಸಬೇಕು ಎಂದು ಬೇಡಿಕೆಯಿಟ್ರ್ಟ ವಿರೋಧ ಪಕ್ಷಗಳ ಸಂಸದರು ಸ್ಪೀಕರ್‌ 
ಮತ್ತು ಸಭಾಪತಿ ಪೀಠದ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಕಾರಣ ಲೋಕಸಭೆ ಮತ್ತು 
ರಾಜ್ಯಸಭೆ ಎರಡೂ ಸದನಗಳಲ್ಲೂ ಕಲಾಪ ನಡೆಯಲಿಲ್ಲ. 


156 


ಕಳೆದ ಐದು ವರ್ಷಗಳಲ್ಲಿ ರಾಜ್ಯಸಭೆಯ ಕಲಾಪಗಳಲ್ಲಿ ಶೇ. 57ರಷ್ಟು ಭಾಗಶಃ ಅಥವಾ 
ಸಂಪೂರ್ಣವಾಗಿ ವ್ಯರ್ಥವಾಗಿವೆ. ಕಲಾಪವನ್ನು ಉತ್ತಮಪಡಿಸಿಕೊಳ್ಳಲು ಮತ್ತು ಈ ಹಿಂದಿಗಿಂತ 
ಭಿನ್ನವಾಗಿರಲು ಸಮಯ ಬಂದಿದೆ ಎಂದು ರಾಜ್ಯಸಭೆ ಸಭಾಪತಿ ಎಂ. ವೆಂಕಯ್ಯ ನಾಯ್ದು ಅವರು 
ಹೇಳಿದ ಬಳಿಕವೂ ರಾಜ್ಯಸಭೆಯಲ್ಲಿ ಪ್ರಶಿಭಟನೆ ಮುಂದುವರಿಯಿತು. 


ವೆಂಕಯ್ಯ ನಾಯ್ದು ಅವರು ಕಲಾಪದ ಆರಂಭದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡುವಾಗಲೇ 
ಪ್ರತಿಭಟನೆ ಆರಂಭಿಸಿದ ಕಾಂಗೆಸ್‌ ಮತ್ತು ಆಮ್‌ ಆದ್ಮಿ ಪಕ್ಷದ (ಎಎಪಿ) ಸಂಸದರು ದರ ಏರಿಕೆ ಕುರಿತು 
ಕೂಡಲೇ ಚರ್ಚೆ ನಡೆಸಬೇಕು ಎಂದು ಆಗಹಿಸಿದರು. 


ಅಧಿವೇಶನವನ್ನು ಆದಷ್ಟು ಫಲಪ್ರದವಾಗಿಸಬೇಕು, ನೀತಿ, ನಿಯಮಗಳಿಗೆ ಸಕಾರಾತ್ಮಕ ಕೊಡುಗೆ 
ನೀಡುವ ದಿಸೆಯಲ್ಲಿ ಟೀಕೆ ಮತ್ತು ವಿಶ್ಲೇಷಣೆಗಳನ್ನು ಮಾಡಬೇಕು ಎಂದು ಸಂಸದರಿಗೆ ಪ್ರಧಾನಿ ನರೇಂದ್ರ 
ಮೋದಿ ಅವರು ಅಧಿವೇಶನ ಆರಂಭಕ್ಕೂ ಮುನ್ನವೇ ಮನವಿ ಮಾಡಿದ್ದರು. 


ಸದನವು ಸಂವಾದಕ್ಕೆ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಮತ್ತು ತೀರ್ಥಯಾತ್ರೆಯ ಸ್ಥಳ 
ಎಂದು ನಾವು ಪರಿಗಣಿಸುತ್ತೇವೆ' ಎಂದು ಮೋದಿ ಅವರು ವರದಿಗಾರರ ಎದುರು ಹೇಳಿದರು. 


ದೆಹಲಿಯಲ್ಲಿ ಮಳೆಗಾಲ ಆರಂಭವಾಗಿದೆ. ಆದರೂ ಉಷ್ಣಾಂಷ ಕಡಿಮೆ ಆಗಿಲ್ಲ. ಸಂಸತ್ತಿನ 


ಒಳೆಗೂ ಉಷ್ಣಾಂಶ ಕಡಿಮೆ ಆಗಲಿದೆಯೇ ಎಂಬುದು ನನಗೆ ಗೊತ್ತಿಲ್ಲ' ಎಂದು ಹಾಸ್ಯ ಮಾಡಿದರು. 

ರಾಷ್ಟಪತಿ ಚುನಾವಣೆ ಕೂಡಾ ಸೋಮವಾರವೇ ನಡೆದ ಕಾರಣ, ಸಂಸದರಿಗೆ ಮತದಾನಕ್ಕೆ 
ಅವಕಾಶ ನೀಡುವುದಕ್ಕಾಗಿ ಲೋಕಸಭಾ ಸೀಕರ್‌ ಓಂ ಬಿರ್ಲಾ ಅವರು ಬೆಳಿಗ್ಗಿನ ಕಲಾಪವನ್ನು ಮಧ್ಯಾಹ್ನ 
2 ಗಂಟೆ ವರೆಗೆ ಮುಂದೂಡಿದ್ದರು. ಕಲಾಪ ಮುಂದೂಡುವ ಮೊದಲೂ ವಿರೋಧ ಪಕ್ಷದ ನಾಯಕರು 
ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲು ಇಚ್ಛಿಸಿದರು. ಅದಕ್ಕೆ ಪ್ರಶಿಕ್ರಿಯಿಸಿದ ಸ್ಪೀಕರ್‌, ಭಾರತದಲ್ಲಿ 
ಚುನಾವಣೆಗಳನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ. ಈಗ ರಾಷ್ಟಪತಿ ಚುನಾವಣೆ ನಡೆಯುತ್ತದೆ. ಅದನ್ನೂ 
ಹಬ್ಬದಂತೆಯೇ ಅಚರಿಸಬೇಕು ಎಂದರು. 

ಮಧ್ಯಾಹ್ನ 2 ಗಂಟೆಗೆ ಕಲಾಪ ಪುನಃ ಆರಂಭವಾಯಿತು. ಆಗ ಎಡ ಪಕ್ಷಗಳ ಸಂಸದರು 
ಫಲಕಗಳನ್ನು ಹಿಡಿದು ಸ್ನೀಕರ್‌ ಪೀಠದ ಮುಂದೆ ಸೇರಿ, ಬೆಲೆ ಏರಿಕೆ ಕುರಿತು ಪ್ರತಿಭಟಿಸಿದರು. ಅದೇ 
ವೇಳೆ, ವಿರೋಧಪಕ್ಷಗಳು ಹಣದುಬ್ಬರ ಮತ್ತು ಅಗ್ನಿಪಥ ಯೋಜನೆಗಳ ಕುರಿತು ಚರ್ಚಿಸಲು ಇಚ್ಛಿಸುತಿವೆ 


ಎಂದು ಲೋಕಸಭೆಯಲ್ಲಿ ಕಾಂಗೆಸ್‌ ನಾಯಕ ಅಧಿರ್‌ ರಂಜನ್‌ ಚೌಧರಿ ಹೇಳಿದರು. 


157 


ಕಲಾಪ ಆರಂಭವಾದ ಬಳಿಕ, 29 ಸಂಸದರು ರಾಜ್ಯಸಭೆಯಲ್ಲಿ ಮತ್ತು ಇಬ್ಬರು ಸಂಸದರು 
ಲೋಕಸಭೆಯಲ್ಲಿ ವಚನ ಸ್ನೀಕರಿಸಿದರು. 


ಕೌಟುಂಬಿಕ ನ್ಯಾಯಾಲಯ (ತಿದ್ದುಪಡಿ) ಮಸೂದೆಯನ್ನು ಕೇಂದ್ರ ಕಾನೂನು ಸಚಿವ ಕಿರಣ್‌ 
ರಿಜಿಜು ಸದನದಲ್ಲಿ ಮಂಡಿಸಿದರು. ಹಿಮಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್‌ನಲ್ಲಿ ಸ್ಥಾಪಿಸಲಾಗಿರುವ 
ಕೌಟುಂಬಿಕ ನ್ಯಾಯಾಲಯಗಳಿಗೆ ಶಾಸನಬದ್ದ ಅಧಿಕಾರವನ್ನು ನೀಡುವುದಕ್ಕಾಗಿ ಈ ಮಸೂದೆ 
ಮಂಡಿಸಲಾಗಿದೆ. 


ಆಧಾರ: ಪ್ರಜಾವಾಣಿ, ದಿನಾಂಕ: 19.07.2022 


17. ಸಂಗ್ರಾಮ ಕಲಾಪ ವಿರಾಮ 


ಕೆಲ ಉತ್ಪನ್ನಗಳ ಮೇಲೆ ಜಿಎಸ್‌ಟಿ ಹೆಚ್ಚಳ ಹಾಗೂ ಬೆಲೆಏರಿಕೆ ವಿಚಾರವಾಗಿ ವಿಪಕ್ಷಗಳ ಸದಸ್ಯರ 
ಪ್ರತಿಭಟನೆಯ ಕಾರಣ ಸಂಸತ್‌ ಉಭಯ ಸದನಗಳ ಕಲಾಪವನ್ನು ದಿನದಮಟ್ಟಿಗೆ ಮುಂದೂಡಲಾಯಿತು. 
ಸದನ ಸಮಾವೇಶವಾಗುತ್ತಿದ್ದಂತೆ ಗದ್ದಲ ಆರಂಭವಾದ ಕಾರಣ ಉಭಯ ಸದನಗಳನ್ನು 
ಮಧ್ಯಾಯ್ದದವರೆಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಮತ್ತೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ 
ಕಾಂಗೆಸ್‌, ತೃಣಮೂಲ ಕಾಂಗೆಸ್‌, ಡಿಎಂಕೆ ಮತ್ತಿತರ ಸದಸ್ಯರು ಜಿಎಸ್‌ಟಿ ಮತ್ತು ಬೆಲೆ ಏರಿಕೆ ಖಂಡಿಸಿ 
ಭಿತ್ತಿಪತ್ರಗಳನ್ನು ಹಿಡಿದು ಸ್ಪೀಕರ್‌ ಮುಂದಿನ ಅಂಗಳಕ್ಕೆ ಇಳಿದರು ಸ್ಪೀಕರ್‌ ಸ್ಥಾನದಲ್ಲಿದ್ದ ಕಿರೀತ್‌ ಪ್ರೇಮ್‌ಜಿ 
ಭಾಯ್‌ ಸೋಲಂಕಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿ ಜಿಎಸ್‌ಟಿ ಮತ್ತು 
ಬೆಲೆ ಏರಿಕೆಯ ಜೊತೆಗೆ ಅಗ್ನಿಪಥದ ನೇಮಕಕ್ಕೆ ಜಾತಿ-ಧರ್ಮದ ಸರ್ಟಿಫಿಕೆಟ್‌ ವಿವಾದವೂ ಸೇರಿ 
ಜೋರು ಗದ್ದಲ ನಡೆಯಿತು. ಈ ಮಧ್ಯೆಯೇ ವಿದೇಶಾಂಗ ಸಚಿವ ಜೈಶಂಕರ್‌ ಸಮೂಹ ನಾಶದ ಶಸ್ತ್ರಾಸ್ತ್ರ 
ಮತ್ತು ಅವುಗಳ ವಿತರಣೆ ಪ್ರತಿಬಂಧಕ ಮಸೂದೆ ಮಂಡಿಸಿದರು. ಅಷ್ಟರಲ್ಲಿ ಪ್ರತಿಭಟನೆ ಹೆಚ್ಚಿದ ಕಾರಣ 
ಸದನವನ್ನು ಮುಂದೂಡಲಾಯಿತು. 


[ae] 


ಭಯೋತ್ಪಾದನೆ ತಗ್ಗಿದೆ: ಸಂಬಂಧಪಟ್ಟ ಎಲ್ಲಾ ಸಂಸ್ಥೆಗಳ ಕೇಂದ್ರೀಕೃತ ಪ್ರಯತ್ನದಿಂದಾಗಿ ದೇಶದಲ್ಲಿ 
ಭಯೋತ್ಪಾದನೆ, ಹಿಂಸಾಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಿಸಲಾಗಿದೆ ಎಂದು ಗೃಹ 
ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರಾಯ್‌ ಲೋಕಸಭೆಗೆ ತಿಳಿಸಿದ್ದಾರೆ. ಅಲ್‌ ಖೈದಾ ಮತ್ತು 
ಇಸ್ತಾಮಿಕ್‌ ಸ್ಟೇಟ್‌ ನಂತಹ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಗಳ ಪಿತೂರಿಗಳ 


ಹೊರತಾಗಿಯೂ, ದೇಶದ ಜನಸಂಖ್ಯೆಗೆ ಹೋಲಿಸಿದರೆ ತೀವ್ರಗಾಮಿ ಪ್ರವೃತ್ತಿ ಕಡಿಮೆಯಾಗಿದೆ. 2020ರಲ್ಲಿ 


158 


62 ಭದತಾ ಸಿಬ್ಬಂದಿ ಹುತಾತ್ಮರಾಗಿದ್ದರೆ, 2021ರಲ್ಲಿ 42 ಮಂದಿ ಹುತಾತ್ಮರಾಗಿದ್ದಾರೆ ಎಂದು 
ತಿಳಿಸಲಾಗಿದೆ. 


ಶಿಂಧೆ ಬಣದಿಂದ ಸ್ಪೀಕರ್‌ಗೆ ಮನವಿ: ರಾಹುಲ್‌ ಶೆವಾಲೆ ಅವರನ್ನು ನಾಯಕರನ್ನಾಗಿ ಮಾಡುವಂತೆ 
ಲೋಕಸಭೆಯ 19 ಶಿವಸೇನೆ ಸಂಸದರ ಪೈಕಿ 12 ಮಂದಿ (ಏಕನಾಥ ಶಿಂಧೆ ಬಣ) ಸಲ್ಲಿಸಿದ್ದ ಮನವಿಗೆ 
ಲೋಕಸಭೆ ಸೀಕರ್‌ ಓಂ ಬಿರ್ಲಾ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಎ೦ದು ಮುಖ್ಯಮಂತ್ರಿ ಏಕನಾಥ ಶಿಂಧೆ 
ತಿಳಿಸಿದ್ದಾರೆ. ಇದೇ ವೇಳೆ ಭಾವನಾ ಗವಾಲಿ ಅವರನ್ನು ಮುಖ್ಯ ಸಚೇತಕರಾಗಿ ಮುಂದುವರಿಸಬೇಕೆಂದು 
ಸಂಸದರು ಸ್ಟೀಕರ್‌ಗೆ ಮನವಿ ಮಾಡಿದ್ದಾರೆ. ಉದ್ದವ್‌ ಠಾಕ್ರೆ ನೇತೃತ್ಸದ ಇನ್ನೊಂದು ಗುಂಪಿನ ಮತ್ತೊಂದು 
ಪತ್ರ ಸ್ಪೀಕರ್‌ ಕಚೇರಿಯನ್ನು ತಲುಪಿದ್ದು ಗವಾಲಿ ಅವರನ್ನು ಮುಖ್ಯ ಸಚೇತಕ ಹುದ್ದೆಯಿಂದ 


ರ್‌) 


ವಜಾಗೊಳಿಸಿ ಅವರ ಸ್ಥಾನಕ್ಕೆ ರಾಜನ್‌ ವಿಚಾರೆ ಅವರನ್ನು ನೇಮಿಸಲಾಗಿದೆ ಎಂದು ತಿಳಿಸಲಾಗಿದೆ. 
ಸಂಸತ್‌ಗೆ ಸರ್ಕಾರ ನೀಡಿದ ಉತ್ತರ 


» ಕಳೆದ ಮೂರು ವರ್ಷದಲ್ಲಿ 3.92 ಲಕ್ಷ ಭಾರತೀಯರು ಪೌರತ್ವವನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಪೈಕಿ 
1.70 ಲಕ್ಷ ಜನರು ಅಮೆರಿಕದ ಪೌರತ್ವ ಪಡೆದಿದ್ದಾರೆ. 


> 2019ರಿಂದೀಚೆಗೆ ದೇಶದಲ್ಲಿ 36.29 ಲಕ್ಷ ಸೈಬರ್‌ ಸುರಕ್ಷತೆಗೆ ಧಕ್ಕೆ ತರುವ ಪ್ರಕರಣಗಳು 
ವರದಿಯಾಗಿವೆ. 


> ಭಾರತದಿಂದ ಪಾಕ್‌ ಮತ್ತು ಚೀನಾಕ್ಕೆ ವಲಸೆ ಹೋದವರ 12,611 ಆಸ್ತಿಗಳನ್ನು ಗುರುತಿಸಲಾಗಿದೆ. 
ಇದನ್ನು "ಶತ್ರುಗಳ ಆಸ್ತಿ" ಎಂದು ವರ್ಗೀಕರಿಸಲಾಗಿದೆ. 


>» ಕಳೆದ ಮೂರು ತಿಂಗಳಿಂದೀಚೆಗೆ ವಿಮಾನಯಾನ ಪ್ರಯಾಣಿಕರಿಂದ ವಿವಿಧ ತೊಂದರೆಗಳಿಗೆ 
ಸಂಬಂಧಿಸಿದಂತೆ ಒಂದು ಸಾವಿರ ದೂರಗಳು ಬಂದಿವೆ. 


> ಸರಕು ಸಾಗಣಿಗೆ ಅನುಕೂಲ ಕಲಿಸಲು ಗುರುತಿಸಲಾಗಿರುವ 26 ರಾಷ್ಟ್ರೀಯ ಹೆದ್ದಾರಿಗಳ 13ರಲ್ಲಿ 
ಅಭಿವೃದ್ಧಿ ಕಾರ್ಯ ಆರಂಭವಾಗಿದೆ. ಜಲ ಮಾರ್ಗದ ಮೂಲಕ ಸಾಗಣೆಗೆ 111 ಒಳನಾಡು 


ಜಲಸಾರಿಗೆಯನ್ನು ಘೋಷಿಸಲಾಗಿದೆ. 


> 2021-22 ರಲ್ಲಿ ಜನೌಷಧ ಮಳಿಗೆಗಳ ಮೂಲಕ ಔಷಧ ಖರೀದಿಸುವ ಮೂಲಕ ರೂ.5.300 
ಕೋಟಿಗಳ ಉಳಿತಾಯ ಆಗಿದೆ. 


159 


> ಪಿಎಂ-ಕಿಸಾನ್‌ ಯೋಜನೆಯಡಿ ರೂ.21,924 ಕೋಟಿಗಳನ್ನು 10.26 ಫಲಾನುಭವಿಗಳ ಬ್ಯಾಂಕ್‌ 
ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ. 


> ಜಿಎಸ್‌ಟಿ ಏರಿಕೆ ಮತ್ತು ಅಗ್ನಿಪಥ ಯೋಜನೆ ಆಕ್ಷೇಪ ಎತ್ತಿರುವ ಪ್ರತಿಪಕ್ಷಗಳು ಸಂಸತ್ತಿನ ಉಭಯ 
ಸದನಗಳಲ್ಲಿ ನೋಟಿಸ್‌ ನೀಡಿವೆ. 


> 3 ವರ್ಷಗಳಲ್ಲಿ ಆನೆ ದಾಳಿಗೆ 1578 ಜನರು ಸಾವನ್ನಪ್ಪಿದ್ದಾರೆ. ಒಡಿಶಾದಲ್ಲೇ 322 ಸಾವುಗಳು 


ಸಂಭವಿಸಿವೆ. ಕರ್ನಾಟಕದಲ್ಲಿ 69 ಸಾವು ಸಂಭವಿಸಿವೆ. 
ಆಧಾರ: ವಿಜಯವಾಣಿ, ದಿನಾಂಕ: 20.07.2022 


18. Speaker recognizes Shinde man as Sena leader in Lok Sabha 


In a fresh jolt to the Uddhav Thackeray-led Shiv Sena, Lok Sabha Speaker Om 
Birla has recognised Rahul Shewale of the Sena faction led by Maharashtra CM Eknath 
Shinde as leader of the party in Lok Sabha. Acting on a representation signed by 12 of 
the 19 Sena's members in LS, Birla also recognised Bhawna Gawli as the party's chief 
whip. 

The removal of Vinayak Raut and Rajan Vichare as leader and chief whip of the 
Sena group will require the seven LS members who remain with Uddhav to toe the line 
set by the CM and enforced through Shewale and Gawli. Having got over two thirds of 
Sena MLAs and now 12 of 19 Sena MPs on their side, the Shinde faction approached 
the EC with what appears to be a plea to be recognised as the real 'Shiv Sena’. Also, in 
an explosive revelation, Shewale, the new leader of the party in Lok Sabha, said, 
"Uddhav Thackeray was keen on realigning with BJP, but went back on his word." 


Courtesy: Times of India, dt: 20.07.2022 
19. ಸಂಸದೀಯ ಕಲಾಪದಲ್ಲಿ ಶಾಸನ ರಚನೆಯ ಮಹತ್ವ 


ಸಂಸತ್ತು ಮತ್ತು ಶಾಸನಸಭೆಗಳು ಪ್ರಜಾಪ್ರಭುತ್ನದ ಅನುಭವ ಮಂಟಪಗಳು, ಅಲ್ಲಿ ಅರ್ಥಪೂರ್ಣ 
ಚರ್ಚೆ ನಡೆಯಬೇಕು. ಎಲ್ಲ ಸದಸ್ಯರ ಒಟ್ಟಾರೆ ಅಭಿಪ್ರಾಯ ಕ್ರೋಡೀಕರಣಗೊಳ್ಳಬೇಕು. ಬಹುಮತದ 
ಮೇಲೆ ನಿರ್ಣಯಗಳು ಅಂಗೀಕಾರವಾದರೂ ಅಲ್ಲಮತದ ಜನ ಪ್ರತಿನಿಧಿಗಳ ಮಾತಿಗೆ ಮನ್ನಣೆ ಇರಬೇಕು 
ಎಂದು ಸುಪ್ರೀಂ ಕೋರ್ಟ್‌ ಮುಖ್ಯ ನ್ಯಾಯಮೂರ್ತಿ ರಮಣ ಅವರು ಬಯಸಿರುವುದು ಸಕಾಲಿಕವಾಗಿದೆ. 


ಹಿಂದೆ ಒಂದು ವರ್ಷದಲ್ಲಿ 60-70 ದಿನಗಳಲ್ಲಿ ಅಧಿವೇಶನಗಳು ನಡೆಯುತ್ತಿದ್ದವು. ಈಗ 
"ಅಧಿವೇಶನ ನಡೆಯುವುದಕ್ಕಿಂತ ಮುಂದೂಡುವುದೇ ಅಧಿಕಗೊಂಡಿದೆ. ನಮ್ಮ ಪ್ರಜಾಪುಭುತ್ತಕ್ಕೆ 75 ವರ್ಷ 


ಯ 


ತುಂಬಿದೆ. ಅದರ ಪರಿಪಕ್ತತೆ ಸಂಸತ್ತು ಮತ್ತು ಶಾಸನಸಭೆಗಳ ಕಾರ್ಯನಿರ್ವಹಣೆಯಲ್ಲಿ ಕಂಡು ಬರಬೇಕು. 


160 


ಸಂಸತ್ತು ಮತ್ತು ಶಾಸನಸಭೆಗಳ ಪ್ರಮುಖ ಕರ್ತವ್ಯ ಶಾಸನಗಳ ರಚನೆ. ಪ್ರತಿಯೊಂದು ಶಾಸನ ರಚನೆ 
ಕಾಲದಲ್ಲಿ ಸುದೀರ್ಪ ಚರ್ಚೆ ನಡೆಯಬೇಕು. ಯಾವುದೇ ಹೊಸ ಶಾಸನ ರಚಿಸುವ ಮುನ್ನ ಅದರ 
ಸಾಧ್ಯಾಸಾಧ್ಯತೆಗಳನ್ನು ಅಧ್ಯಯನ ಮಾಡುವುದು ಅಗತ್ಯ. ಈಗ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಿಗೆ 
ಕಾನೂನು ಪಂಡಿತರು ಇರುತ್ತಾರೆ. ಅದೇ ರೀತಿ ಸಂಸದರು ಮತ್ತು ಶಾಸಕರು ಕಾನೂನು ತಜ್ಞರ ನೆರವು 
ಪಡೆಯಲು ಸೀಕರ್‌ ಅವಕಾಶ ಮಾಡಿಕೊಡಬೇಕು. ಆಗ ಪ್ರತಿಯೊಂದು ಹೊಸ ಶಾಸನದ ಪರಿಣಾಮ- 
ದುಷ್ನರಿಣಾಮ ಅಧ್ಯಯನ ಮಾಡಲು ಅವಕಾಶ ಸಿಗುತ್ತದೆ. 


ಪ್ರತಿಯೊಂದು ಹೊಸ ಶಾಸನವನ್ನು ಎಲ್ಲ ಮಗ್ಗುಲಗಳಿಂದ ಪರಿಶೀಲಿಸಲು ಅವಕಾಶ ಸಿಗುತ್ತದೆ. 
ಶಾಸನ ರಚಿಸುವ ಮುನ್ನ ಅದರ ಬಗ್ಗೆ ಎಳೆಎಳೆಯಾಗಿ ಪರಿಶೀಲಿಸುವುದು ಅಗತ್ಯ. ಆಡಳಿತ ಮತ್ತು 
ಪ್ರತಿಪಕ್ಷದವರು ಒಟ್ಟಾಗಿ ಪರಿಶೀಲಿಸುವ ಅಗತ್ಯವಿದೆ. ಈ ರೀತಿ ಚರ್ಚೆ ವಸ್ತುನಿಷ್ಠವಾಗಿ ನಡೆಯಬೇಕು. 
ಅದರಲ್ಲಿ ವೈಚಾರಿಕ ಅಧ್ಯಯನ ಕಂಡು ಬರಬೇಕೇ ಹೊರತು ದ್ವೇಷ, ಅಸಹಿಷ್ಣುತೆ ಅಲ್‌ಲ. ಶಾಸಕರು 
ತಮ್ಮ ಎಲ್ಲ ಭಿನ್ನ ಮತಗಳನ್ನು, ಮರೆತು ವಿಧೇಯಕಗಳ ಎಲ್ಲ ಮಗ್ಗುಲಗಳನ್ನು ಪರಿಶೀಲಿಸಬೇಕು. ಆಗ 
ಯಾವುದೇ ಶಾಸನ ಅರೆಬೆಂದ ಅಕ್ಕಿಯ ರೀತಿ ಇರುವುದಿಲ್ಲ. ಅಂಥ ಶಾಸನಗಳನ್ನು ಜನ 
ಹೃದಯಪೂರ್ವಕವಾಗಿ ಸ್ಟೀಕರಿಸುತ್ತಾರೆ. ಆದರ್ಶ ಪ್ರಜಾಪಭುತ್ನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ತಮ್ಮ 
ಕರ್ತವ್ಯ ಅರಿತು ಕೆಲಸಮಾಡುತ್ತವೆ. ಯಾವುದೇ ತಪುುಗಳಾಗಿದ್ದರೂ ಸರ್ಕಾರ ಅದನ್ನು ಪ್ರಶಿಷ್ಠೆಯಾಗಿ 
ಪರಿಗಣಿಸುವುದಿಲ್ಲ. ಪ್ರತಿಪಕ್ಷದ ಟೀಕೆ - ಟಿಪ್ಪಣಿಗಳನ್ನು ಆಡಳಿತ ಪಕ್ಷ - ಸಕಾರಾತ್ಮಕವಾಗಿ 
ಪರಿಗಣಿಸಬೇಕು. ಪ್ರತಿಪಕ್ಷಗಳೂ ಕೇವಲ ವಿರೋಧಕ್ಕಾಗಿ ವಿರೋಧ ಎಂದು ಭಾವಿಸಬಾರದು. ಒಮ್ಮೆ 
ಸಂಸತ್ತು ಮತ್ತು ಶಾಸನಸಭೆಗಳು ಒಪ್ಪಿಗೆ ನೀಡಿದ ಮೇಲೆ ಅದನ್ನು ಜಾರಿಗೆ ಕೊಡುವುದು ಸರ್ಕಾರದ 
ಕರ್ತವ್ಯ. 1947 ರಲ್ಲಿ ಸ್ಥಾತಂತ್ರ್ಯ ಬಂದ ಮೇಲೆ ಗಣರಾಜ್ಯ ಸ್ಥಾಪಿಸಿ ನಮ್ಮ ಸಂಸದೀಯ ವ್ಯವಸ್ಥೆ ಯಾವ 
ರೀತಿ ನಡೆಯಬೇಕೆಂದನ್ನು ಸ್ಪಷ್ಟವಾಗಿ ತಿಳಿಸಿದ್ದೇವೆ. ಹಿಂದೆ ಚರ್ಚೆಗಳು ಹಲವು ದಿನಗಳು ನಡೆಯುತ್ತಿದ್ದವು. 
ಚರ್ಚೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಪಾಲ್ಗೊಳ್ಳುತ್ತಿದ್ದರು. ಇತ್ತೀಚಿಗೆ ಚರ್ಚೆಗೆ 
ಕಾಲಾವಕಾಶವಿದ್ದರೂ ಬಳಕೆಯಾಗುತ್ತಿಲ್ಲ. ಸದಸ್ಯರು ತಮಗೆ ನೀಡಿರುವ ಎಲ್ಲ ಹಕ್ಕನ್ನೂ ಪರಿಪೂರ್ಣವಾಗಿ 
ಬಳಸಿಕೊಳ್ಳಬೇಕು ಎಂಬುದೇ ಎಲ್ಲರ ಆಶಯ. ಆದರೆ ಇತ್ತೀಚೆಗೆ ಸಂಸತ್ತು ಮತ್ತು ಶಾಸನಸಭೆಗಳು ಬಹಳ 
ಬೇಗನೇ "ಮುಕ್ತಾಯಗೊಳ್ಳುತ್ತಿವೆ. ಈ ಪರಿಪಾಠ ಹೋಗಿ ಹಿಂದೆ ಇದ್ದ ರೀತಿಯಲ್ಲಿ ಚರ್ಚೆಗಳು 
ಸುದೀರ್ಪವಾಗಿ ನಡೆಯಬೇಕು. ಅದರಿಂದ ಆಡಳಿತ ಮತ್ತು ಪ್ರತಿಪಕ್ಷಗಳು ಒಂದುಗೂಡಿ ಒಮ್ಮತ 


ಅಭಿಪ್ರಾಯಕ್ಕೆ ಬರಲು ಸಾಧ್ಯವಾಗುತ್ತದೆ. ಒಂದು ವಿಧೇಯಕ ಶಾಸನವಾಗಿ ಪರಿವರ್ತನೆಗೊಂಡಾಗ ಅದರ 


ಬಗ್ಗೆ ಜನರಲ್ಲಿ ಹಲವು ಅಭಿಪ್ರಾಯಗಳಿರುವುದು ಸಹಜ. 


161 


ಆ ಅಭಿಪ್ರಾಯಗಳ ಬಗ್ಗೆ ಸಂಸತ್ತು ಮತ್ತು ಶಾಸನಸಭೆಗಳಲ್ಲಿ ಸುದೀರ್ಪ ಚರ್ಚೆ ನಡೆದಲ್ಲಿ ಜನರ 
ಅನುಮಾನಗಳು ಬಗೆಹರಿಯುತ್ತವೆ. ಇಲ್ಲದಿದ್ದಲ್ಲಿ ಜನ ಹೊಸ ಶಾಸನದ ವಿರುದ್ದ ನ್ಯಾಯಾಲಯದ 
ಮೆಟ್ಟಲು ಹತ್ತುವುದು ಅನಿವಾರ್ಯ. ಇದನ್ನು ತಪ್ಪಿಸಬೇಕು ಎಂದರೆ ಜನಪ್ರತಿನಿಧಿಗಳು ಕೂಲಂಕಷವಾಗಿ 
ಹೊಸ ವಿಧೇಯಕಗಳ ಬಗ್ಗೆ ಚರ್ಚೆ ನಡೆಸಿ ಅವುಗಳಿಗೆ ಸರಿಯಾದ ಶಾಸನ ರೂಪ ನೀಡಬೇಕು. ಹಿಂದೆ 
ಶರಣರ ಕಾಲದಲ್ಲಿ ಅನುಭವ ಮಂಟಪ ಈ ರೀತಿ ನಡೆಯುತ್ತಿದ್ದವು. ಸಂಪ್ರದಾಯವನ್ನು ಅನುಸರಿಸುವುದು 


ಅಗತ್ಯ ಎಂಬುದನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರುವ ಅಗತ್ಯವಿದೆ. 
ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ: 20.07.2022 


20. ವಾಕ್ಷಮರ; ನಡೆಯದ ಸಂಸತ್‌ ಕಲಾಪ 


ಬೆಲೆ ಏರಿಕೆ ಹಾಗೂ ಅಗತ್ಯ ವಸ್ತುಗಳ ಮೇಲೆ ಜಿಎಸ್‌ಟಿ ಹೇರಿಕೆ ಖಂಡಿಸಿ ಕಾಂಗೆಸ್‌ ನೇತೃತ್ವದಲ್ಲಿ 
ಪ್ರತಿ ಪಕ್ಷಗಳು ಧರಣಿ ಮುಂದುವರಿಸಿದ್ದರಿಂದ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮೂರನೇ ದಿನ 
ನಡೆಯಲಿಲ್ಲ. 


ಕೇಂದ್ರ ಸಚಿವರಾದ ಪೀಯೂಷ್‌ ಗೋಯಲ್‌, ಪಲ್ಲಾದ ಜೋಷಿ ಹಾಗೂ ಸ್ಕೃತಿ ಇರಾನಿ ಅವರು 
ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವ ಪ್ರತಿಪಕ್ಷಗಳ ವಿರುದ್ಧ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ವಾಗ್ದಾಳಿ 


ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್‌ ಅವರು ಕೋವಿಡ್‌ನಿಂದ ಗುಣಮುಖರಾದ ಬಳಿಕ 
ಬೆಲೆ ಏರಿಕೆ ಕುರಿತ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಗೋಯಲ್‌ ಹಾಗೂ ಜೋಷಿ ಸಷ್ಠನೆ ನೀಡಿದರು. 


ಜಿಎಸ್‌ಟಿ ಮಂಡಳಿ ಸಭೆಯಲ್ಲಿ ಭಾಗಿಯಾಗಿದ್ದ ಕಾಂಗೆಸ್‌ ಆಡಳಿತವಿರುವ ರಾಜ್ಯಗಳ ಸಚಿವರು 
ತೆರಿಗೆ ಹಾಕಲು ಒಪ್ಪಿಗೆ ನೀಡಿದ್ದರು ಎಂದು ಗೋಯಲ್‌ ಹೇಳಿದರು. ಸಚಿವೆ ಸ್ಮೃತಿ ಇರಾನಿ ಅವರ ಕೋಪ 
ಕಾಂಗೆಸ್‌ ಮುಖಂಡ ರಾಹುಲ್‌ ಗಾಂಧಿ ಅವರ ಕಡೆಗೆ ತಿರುಗಿತು. ರಾಹುಲ್‌ ಗಾಂಧಿ ಅವರು 
ರಾಜಕೀಯವಾಗಿ ಅಪ್ರಯೋಜಕ ಆಗಿರಬಹುದು. ಆದರೆ ಅವರು ಸಂಸದೀಯ ಕಲಾಪಗಳ ಉತ್ಪಾದಕತೆಗೆ 
ಅಡ್ಡಿಯಾಗಬಾರದು' ಎಂದು ಟೀಕಿಸಿದರು. ರಾಹುಲ್‌ ತಮ್ಮ ಹಟಮಾರಿ ಧೋರಣೆಯಿಂದ ಕಲಾಪಗಳನ್ನು 
ತಡೆಯುತ್ತಿದ್ದು ಯಾವ ಚರ್ಚೆಯೂ ನಡೆಯದೆ ಕಲಾಪ ವ್ಯರ್ಥವಾಗುತ್ತಿದೆ ಎಂದು ಅವರು 
ಆರೋಪಿಸಿದರು. 


162 


ಆಹಾರ ಪದಾರ್ಥಗಳ ಮೇಲೆ ತೆರಿಗೆ ವಿಧಿಸಿರುವ ಕುರಿತು ಚರ್ಚೆ ನಡೆಸಲು ಪ್ರಶಿಪಕ್ಷಗಳು 
ಇಟ್ಟಿರುವ ಬೇಡಿಕೆಗೆ ಅವಕಾಶ ನೀಡದಿರುವ ಸರ್ಕಾರದ ಹಟಮಾರಿ ಧೋರಣೆಯಿಂದ ಕಲಾಪಗಳು 
ನಡೆಯುತ್ತಿಲ್ಲ ಎಂದು ಆರೋಪಿಸಿದ ಕಾಂಗೆಸ್‌, ಸರ್ಕಾರವನ್ನು 'ಅಸಂಸದೀಯ' ಎಂದು ಕರೆಯಿತು. 


ಚರ್ಚೆಯಿಂದ ಸರ್ಕಾರ ಪಲಾಯನ ಮಾಡುತ್ತಿದೆ ಎಂಬ ಪ್ರತಿಪಕ್ಷಗಳ ಆರೋಪವನ್ನು ಸಚಿವ 
ಗೋಯಲ್‌ ಅಲ್ಲಗಳೆದರು. ಪ್ರಜಾ ಪ್ರಭುತ್ವದ ಬಗ್ಗೆ ಕಾಂಗೆಸ್‌ ವಿನಾಶಕಾರಿ ವರ್ತನೆ ತೋರುತ್ತಿದೆ. ಕಲಾಪ 
ತಡೆಯುವಲ್ಲಿ ಕಾಂಗೆಸ್‌ ಯಶಸ್ವಿಯಾಗಿದೆ ಎಂಬುದಾಗಿ ಪಕ್ಷದ ಮುಖಂಡ ಜೈರಾಮ್‌ ರಮೇಶ್‌ ಅವರು 
ಮಾಡಿರುವ ಟ್ವಿಟ್‌ನಿಂದ ಇದು ಸಾಬೀತಾಗಿದೆ' ಎಂದು ಹೇಳಿದರು. 


ರಾಹುಲ್‌ಗೆ ಸ್ಕೃತಿ ತರಾಟೆ 


ಸಂಸದೀಯ ಪಕ್ರಿಯೆ ಹಾಗೂ ಸಂಪ್ರದಾಯಗಳಿಗೆ ನಿರಂತರವಾಗಿ ಅಗೌರವ ತೋರುವ 
ವರ್ತನೆಯು ರಾಹುಲ್‌ ಗಾಂಧಿ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆಯಾಗಿದೆ' ಎಂದು ಕೇಂದ್ರ 


ಸಚಿವೆ ಸ್ಕೃತಿ ಇರಾನಿ ಆರೋಪಿಸಿದರು. 


"2004 ರಿಂದ 2019 ರವರೆಗೆ ಅಮೇಠಿ ಕ್ಷೇತ್ರದ ಸಂಸದರಾಗಿದ್ದ ರಾಹುಲ್‌, ಕ್ಷೇತ್ರದ ಜನರ 
ಪರವಾಗಿ ಸಂಸತ್ತಿನಲ್ಲಿ ಒಂದೂ ಪ್ರಶ್ನೆ ಕೇಳಿಲ್ಲ. ಯಾವುದೇ ಖಾಸಗಿ ಮಸೂದೆಯನ್ನೂ ಮಂಡಿಸಿಲ್ಲ. 
ವಯನಾಡ್‌ ಸಂಸದರಾದ ಬಳಿಕ, 2019ರ ಚಳಿಗಾಲದ ಅಧಿವೇಶನದಲ್ಲಿ ಶೇ 40ಕ್ಕಿಂತ ಕಡಿಮೆ ಹಾಜರಾತಿ 
ಹೊಂದಿದ್ದರು” ಎಂದು ಸ್ಕೃತಿ ದೂರಿದರು. ಪದೇ ಪದೇ ವಿದೇಶ ಪ್ರವಾಸಕ್ಕೆ ತೆರಳುವ ರಾಹುಲ್‌' 
ನಡೆಯಿಂದ ಅವರ ಪಕ್ಷಕ್ಕೆ ಚಿಂತೆಯಾಗಿದೆ ಎಂದು ಹೇಳಿದರು. 

2019ರಲ್ಲಿ ಅಮೇಠಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಕೃತಿ ಇರಾನಿ ಹಾಗೂ ರಾಹುಲ್‌ 


ಗಾಂಧಿ ಅವರು ಪರಸ್ಪರ ಎದುರಾಳಿಯಾಗಿದ್ದರು. ರಾಹುಲ್‌ ಅವರನ್ನು ಸ್ಕೃಶಿ ಸೋಲಿಸಿದ್ದರು. 
ಆಧಾರ: ಪ್ರಜಾವಾಣಿ, ದಿನಾಂಕ: 21.07.2022 


21. Protests paralyse Parliament yet again 


Protests by Opposition parties against price rise and the imposition of Goods and 
Services Tax (GST) on packaged food products continued to paralyse the proceedings of 
the Lok Sabha and the Rajya Sabha. 


On the third day of the monsoon session, however, legendary athlete P.T. Usha 
took oath in Hindi as a new member of the Rajya Sabha in the first half. 


163 


War of words 


The repeated adjournments also triggered a war of words between the opposition 
and the Treasury benches, with the Leader of the Opposition in the Rajya Sabha, 
Mallikarjun Kharge, calling the Narendra Modi government “unparlamentary” and 
Parliamentary Affairs Minister Pralhad Joshi hitting back with his “Congress stands for 
destructive damage” comment. 


Union Ministers Piyush Goyal and Smriti Irani attacked the opposition for the 
continued disruptions and the logjam in Parliament. 


For the third consecutive day, Rajya Sabha did not function even as the Chair 
allowed discussion on the issue of rise in prices. 


As soon as the Upper House assembled at 11 a.m., Mr. Kharge said he had given 
a notice under Rule 267 - which entails suspending all other business of the House - to 
discuss inflation and the imposition of GST on items that fuelled further price rise. 


“The price rise has affected not only women, but children and the old people 
also....140 crore people are impacted. From pencil to milk, the prices of essential items 
have skyrocketed,” Mr. Kharge said, even as his colleagues in the opposition continued 
to raise slogans and demanded a discussion. 


Rajya Sabha Chairman M. Venkaiah Naidu replied, “I am allowing the 
discussion. You don’t want it? I will adjourn then. In the Business Advisory Committee, 
it was suggested that we must have discussion. I have agreed for discussion on price rise 
and you people don’t want it. I am adjourning the House till 2 p.m.” Several Congress 
members were seen holding up packets of milk, curd and buttermilk and shouting 
slogans such as “Scrap GST”. 


After the House resumed at 2 p.m., members trooped into the Well of the House. 
Deputy Chairman Harivansh cautioned Congress’ Randeep Surjewala of the Congress 
against recording the proceedings on his mobile phone and not to post it on social media, 
and to delete the recording. 


As the protests continued even after the Deputy Chairman had called MPs to 
speak on the Weapons of Mass Destruction and their Delivery Systems (Prohibition of 
Unlawful Activities) Amendment Bill, 2022, he adjourned the House after five minutes. 


Lok Sabha proceedings 


In the Lok Sabha, Speaker Om Birla told the protesting Opposition MPs that he 
would give them the opportunity to raise the issues during the Zero Hour. 


“This House is for discussions and not for shouting slogans. This kind of conduct 
is not appropriate for the decorum of the House and there is a process to be followed by 
the members,” the Lok Sabha Speaker said. 


164 


As the protests and sloganeering continued, the proceedings were first adjourned 
until 2 p.m. and then till 4 p.m., and finally for the day. 


Before the start of the day’s proceedings opposition members from both the 
Houses, including former Congress chief Rahul Gandhi, protested in front of the statue 
of Mahatma Gandhi. 


Jairam Ramesh of the Congress said in a tweet: “This afternoon too Modi Sarkar 
refused an urgent debate on price rise and shocking increase in GST rates on essential 
food items. The Rajya Sabha got adjourned for the day. If only the PM shows some 
sensitivity to address people’s issues in Parliament...” 


Mr. Goyal, who is the Leader of House in Rajya Sabha, told presspersons, “The 
Congress has a destructive attitude towards democracy. It was exposed from Jairam 
Ramesh’s tweet that the Congress was successful in not allowing the House to function.” 


Courtesy: The Hindu, dt: 21.07.2022 
22. Heggade takes oath as RS member 


Dharmasthala dharmadhikari Dr.D.Veerendra Heggade, who was nominated to 
the Rajya Sabha recently, took oath in Kannada as a member of the Upper House of 
Parliament. 


Heggade took oath in the name of God, amid thumping of desk by members of 
the NDA. 


Later, Heggade, along with BJP state unit president Nalin Kumar Kateel, called 
on Prime Minister Narendra Modi at the latter’s Parliament House office. 


Separately, Union Parliamentary Affairs Minister Pralhad Joshi, Commerce 
Minister Piyush Goyal and Minister of State for Parliamentary Affairs Arjun Ram 
Meghwal felicitated Heggade at Joshi's office in Parliament House. 


Speaking to reporters, Heggade said though the BJP government had nominated 
him to the Rajya Sabha, he would remain neutral in the House. 


"J have got an opportunity to serve the nation. I will try to impress upon the 
government to emulate our success in rural development programmes and self- 
employment generating schemes in other parts of the country," he said. 


Courtesy: Deccan Herald, dt: 22.07.2022 
23. RS sees walkout, adjournments over price rise 


Several Opposition members walked out from the Rajya Sabha as their demand 
to discuss price rise and the imposition of Goods and Services Tax (GST) on packaged 
food products such as milk and curd was not epted. House Chairman M. Venkaiah 
Naidu said placards and other articles were not allowed and the members who brought 
them shall be named in the bulletin for carrying objectionable items. 


165 


After the House proceedings resumed at 2 p.m., Tiruchi Siva of the Dravida 
Munnetra Kazhagam said the remarks made by Information and Broadcasting Minister 
Anurag Thakur during Question Hour should be expunged because he made statements 
accusing the members of the Opposition parties. Question Hour could not be used for 
such statements, he added. 


Mr. Thakur, while responding to a question, said the "ones standing here (with 
placards) will never raise their voice against anti India agenda", and newspapers and TV 
channels should not give space to members who spread fake news on issues such as 
Agni path, GST and vaccines. Mr. Siva said the members of the DMK, the Telangana 
Rashtra Samiti, the Aam Aadmi Party and the Communist Party of India (Marxist) had 
given notice under Rule 267 to suspend the business of the day and take up discussions 
on price rise. Bhubaneswar Kalita, who was in the Chair, said the Chairman had 
declined the discussion. 


The House was adjourned twice during the day before it was finally adjourned a 
little after 2.30 p.m. after Minister of State for Parliamentary Affairs V. Muraleedharan 
requested the Chair that the Weapons of Mass Destruction and their Delivery Systems 
(Prohibition of Unlawful Activities) Amendment Bill, 2022 be taken up for discussion 
on Monday as none of the Opposition members were present. 


After the House met at 11 a.m., members demanded discussion on the price rise. 
Mr. Naidu adjourned the House till noon. 


Question Hour, which began at noon, witnessed vociferous protests with AAP 
members leading the charge by trooping into the Well of the House. Sanjay Singh of the 
AAP stood close to Deputy Chairman Harivansh’s desk forcing an adjournment for 10 
minutes. Members of the Left parties, the DMK and the TRS also joined the protest. 
Members from the Shiv Sena and the Nationalist Congress Party (NCP) remained seated 
and did not join the other members in the Well. 


P. Wilson of the DMK, while participating in a discussion on the WMD Bill, said 
the real weapons of mass destruction were the rise in prices of essential commodities 
such as gas, milk and petrol, which affected the common man while the salary and 
wages remained the same. 


Mr. Kalita asked the member to speak on the Bill and not derail the discussion as 
it was a matter of international commitment. 


Manoj Jha of the Rashtriya Janta Dal said, "We are seeing a weapon of mass 
destruction in society" at an unimaginable scale and minds of many were poisoned in 
society. 


Courtesy: The Hindu, dt: 22.07.2022 


166 


24. No need to amend anti-defection law: Rijiju 


There is no need to amend the provisions of the anti defection law as they have 
stood the test of time and judicial scrutiny, Law Minister Kiren Rijiju told the Rajya 
Sabha. 


"Since the provisions of the Tenth Schedule (popularly called the anti-defection 
law) have stood the test of time and several judicial scrutinies, there does not appear to 
be any need for cairying out any amendments as of now, "Mr.Rijiju said in a written 
response to a question on whether the anti-defection law in its present form is adequate 
to stop induced defections. 


The question, asked by N.D. Gupta of the Aam Admi Party (AAP), is significant 
in the backdrop of recent political developments in Maharashtra and the collapse of the 
Uddhav Thackeray-led Maha Vikas Aghadi (MVA) government. 


Courtesy: The Hindu, dt: 22.07.2022 
25. ಪ್ರತಿಭಟನೆ ನಡುವೆಯೇ ಪ್ರಶ್ನೋತರ ಅವಧಿ 


ವಿರೋಧ ಪಕ್ಷಗಳ ಪ್ರತಿಭಟನೆ, ಗದ್ದಲಗಳಿಂದ ಮೂರು ದಿನಗಳಿಂದ ಸರಿಯಾಗಿ ನಡೆಯದ 


ರಾಜ್ಯಸಭೆಯ ಕಲಾಪವು ಪ್ರಶ್ನೋತ್ತರ ಅವಧಿಗೆ ಸೀಮಿತವಾಯಿತು. 


ವಿರೋಧ ಪಕ್ಷಗಳ ಪ್ರತಿಭಟನೆಯ ನಡುವೆಯೂ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಶ್ನೋತ್ತರ 
ಅವಧಿಗೆ ಅವಕಾಶ ಕಲ್ಪಿಸಲಾಯಿತು. ಈ ವೇಳೆಯಲ್ಲಿ ಕೆಲ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸಂಬಂಧಿಸಿದ 
ಸಚಿವರು ಉತ್ತರ ನೀಡಿದರು. 

ಪ್ರಶ್ನೋತ್ತರ ಅವಧಿಗೆ 15 ಮೌಖಿಕ ಪ್ರಶ್ನೆಗಳನ್ನು ಪಟ್ಟಿ ಮಾಡಲಾಗಿತ್ತು ಆ ಪೈಕಿ 13 ಪ್ರಶ್ನೆಗಳನ್ನು 
ಕೇಳಲು ಸಾಧ್ಯವಾಯಿತು. ಇದಕ್ಕೂ ಮುನ್ನ ವಿರೋಧ ಪಕ್ಷಗಳ ಪ್ರತಿಭಟನೆಯ ಕಾರಣದಿಂದ ಕಲಾಪವನ್ನು 
ಎರಡು ಬಾರಿ ಮುಂದೂಡಲಾಗಿತ್ತು. 


ಜೆಎಸ್‌ಟಿ ಮಂಡಳಿಯಲ್ಲಿ ಪ್ರಶ್ನಿಸಿ: ಅಗತ್ಯ ವಸ್ತುಗಳ ಮೇಲಿನ ಜಿಎಸ್‌ಟಿ ವಿರೋಧಿಸಿ ವಿರೋಧ ಪಕ್ಷಗಳು 
ರಾಜ್ಯಸಭೆ, ಲೋಕಸಭೆಯಲ್ಲಿ ಪ್ರತಿಭಟಿಸುವ ಬದಲಿಗೆ, ಜಿಎಸ್‌ಟಿ ಮಂಡಳಿಯಲ್ಲಿ ಧನಿ ಎತ್ತಿ ಎಂದು 
ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್‌ ಠಾಕೂರ್‌ ರಾಜ್ಯಸಭೆಯಲ್ಲಿ ವಿರೋಧ 
ಪಕ್ಷಗಳಿಗೆ ತಿಳಿಸಿದರು. 


"ಜಿಎಸ್‌ಟಿಗೆ ಸಂಬಂಧಿಸಿದ ವಿಷಯಗಳನ್ನು ಅವರು (ಬಿಜೆಪಿಯೇತರ ರಾಜ್ಯ ಸರ್ಕಾರಗಳು) 


ಜಿಎಸ್‌ಟಿ ಮಂಡಳಿಯಲ್ಲಿ ಚರ್ಚಿಸಬೇಕು. ಅದನ್ನು ಬಿಟ್ಟು ಅಧಿವೇಶನದಲ್ಲಿ ಫಲಕಗಳನ್ನು ಪ್ರದರ್ಶಿಸಿ 
ಪ್ರತಿಭಟಿಸುವುದು ಸರಿಯಲ್ಲ' ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. 


167 


"ಅಗತ್ಯ ವಸ್ತುಗಳ ಮೇಲಿನ ಜಿಎಸ್‌ಟಿ, ಕೋವಿಡ್‌ ಲಸಿಕೆ, ಅಗ್ಗಿಪಥ ಯೋಜನೆಗಳಿಗೆ 
ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುವ ನಿಟ್ಟಿನಲ್ಲಿ ಕೆಲ ಜನಪಶಿನಿಧಿಗಳು 
ಕಾರ್ಯೋನ್ಮುಖರಾಗಿದ್ದಾರೆ' ಎಂದು ಅವರು ಯಾರ ಹೆಸರನ್ನೂ ಹೇಳದೆ ವಿರೋಧ ಪಕ್ಷಗಳ 


ನಾಯಕರನ್ನು ದೂರಿದರು. 


94 ಯುಟ್ಯೂಬ್‌ ಚಾನೆಲ್‌ಗಳ ನಿಷೇಧ: ಕೇಂದ್ರ ಸರ್ಕಾರ 2021-22ರಲ್ಲಿ ದೇಶ ವಿರೋಧ 
ಚಟುವಟಿಕೆಗಳಲ್ಲಿ ತೊಡಗಿದ್ದ 94 ಯುಟ್ಯೂಬ್‌ ಚಾನೆಲ್‌ಗಳೂ, ಸಾಮಾಜಿಕ ಮಾಧ್ಯಮಗಳಲ್ಲಿನ 19 
ಖಾತೆಗಳು ಮತ್ತು 747 ಯುಆರ್‌ಎಲ್‌ಗಳನ್ನು (ಯುನಿಫಾರಂ ರಿಸೋರ್ಸ್‌ ಲೊಕೇಟರ್‌) ನಿಷೇಧಿಸಿದೆ 
ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಮಾಹಿತಿ ನೀಡಿದರು. 


ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವವರ ವಿರುದ್ದ ಕ್ರಮಗಳನ್ನು ತೆಗೆದುಕೊಳ್ಳುವ 
ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲೂ ಹಿಂಜರಿಯುವುದಿಲ್ಲ ಎಂದು ಅವರು ಹೇಳಿದರು. 


ಆಧಾರ: ಪ್ರಜಾವಾಣಿ, ದಿನಾಂಕ: 22.07.2022 
26. ಸದನಕ್ಕೂ ವ್ಯಾಪಿಸಿದ ಇಡಿ ವಿಚಾರಣೆ ಕಿಡಿ 


ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗೆಸ್‌ ಅಧ್ಯಕ್ಷೆ ಸೋನಿಯಾ ಗಾಂಧಿ ವಿಚಾರಣೆ, ಬೆಲೆ 
ಭೆ 


ಏರಿಕೆ ಖಂಡಿಸಿ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ್ದರಿಂದ ಕಲಾಪವನ್ನು 
ಮುಂದೂಡಲಾಯಿತು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಕಾಂಗೆಸ್‌ ಮತ್ತು ಪ್ರತಿಪಕ್ಷಗಳ! ಘೋಷಣೆ 
ಕೂಗತೊಡಗಿದರು. ಕೆಲವರು ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯ ಹಾಗೂ ಸೋನಿಯಾ 
ಭಾವಚಿತ್ರವಿದ್ದ ಭಿತ್ತಿಪತ್ರವನ್ನು ಪ್ರದರ್ಶಿಸಿದರು. ಪ್ರಶ್ನೋತ್ತರ ಅವಧಿ ಆರಂಭವಾದರೂ ಗಲಾಟೆ ನಿಲ್ಲಲಿಲ್ಲ. 
ಆಗ ಸ್ಪೀಕರ್‌ ಓಂ ಬಿರ್ಲಾ ಅವರು ಸದನವನ್ನು ಕೆಲ ಕಾಲ ಮುಂದೂಡಿ ಮತ್ತೆ ಪುನಾರಂಭಿಸಿದರು. ಆಗ 
ಕಾಂಗೆಸ್‌ ಕಲಾಪದಿಂದ ದೂರ ಉಳಿದರೆ, ಡಿಎಂಕೆ ಸದಸ್ಯರು ಸಭಾತ್ಕಾಗ ಮಾಡಿದರು. ಇದಕ್ಕೂ 
ಮೊದಲು ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್‌ ಜೋಶಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು 


ಎಂಬುದನ್ನು ಪ್ರತಿಪಕ್ಷಗಳು ನಂಬುತ್ತದೆಯೇ, ಇಲ್ಲವೇ ಎಂದು ಪ್ರಶ್ನಿಸಿದರು. 
ಬಾಹ್ಯಾಕಾಶ ಪ್ರವಾಸೋದ್ಯಮ 


ಇಸ್ರೋ, ಬಾಹ್ಯಾಕಾಶ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಲ್ಲಿದೆ. ಇದಕ್ಕಾಗಿ ಖಾಸಗಿ 
ವಲಯದ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್‌ 


ರಾಜ್ಯಸಭೆಗೆ ತಿಳಿಸಿದಾರೆ. 
[2] 


168 


ಪಕ್ಷಾಂತರ ವಿರೋಧಿ ಕಾನೂನಿನ ನಿಬಂಧನೆಗಳು ನ್ಯಾಯಾಂಗ ಪರಿಶೀಲನೆಗೆ 
ಒಳಪಟ್ಟಿರುವುದರಿಂದ ಸದ್ಯಕ್ಕೆ ಅದನ್ನು ತಿದ್ದುಪಡಿ ಮಾಡುವ ಅಗತ್ಯವಿಲ್ಲ ಎಂದು ಕಾನೂನು ಸಚಿವ ಕಿರಣ್‌ 
ರಿಜಿಜು ರಾಜ್ಯಸಭೆಗೆ ತಿಳಿಸಿದ್ದಾರೆ. ಇದೇ ವೇಳೆ ಅವರು ಸುಪ್ರೀಂಕೋರ್ಟ್‌ ಮತ್ತು ಹೈಕೋರ್ಟ್‌ 
ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಏರಿಕೆ ಮಾಡುವ ಪ್ರಸ್ತಾವನೆಯೂ ಇಲ್ಲ ಎಂದು ಹೇಳಿದ್ದಾರೆ. 


ಆಧಾರ: ಪ್ರಜಾವಾಣಿ, ದಿನಾಂಕ: 22.07.2022 


27. ಸಂಸತ್ತಿನಲ್ಲಿ ಚರ್ಚೆ, ಪ್ರತಿಭಟನೆ ವೇಳೆ ಗಾಂಧಿಮಾರ್ಗ ಸೂಕ್ತ 


wd 


ರಾಷ್ಟಪತಿಯಾಗಿ ಕಳೆದ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸಿದ ರಾಮನಾಥ ಕೋವಿಂದ್‌ 


ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ನೀಡಲಾಯಿತು. ಕೋವಿಂದ್‌ ಅಧಿಕಾರಾವಧಿ ಮುಗಿಯಲಿದ್ದು, 
ನೂತನ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು (ಜು.25) ರಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. 


ನಿರ್ಗಮಿಸುತ್ತಿರುವ ರಾಷ್ಟಪತಿ ಕೋವಿಂದ್‌ ಗೌರವಾರ್ಥ ಪ್ರಧಾನಿ ನರೇಂದ್ರ ಮೋದಿ, ತಮ್ಮ 
ನಿವಾಸದಲ್ಲಿ ವಿಶೇಷ ಔತಣಕೂಟ ಏರ್ಪಡಿಸಿದ್ದರು. ಎಲ್ಲ ಗಣ್ಯಾತಿಗಣ್ಯರು ಈ ಸಂದರ್ಭದಲ್ಲಿ 


ಹಾಜರಿದರು. 
(8) 


ನಂತರ ಸಂಸತ್ತಿನಲ್ಲಿ ರಾಮನಾಥ ಕೋವಿಂದ್‌ ಅವರಿಗೆ ವಿಧ್ಯುಕ್ತ ಬೀಳ್ಕೊಡುಗೆ ನೀಡಲಾಯಿತು. 


ಉಪರಾಷಪತಿ ವೆಂಕಯ 
(ow Fo) 


ನಾಯ್ದು ಪ್ರಧಾನಿ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಸಂಸದೀಯ 


"ನಿ 


cet 


ವಹಾರಗಳ ಸಚಿವ ಪ್ರಹ್ಲಾದ ಜೋಷಿ ಸೇರಿದಂತೆ ಪ್ರಮುಖರೊಂದಿಗೆ ಆಗಮಿಸಿದ ರಾಷ್ಟ್ರಪತಿಯವರು, 
ಸಂಸತ್ತನ್ನುದ್ದೇಶಿಸಿ ಮಾತನಾಡಿ, ಕಳದ ಐದು ವರ್ಷಗಳ ಹಿಂದೆ ತಾವು ಸೆಂಟಲ್‌ ಹಾಲ್‌ನಲ್ಲಿ ಅಧಿಕಾರ 
ಸ್ವೀಕರಿಸಿದ ನಂತರ ಎಲ್ಲ ಸಂಸದರಿಗೆ ತಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ದೊರೆತಿದೆ ಎಂದರು. ಇಡೀ 
ದೇಶವೇ ನಮ್ಮ ಕುಟುಂಬವೆಂದು ನಾವು ಭಾವಿಸಿದರೆ, ಬಿಕ್ಕಟ್ಟು, ಸಮಸ್ಯೆಗಳನ್ನು ಸೌಹಾರ್ದ ಯತವಾಗಿ 
ಬಗೆಹರಿಸಿಕೊಳ್ಳಲು ನಾನಾ ಮಾರ್ಗಗಳಿವೆ. ಸಾಮರಸ್ಯ ಸಾಧನೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು 
ಶಾಂತಿ ಮತ್ತು ಅಹಿಂಸೆಯ ಮಾರ್ಗ ಬಳಸಿದರು. ಅದೇ ರೀತಿ ಸಂಸದರೂ ಚರ್ಚೆಯ ಬೇಡಿಕೆ ಮತ್ತು 
ಪ್ರತಿಭಟನೆ ವೇಳೆ ಗಾಂಧಿಮಾರ್ಗ ಅನುಸರಿಸಬೇಕು. ಜೊತೆಗೆ ದೇಶದ ಸಮಗ ಅಭಿವೃದ್ಧಿಗೆ ನಾವು ದೊಡ್ಡ 
ಕುಟುಂಬದಂತೆ ಕೆಲಸ ಮಾಡಬೇಕು ಎಂದು ಕೋವಿಂದ್‌ ಕರೆನೀಡಿದರು. 

ಏಕೆಂದರೆ ಸಂಸತ್ತು ಎಂದರೆ ತಮ್ಮ ಪಾಲಿಗೆ ದೇವಸ್ಥಾನವೇ ಸರಿ ಎಂದ ಅವರು, ರಾಷ್ಟ್ರಪತಿಯಾಗಿ 


ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದಕ್ಕೆ ತಾವು ದೇಶದ ಜನತೆ, ಪ್ರಧಾನಿ ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ 


3 ಕು 


169 


ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯನ್ನು ವೆಂಕಯ್ಯನಾಯ್ಡು ಮತ್ತು ಓಂ ಬಿರ್ಲಾ ಆತ್ಮೀಯವಾಗಿ 
ಸನ್ಮಾನಿಸಿ ಗೌರವಿಸಲಾಯಿತು. 
ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ: 24.07.2022 
28. ನಾಲ್ಲರು ಕಾಂಗೆಸ್‌ ಸದಸ್ಯರು ಸಸ್ಪೆಂಡ್‌ 
ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಜಿಎಸ್‌ಟಿ ಹೊರೆ ಖಂಡಿಸಿ ಪ್ರತಿಪಕ್ಷಗಳು ನಡೆಸುತ್ತಿರುವ ಗಲಾಟೆ 
ಸಂಸತ್ತಿನ ಉಭಯ ಸದನದ ಕಲಾಪಗಳಲ್ಲಿ ಪ್ರತಿದ್ದನಿಸಿತು. ಪ್ರತಿಪಕ್ಷಗಳ ಗಲಾಟೆಗೆ ರಾಜ್ಯಸಭೆಯು ಎರಡು 


ಬಾರಿ ಮುಂದೂಡಿಕೆ ಕಂಡರೆ, ಇತ್ತ ಲೋಕಸಭೆಯಲ್ಲಿ ಭಿತ್ತಿಪತ್ರ, ಕರಪತ್ರ ಹಿಡಿದು ಘೋಷಣೆಗಳನ್ನು 


ತ್ರ 
ಕೂಗುತ್ತಾ ಕಲಾಪಕ್ಕೆ ಅಡ್ಡಿಪಡಿಸಿದ ಕಾಂಗೆಸ್‌ನ ನಾಲ್ಪ್ಲರು ಸದಸ್ಯರನ್ನು ಸ್ಲೀಕರ್‌ ಓಂ ಬಿರ್ಲಾ ಅವರು 
ಮುಂಗಾರು ಅಧಿವೇಶನದ ಉಳಿದ ಅವಧಿಗೆ ಅಮಾನತ್ತುಗೊಳಿಸಿದರು. ಲೋಕಸಭೆ ಕಲಾಪವೂ ಹಲವು 
ಬಾರಿ ಮುಂದೂಡಿಕೆಗೆ ಸಾಕ್ಷಿಯಾಯಿತು. 

ಮಾಣಿಕ್‌ ರಾಮ್‌ ಟ್ಯಾಗೋರ್‌, ಜ್ಯೋತಿಮಣಿ, ರಮ್ಯಾ ಹರಿದಾಸ್‌ ಮತ್ತು ಟಿ.ಎನ್‌.ಪ್ರಠಾಪನ್‌ 
ಅಮಾನತ್ತುಗೊಂಡ ಕಾಂಗೆಸ್‌ ಸಂಸದರು. ಸ್ಪೀಕರ್‌ ಶಿಸ್ತು ಕ್ರಮದ ಬೆನ್ನಲ್ಲೇ ಈ ನಾಲ್ಲರೂ ಸದಸ್ಯರು 
ಸಂಸತ್‌ನಿಂದ ಹೊರಬಂದು ಆವರಣದಲ್ಲಿರುವ ಮಹಾತ್ನಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದರು. 
ಸರಕಾರ ಪ್ರತಿಪಕ್ಷಗಳ ಹಕ್ಕಿಗೆ ಧ್ವನಿಯಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 

ಗ್ಯಾಸ್‌ ದರ ಏರಿಕೆ, ಜಿಎಸ್‌ಟಿ ಹೊರೆ ಸೇರಿದಂತೆ ಜನಸಾಮಾನ್ಯರಿಗೆ ಹೊರೆ ಎನಿಸುವ 
ವಿಷಯಗಳನ್ನು ಪ್ರಸ್ತಾಪಿಸಿ ದರ ಇಳಿಸುವಂತೆ ಪ್ರತಿಭಟಿಸಿದರೆ ಸರಕಾರಕ್ಕೆ ಅದನ್ನು ಕೇಳಿಸಿಕೊಳ್ಳುವ ಶಕ್ತಿ 
ಇಲ್ಲ. ಬೆಲೆ ಏರಿಕೆ ವಿಚಾರ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಕೋರಿ ಚರ್ಚೆಗೆ ನಿಲುವಳಿ 
ಸೂಚನೆ ಮಂಡಿಸಿದರೂ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಎಂದ ಕಾಂಗೆಸ್‌ ಸದಸ್ಯರು, ಸದನಕ್ಕೆ ಪ್ರಧಾನಿ 
ನರೇಂದ್ರ ಮೋದಿ ಆಗಮಿಸಿ ಈ ಬಗ್ಗೆ ಸ್ಪಷ್ಠನೆ ನೀಡಬೇಕು ಎಂದು ಪಟ್ಟುಹಿಡಿದರು. 

ಒಂದು ಹಂತದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಲಾದ್‌ ಜೋಶಿ ಅವರು, ಫ್ಲೆಕಾರ್ಡ್‌ 
ಹಿಡಿದು ವರ್ತಿಸಿದ ಪ್ರತಿಪಕ್ಷ ಸದಸ್ಯರ ನಡೆಗೆ ಆಕ್ಷೇಪಿಸಿ, ಶಿಸ್ತು ಕಮ ಕೈಗೊಳ್ಳುವಂತೆ ಸ್ಪೀಕರ್‌ ಅವರಲ್ಲಿ 
ಮನವಿ ಮಾಡಿಕೊಂಡರು. ಮಧ್ಯಾಹ್ನ 3 ಗಂಟೆಯ ನಂತರ ಚರ್ಚೆಗೆ ಅವಕಾಶ ನೀಡಲಾಗುತ್ತದೆ. ಸ್ಪಲ್ಪ 
ತಾಳ್ಮೆಯಿಂದಿರಿ. ಹೀಗೆ ವರ್ತಿಸುವುದಾದರೆ, ಸಂಸತ್ತಿನ ಹೊರಗೆ ಕರಪತ್ರ, ಭಿತ್ತಿಪತ್ರಗಳನ್ನು ಹಿಡಿದು 
ಪ್ರತಿಭಟಿಸಿ, ಅದು ಬಿಟ್ಟು ಸದನದೊಳಗೆ ಕಲಾಪಕ್ಕೆ ಅಡ್ಡಿಪಡಿಸಬೇಡಿ,” ಎಂದು ತಾಕೀತು ಮಾಡುತ್ತಲೇ 


ನಾಲ್ಪರು ಸದಸ್ಯರನ್ನು ಅಮಾನತ್ತುಗೊಳಿಸಿದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 26.07.2022 


170 


29. 19 ಸಂಸದರು ಅಮಾನತ್ತು 


ಸದನದ ಕಲಾಪಕ್ಕೆ ಅಡಚಣೆ ಮಾಡಿದ್ದಕ್ಕಾಗಿ ಪ್ರತಿಪಕ್ಷಗಳ 19 ಸಂಸದರನ್ನು ರಾಜ್ಯಸಭೆಯ 
ಅಧಿವೇಶನಕ್ಕೆ ಹಾಜರಾಗದಂತೆ ಅಮಾನತ್ತುಗೊಳಿಸಲಾಗಿದೆ. ಜುಲೈ 18ರಂದು ಸಂಸತ್ತಿನ ಮುಂಗಾರು 
ಅಧಿವೇಶನ ಪ್ರಾರಂಭವಾದಾಗಿನಿಂದ ಬೆಲೆ ಏರಿಕೆ ಮತ್ತು ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಜಿಎಸ್‌ಟಿ 
ವಿಧಿಸಿರುವುದನ್ನು ವಿರೋಧಿಸಿ ಕಲಾಪ ಸ್ಥಗಿತಗೊಳಿಸಿದ ವಿರೋಧ ಪಕ್ಷಗಳ ಸಂಸದರು ಕೂಡ 
ಘೋಷಣೆಗಳನ್ನು ಕೂಗುತ್ತಾ ಸಭಾಧ್ಯಕ್ಷ ಮುಂದಿನ ಅಂಗಳಕ್ಕೆ ಮಗ್ಗಿ ಪ್ರತಿಭಟಿಸಿದರು. ಉಪಸಭಾಪತಿ 
ಹರಿವಂಶ, ಆಸನಗಳಿಗೆ ಹಿಂದಿರುಗುವಂತೆ ಈ ಸಂಸದರಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ. 
ಆಗ ಅವರು, ಅಮಾನತ್ತು ಮಾಡುವ ಪ್ರಸ್ತಾವನೆ ಮಂಡಿಸಲು ಆಡಳಿತ ಪಕ್ಷಗಳ ಸದಸ್ಯರಿಗೆ ಸೂಚಿಸಿದರು. 
ಸದನ ಮತ್ತು ಪೀಠಕ್ಕೆ ಅಗೌರವ ತೋರಿದ್ದಕ್ಟಾಗಿ ಹಾಗೂ ದುರ್ನಡತೆಗಾಗಿ 10 ಸಂಸದರನ್ನು ಸದನದ 
ಉಳಿದ ವಾರದ ಅವಧಿಗೆ ಅಮಾನತುಗೊಳಿಸುವ ಪ್ರಸ್ತಾಪವನ್ನು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ 
ವಿ.ಮುರಳೀಧರನ್‌ ಮಂಡಿಸಿದರು. ಆದರೆ, ಹರಿವಂಶ್‌ ಅವರು ಮತದಾನಕ್ಕೆ ಪ್ರಸ್ತಾವನೆಯನ್ನು 
ಮಂಡಿಸಿದಾಗ 19 ಸದಸ್ಯರ ಹೆಸರನ್ನು ಓದಿದರು. ಧ್ದನಿ ಮತದ ಮೂಲಕ ಪ್ರಸ್ತಾವನೆ 
ಅಂಗೀಕರಿಸಲಾಯಿತು. ಅಮಾನತ್ತುಗೊಂಡ ಸಂಸದರು ಹೊರಹೋಗಲು ನಿರಾಕರಿಸಿ, ಧರಣಿ ಕುಳಿತರು. 
ಇದರಿಂದಾಗಿ, ಸದನವು ಮೂರು ಬಾರಿ ಮುಂದೂಡುವಂತಾಯಿತು. ಅಮಾನತ್ತುಗೊಂಡವರಲ್ಲಿ 
ತೃಣಮೂಲ ಕಾಂಗೆಸ್‌ನ (ಟಿಎಂಸಿ) 7, ಡಿಎಂಕೆಯ 6, ಮೂವರು ತೆಲಂಗಾಣ ರಾಷ್ಟ್ರ ಸಮಿತಿ (ಟಿಆರ್‌ 


ಎಸ್‌), ಇಬ್ಬರು ಸಿಪಿಎಂ, ಮತ್ತು ಒಬ್ಬರು ಸಿಪಿಐಗೆ ಸೇರಿದ್ದಾರೆ. 


ನ್ಯೂಸ್‌ ಪಿಂಟ್‌ ಆಮದು ಕುಸಿತ 


೪ 

2018-19ಕ್ಕೆ ಹೋಲಿಸಿದರೆ ಕೋವಿಡ್‌ ಹಾವಳಿ ಕಂಡ ವರ್ಷಗಳಲ್ಲಿ ನ್ಯೂಸ್‌ ಪಿಂಟ್‌ನ ಆಮದು 
ಶೇ. 50ರಷ್ಟು ಕಡಿಮೆಯಾಗಿದೆ. ಪತಿಕಾ ಉದ್ಯಮವು 2017-18ರಲ್ಲಿ 13,84,056 ಕೆಜಿ ನ್ಯೂಸ್‌ಪಿಂಟ್‌ 
ಆಮದು ಮಾಡಿಕೊಂಡಿದೆ. 2020-21ರಲ್ಲಿ ಇದು 6,48,620 ಕೆಜಿಗೆ ಇಳಿಕೆಯಾಗಿದ್ದು, ಶೇ. 46ರಷ್ಟು 
ಕಡಿಮೆಯಾಗಿದೆ ಎಂದು ಮಾಹಿತಿ ಮತ್ತು ಪ್ರಸಾರ ಸಚಿವ ಅನುರಾಗ್‌ ಠಾಕೂರ್‌ ಲಿಖಿತ ಉತ್ತರದಲ್ಲಿ 
ಲೋಕಸಭೆಗೆ ತಿಳಿಸಿದ್ದಾರೆ. 2021-22ರಲ್ಲಿ ನ್ಯೂಸ್‌ ಪ್ರಿಂಟ್‌ ಆಮದು 5,97,766 ಕೆಜಿಗೆ ಕುಸಿದಿದೆ ಎಂದು 
ವೈಎಸ್‌ಆರ್‌ ಕಾಂಗೆಸ್‌ ಪಕ್ಷದ ಸದಸ್ಯ ಮಾರ್ಗನಿ ಭಾರತ್‌ ಅವರ ಪಶ್ನೆಗೆ ಠಾಕೂರ್‌ ಪ್ರತಿಕ್ರಿಯಿಸಿದ್ದಾರೆ. 
ಪತ್ರಿಕೆ ಉದ್ಯಮವು 2018-19ರಲ್ಲಿ 12,96,300 ಕೆಜಿ ನ್ಯೂಸ್‌ಪ್ರಿಂಟ್‌ ಆಮದು ಮಾಡಿಕೊಂಡಿದೆ. 2019- 
20ರಲ್ಲಿ ಇದು 12,96,354 ಕೆಜಿಗೆ ಹೆಚ್ಚಾಗಿತ್ತು. ಈ ಹಿಂದೆ, ನ್ಯೂಸ್‌ ಪಿಂಟ್ಲೆ ಮೂಲ ಕಸ್ಪಮ್‌ ಡ್ಯೂಟಿ 


171 


(ಬಿಸಿಡಿ) ದರವನ್ನು ಶೇ. 10ರಷ್ಟು ವಿಧಿಸಲಾಗಿತ್ತು ನಂತರ ಅದನ್ನು 2020ರ ಫೆಬ್ರವರಿ 2ರಿಂದ ಜಾರಿಗೆ 


ಬರುವಂತೆ ಶೇ. 5ಕ್ಕೆ ಇಳಿಸಲಾಯಿತು ಎಂದು ಠಾಕೂರ್‌ ಹೇಳಿದ್ದಾರೆ. 
ಏಮ್‌ನಲ್ಲಿ ಪರಿಶಿಷ್ಠ್ಷರ ನೇಮಕಾತಿಯಾಗಿಲ್ಲ 


ಸರಿಯಾದ ಅರ್ಹತೆ ಮತ್ತು ಸಾಮರ್ಥ್ಯ ಹೊಂದಿದ್ದರೂ ಅನುಭವಿ ಎಸ್‌ಸಿ/ಎಸ್‌ಟಿ ಆಕಾಂಕ್ಷಿಗಳಿಗೆ 
ಆರಂಭಿಕ ಹಂತದಲ್ಲಿಯೂ ಏಮ್‌ನಲ್ಲಿ ಅಧ್ಯಾಪಕರಾಗಿ ಸೇರ್ಪಡೆಗೊಳ್ಳಲು ಅವಕಾಶ ನೀಡಲಾಗಿಲ್ಲ ಎಂದು 
ಸಂಸದೀಯ ಸ್ಥಾಯಿ ಸಮಿತಿಯೊಂದರ ವರದಿಯಲ್ಲಿ ಆರೋಪಿಸಲಾಗಿದೆ. ಲೋಕಸಭೆಯಲ್ಲಿ 
ಮಂಡಿಸಲಾದ ಪರಿಶಿಷ್ಠ ಜಾತಿ (ಎಸ್‌ಸಿ) ಮತ್ತು ಪರಿಶಿಷ್ಠ ಪಂಗಡಗಳ (ಎಸ್‌ಟಿ) ಕಲ್ಯಾಣ ಸ್ಥಾಯಿ 
ಸಮಿತಿಯ ವರದಿಯು ಏಮ್‌ನಲ್ಲಿ (ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ) ಒಟ್ಟು 111 
ಅಧ್ಯಾಪಕರ ಹುದ್ದೆಗಳಲ್ಲಿ 275 ಸಹಾಯಕ ಪ್ರಾಧ್ಯಾಪಕರು ಮತ್ತು 92 ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ 
ಇರುವಾಗ ಇದು ನಡೆಯುತ್ತಿದೆ ಎಂದು ಹೇಳಿದೆ. ಆದ್ದರಿಂದ ಮುಂದಿನ ಮೂರು ತಿಂಗಳೊಳಗೆ ಖಾಲಿ 
ಇರುವ ಎಲ್ಲ ಅಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಸಮಿತಿ ಅಭಿಪ್ರಾಯಪಟ್ಟಿದೆ ಎಂದು 
ವರದಿ ತಿಳಿಸಿದೆ. 


ಆಧಾರ: ವಿಜಯವಾಣಿ, ದಿನಾಂಕ; 27.07.2022 


30. ಕ್ಷಮೆ ಕೋರಿದರೆ ಸೆಂಡ್‌ ರದ್ದು 


ಖು 


ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪಕ್ಕೆ ಅಡ್ಡಿ ಮಾಡಿದ ಆರೋಪದಲ್ಲಿ ಶಿಸ್ತು ಕಮಕ್ಕೆ 
ಗುರಿಯಾಗಿರುವ 23 ಸಂಸದರ ಅಮಾನತ್ತು ಹಿಂದಕ್ಕೆ ಪಡೆಯುವಂತೆ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನು 


ಒತ್ತಾಯಿಸಿವೆ. ಈ ಮೂಲಕ 10 ದಿನಗಳಿಂದ ತೋರಿಸಿದ್ದ ಹಠಮಾರಿತನ ಕೈಬಿಡುವ ಸುಳಿವು ನೀಡಿವೆ. 


ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಅನೇಕ ವಿಪಕ್ಷ ನಾಯಕರು ನಾಯ್ದು 


ಅವರನು ಬೇಟಿ ಮಾಡಿ ಸದಸ್ಯರ ಅಮಾನತ್ತು ರದ್ದತಿಗೆ ಮನವಿ ಮಾಡಿದರು. ಇದಕ್ಕೆ ನಾಯ್ದು 


(€L 
Go 
do 
9 
pe 


ವಿಪಕ್ಷ ಸದಸ್ಯರು ಇನ್ನೆಂದೂ ದುಂಡಾವರ್ತನೆ ತೋರುವುದಿಲ್ಲ ಎಂಬ ಭರವಸೆ ನೀಡಬೇಕು. 
ಆಗ ಅಮಾನತ್ತು ಹಿಂಪಡೆಯುತ್ತೇವೆ. ಜೊತೆಗೆ ಮುಂದಿನ ವಾರ ಬೆಲೆ ಏರಿಕೆ ಬಗ್ಗೆ ಚರ್ಚೆಗೆ ಅವಕಾಶ 
ನೀಡುವುದಾಗಿ” ಭರವಸೆ ನೀಡಿದರು. ಮತ್ತೊಂದೆಡೆ ಸಂಸದೀಯ ಸಚಿವ ಜೋಶಿ ಪ್ರತಿಕ್ರಿಯಿಸಿ, "ಸದಸ್ಯರು 
ಕ್ಷಮೆ ಕೇಳಬೇಕು. ಇನ್ನೆಂದೂ ಗಲಾಟಿ ಮಾಡಲ್ಲ ಎಂದು ವಾಗ್ದಾನ ಮಾಡಬೇಕು. ಆಗ ಅಮಾನತ್ತು 
ರದ್ದತಿಗೆ ಸ್ಪೀಕರ್‌ರನ್ನು ಕೋರುತ್ತೇವೆ' ಎಂದು ಭರವಸೆ ನೀಡಿದರು. ಸರ್ಕಾರದ ಈ ಹೇಳಿಕೆಗೆ ಪೂರಕವಾಗಿ 


172 


ವಿಪಕ್ಷಗಳು ಕೂಡ ಪ್ರತಿಕ್ರಿಯೆ ನೀಡಿವೆ. ಹೀಗಾಗಿ 10 ದಿನದ ಬಿಕ್ಕಟ್ಟು ಬಗೆ ಹರಿದು ಮುಂದಿನ ವಾರದಿಂದ 
ಬೆಲೆ ಏರಿಕೆ ಚರ್ಚೆ ಆರಂಭವಾಗುವ ಸಾಧ್ಯತೆ ಇದೆ. 


ಸಿಂಗ್‌ ಅಮಾನತ್ತು: ಅಗತ್ಯ ವಸ್ತು ಬೆಲೆ ಏರಿಕೆ ಹಾಗೂ ಜಿಎಸ್‌ಟಿ ಹೇರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ 
ಸಂಸತ್ತಿನ ಉಭಯ ಸದನಗಳಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಜಟಾಪಟಿ ನಡೆದಿದೆ. ಈ 
ವೇಳೆ, ರಾಜ್ಯಸಭೆ ಉಪ ಸಭಾಪತಿಗಳ ಮುಖದ ಮೇಲೆ ಕಾಗದ ಎಸೆದ ಆಪ್‌ ಸಂಸದ ಸಂಜಯ ಸಿಂಗ್‌ 
ಅವರನ್ನು ಸದನದಿಂದ ಅಮಾನತ್ತು ಮಾಡಲಾಗಿದೆ. 

ಆಧಾರ: ಕನ್ನಡಪ್ರಭ, ದಿನಾಂಕ: 28.07.2022 


31. Oppn on 50 hr non-stop protest at Gandhi statue in Parliament 


With action against Rajya Sabha AAP member Sanjay Singh bringing the total 
number of suspended opposition MPs this session to 24 - four from Congress in LS and 
20 from Rajya Sabha - the opposition parties have started a "non-stop dharna for 50 
hours" at the Gandhi statue to protest against the suspensions and on price rise. 


Beginning the opposition parties those whose members have been suspended and 
others who support them took turns in a relay system at the protest site to keep it a non- 
stop 50-hour, day and night, protest that is scheduled to end at 12 noon on Friday, unless 
extended further. 


A duty-roster has been created in coordination with the various parties to work 
out the names of members and parties who will be sitting at the agitation site with 
placards. Different parties will be in-charge of coordinating the agitation for some hours 
each including organising meals for the protesters whether day or night. "Each party 
takes turns participating as equals... it is about a sense of solidarity," said TMC MP 
Derek O'Brien, while speaking on the coordinated protest. 


The Aam Aadmi Party has volunteered to mount a tent cover for the protesters to 
guard against rain in the monsoon session. According to the roster, Rajya Sabha MP 
Thiruchi Siva (DMK) offered idli sambhar for breakfast, DMK organised curd-rice 
lunch and TMC organised Roti-dal-paneer-tandoori chicken for dinner. TMC also 
provided fruit juice and biscuits for snacks between meals. DMK is in-charge of 
providing breakfast, while TRS will organise the lunch and AAP will take care of the 
dinner. 


Courtesy: Time of India, dt: 28.07.2022 
32. ಕ್ಷಮೆಯಾಚಿಸಿದ ಚೌಧರಿ 


ರಾಷ್ಟಪತಿ ದೌಪದಿ ಮುರ್ಮು ಅವರನ್ನು "ರಾಷ್ಟಪತ್ತಿ' ಎಂದು ಸಂಭೋದಿಸಿ ವಿವಾದ ಸೃಷ್ಟಿಸಿ 
ಲೋಕಸಭೆಯ ಕಾಂಗೆಸ್‌ ನಾಯಕ ಅಧೀರ್‌ ರಂಜನ್‌ ಚೌಧರಿ, ಈ ಕುರಿತು ರಾಷ್ಟಪತಿ ಮುರ್ಮು 
ಅವರಿಗೆ ಪತ್ರ ಬರೆದು ಕ್ಷಮೆಯಾಚಿಸಿದ್ದಾರೆ. 


173 


"ಪ್ರಮಾದವಶಾತ್‌ ಈ ಪದವನ್ನು ನುಡಿದುಬಿಟ್ಟೆ, ಆದರೆ, ಇದು ನೀವು (ಮರ್ಮು) ಹೊಂದಿರುವ 
ಗೌರವ ಮತ್ತು ಘನವೆತ್ತ ಹುದ್ದೆಗೆ ತಕ್ಕುದಲ್ಲವಾಗಿತ್ತು ಬಾಯ್ತಪ್ಲಿನಿಂದ ಆಗಿರುವ ಈ ಪ್ರಮಾದಕ್ಕೆ ಕ್ಷಮೆ 
ಕೋರುವೆ' ಎಂದು ಚೌಧರಿ ಪತ್ರದಲ್ಲಿ ಬರೆದಿದ್ದಾರೆ. ರಾಷ್ಟ್ರಪತಿಯನ್ನು 'ರಾಷ್ಟ್ರಪತ್ನಿ' ಎಂದು ಕರೆದ ಚೌಧರಿ 
ವಿರುದ್ದ ಸಂಸತ್‌ ಅಧಿವೇಶನದಲ್ಲಿ ಭಾರಿ ಗದ್ದಲ ನಡೆದಿತ್ತು. ಆಡಳಿತಾರೂಢ ಬಿಜೆಪಿ ಸದಸ್ಯರು ಚೌಧರಿ 
ಮಾತ್ರವಲ್ಲ ಕಾಂಗೆಸ್‌ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೂಡ ದೇಶದ ಕ್ಷಮೆ ಕೋರಬೇಕು ಎಂದು 
ಆಗಹಿಸಿದ್ದರು. ಇದು ಬಾಯ್ತಪ್ಪಿನಿಂದ ಆದ ಪ್ರಮಾದವಲ್ಲ. ಮಾಧ್ಯಮದವರಿಗೆ ಚೌಧರಿ ನೀಡಿದ 
ಹೇಳಿಕೆಯ ವಿಡಿಯೋವನ್ನು ನೋಡಿ, ಅವರು ಸ್ಪಷ್ಟವಾಗಿ ಎರಡು ಸಾರಿ 'ರಾಷ್ಟ್ರಪತ್ನಿ' ಎಂದು ಹೇಳಿದ್ದಾರೆ. 
ಗಂಭೀರ ವಿಷಯ ಎಂದು ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದ್ದರು. ನಂತರ ಚೌಧರಿ ಕೂಡ ಕ್ಷಮೆ 


ಕೋರಿದರು. 
[R) 


ಸೋನಿಯಾ ಕುರಿತ ಟೀಕೆಗೆ ಕ್ಷಮೆ ಕೋರಲು ಆಗ್ರಹ: ಸಚಿವರಾದ ನಿರ್ಮಲಾ ಸೀತಾರಾಮನ್‌, 
ಪಿಯೂಷ್‌ ಗೋಯಲ್‌ ಅವರು ಸೋನಿಯಾ ಗಾಂಧಿ ಕುರಿತ ಮಾಡಿರುವ ಟೀಕೆಯನ್ನು ಖಂಡಿಸಿರುವ 
ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಸಚಿವರು ಕ್ಷಮೆಯಾಚಿಸಬೇಕು ಎಂದು 
ಆಗಹಿಸಿದ್ದಾರೆ. ಈ ಕುರಿತು ರಾಜ್ಯಸಭೆಯ ಅಧ್ಯಕ್ಷರಾದ ಉಪರಾಷ್ಟಪತಿ ವೆಂಕಯ್ಕನಾಯ್ದುಗೆ ಪತ್ರ ಬರೆದು 
ಈ ಟೀಕೆಗಳನ್ನು ಕಲಾಪದ ಕಡತದಿಂದ ತೆಗೆಯುವಂತೆ ಕೋರಿದ್ದಾರೆ. ಕಾಂಗೆಸ್‌ ನಾಯಕ ಅಧೀರ್‌ 
ರಂಜನ್‌ ಚೌಧರಿ ರಾಷ್ಟ್ರಪತಿಗಳನ್ನು ರಾಷ್ಟ್ರಪತಿ! ಎಂದು ಸಂಬೋಧಿಸಿದರ ವಿರುದ್ದ ಮೇಲ್ಮನೆಯಲ್ಲಿ 
ಮಾತನಾಡಿದ ನಿರ್ಮಲಾ ಮತ್ತು ಪಿಯೂಷ್‌, ಸೋನಿಯಾ ಗಾಂಧಿ ಬಗ್ಗೆ ಕಠೋರ ಶಬ್ದಗಳನ್ನು 
ಬಳಸಿದರು. ಸೋನಿಯಾ ಕ್ಷಮೆಯಾಚಿಸಬೇಕೆಂದು ಆಗಹಿಸಿದರು. ಆದರೆ, ಚೌಧರಿಯವರೇ ಕ್ಷಮೆ 
ಕೋರಿರುವುದರಿಂದ ಸಚಿವರು ಸೋನಿಯಾ ಕ್ಷಮೆ ಕೋರುವಂತೆ ಒತ್ತಾಯಿಸಿದ್ದರಲ್ಲಿ ಅರ್ಥವಿಲ್ಲ ಮತ್ತು 
ಸದನದ ಸದಸ್ಯರಲ್ಲದವರ ಹೆಸರನ್ನು ಉಲ್ಲೇಖಿಸಿದ್ದು ತರವಲ್ಲ. ಸಂಸದೀಯ ನಡಾವಳಿಗೆ ವಿರುದ್ದವಾದ 
ಪದಗಳನ್ನು ಸಚಿವರು ಬಳಕೆ ಮಾಡಿದ್ದಾರೆ. ಇದನ್ನು ಕಡತದಿಂದ ತೆಗೆದುಹಾಕಬೇಕು ಮತ್ತು ಸಚಿವರು 
ಸದನದ ಮತ್ತು ಸೋನಿಯಾರ ಕ್ಷಮೆ ಕೋರಬೇಕು ಎಂದು ಖರ್ಗೆ ಒತ್ತಾಯಿಸಿದ್ದಾರೆ. 


ಸಂಸತ್‌ ಪ್ರಶೋತ್ತರ 


> ಸುಪ್ರೀಂಕೋರ್ಟ್‌ನಿಂದ ಹಿಡಿದು ವಿವಿಧ ಹಂತದ ಎಲ್ಲ ಕೋರ್ಟ್‌ಗಳಲ್ಲಿ 4.83 ಕೋಟಿ 


ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇವೆ. 


174 


> ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ದಾಖಲಾಗುವ ದೂರುಗಳಿಗಿಂತ ವಿಲೇವಾರಿ ಆಗುವ 
ಪ್ರಕರಣಗಳ ಪ್ರಮಾಣ ಹೆಚ್ಚಿದೆ. ರೈಲ್ವೆ ಕ್ಷೇಮ್‌ ಟಿಬ್ಯೂನಲ್‌ನಲ್ಲಿ ಜೂನ್‌ 30ರ ಅನ್ವಯ 24,133 


ಕೇಸ್‌ ಬಾಕಿ ಇದೆ. 


» ನಿವೃತ್ತ ಯೋಧರ ಒಂದು ಶ್ರೇಣಿ ಒಂದು ಪಿಂಚಣಿ (ಒಆರ್‌ಒಪ) ಯೋಜನೆ ಅಡಿಯ ಪ್ರಕ್ರಿಯೆ 
ನಡೆಯುತ್ತಿದ್ದು, 2019ರ ಜುಲೈ 1ರಿಂದ ಅನ್ವಯವಾಗುವಂತೆ ಇದು ಜಾರಿಯಾಗಲಿದೆ. 


» ಮೇ 27ರವರೆಗೆ 7.91353 ಕೋವಿಡ್‌ ಸಂತ್ರಸ್ತರ ಅರ್ಜಿಗಳು ವಿಲೇವಾರಿ ಆಗಿವೆ. ಸೋಂಕಿನಿಂದ 
ಮರಣ ಹೊಂದಿದವರ ಕುಟುಂಬದವರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ. 


> ಕಳೆದ ಡಿಸೆಂಬರ್‌ 1 ರಿಂದ ಜುಲೈ 26ರವರೆಗೆ ದೇಶದ ಅತ್ಯುನ್ನತ ಮತ್ತು ಉನ್ನತ ಕೋರ್ಟ್‌ಗಳಿಗೆ 
127 ಜಡ್ಜ್‌ ಗಳ ನೇಮಕಾತಿಗೆ ಸುಪ್ರೀಂಕೋರ್ಟ್‌ನ ಕೊಲಿಜಿಯಂ ಶಿಫಾರಸ್ಸು ಮಾಡಿತ್ತು. ಈ ಪೈಕಿ 
61 ನೇಮಕಾತಿಗಳು ಆಗಿವೆ. 


> ಕಳೆದ ಆರ್ಥಿಕ ವರ್ಷದಲ್ಲಿ ರೂ. 6,31,050 ಕೋಟಿ ವಿದೇಶಿ ಹೂಡಿಕೆ ಭಾರತಕ್ಕೆ ಬಂದಿದೆ. ಈ 
ಪೈಕಿ ತಯಾರಿಕಾ ವಲಯದಲ್ಲಿ ರೂ. 1,58,332 ಕೋಟಿ ವಿದೇಶಿ ಬಂಡವಾಳ ಹೂಡಿಕೆ ಆಗಿದೆ. 


ಆಧಾರ: ವಿಜಯವಾಣಿ, ದಿನಾಂಕ: 30.07.2022 


33. Kharge urges RS chairman to expunge remarks on Sonia 


Leader of Opposition in Rajya Sabha Mallikarjun Kharge shot off a letter to 
Chairman M Venkaiah Naidu urging him to expunge remarks made by Union Ministers 
Nirmala Sitharaman and Piyush Goyal on Congress president Sonia Gandhi in the 
House. 


He also demanded that the ministers should apologise for violating the 
conventions of the Parliament. The letter came a day after Nirmala and Goyal targeted 
Sonia by demanding her apology for Congress leader Adhir Ranjan Chowdhury's 
controversial remarks on President Droupadi Murmu. 


Kharge, in his letter, said one of the time-honoured conventions is that 
"reflections or critical remarks" should not be made on the other House or 
members of the other House. 


He went on to quote a ruling of the then Rajya Sabha Chairman R. Venkataraman, 
who later became President in 1987, when he said, "no person who is not a member of 
this House (Rajya Sabha) can be referred to in the House in a derogatory manner or in 
any other way affecting his reputation." 


175 


Kharge noted that even a privilege issue could not be raised directly in one House 
against the members of the other House. In this regard, he said, a procedure has been 
laid down based on a report of Joint Sitting of Committees of Privileges of Lok Sabha 
and Rajya Sabha presented in both the Houses on 23 August, 1954 and later adopted by 
the Houses in December 1954. 


"As per this procedure, when a question of breach of privilege of contempt of the 
House is raised in either of the House in which a member, officer or servant of the other 
House is involved, the procedure followed 1s that the Presiding Officer of the House in 
which the question of privilege is raised, refers the case to the Presiding Officer of the 
other House", Kharge said. 


He said he mentioned this procedure to emphasise the sanctity of sovereignty of 
each House of Parliament and its members. "Hence mentioning and making remarks 
regarding a member of the Lower House in the Upper House is a gross violation of the 
time-honoured conventions. Needless to mention, as Chairman of this august House, 
your good self would appreciate the need for adherence to well-established 
Parliamentary conventions and practices," he said. 


"Given my aforementioned submissions, I request you to kindly expunge the 
remarks made by Sitharaman and Goyal vis-a-vis Smt Sonia Gandhi in the House on 
28th July, 2022. I also request that they tender their apology for their violation of 
sacrosanct conventions of the House," Kharge said in his letter. 


Courtesy: Deccan Herald, dt: 30.07.2022 
34. ಅಂದು ಸಂಸತ್‌ ಬಿಕ್ಕಟ್ಟು ಅಂತ್ಯ 


ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾದಾಗಿನಿಂದಲೂ ಉಭಯ ಸದನಗಳಲ್ಲಿ 
ಉಂಟಾಗಿದ್ದ 2 ವಾರದ ಬಿಕ್ಕಟ್ಟು ಶಮನಗೊಳ್ಳುವ ಸಾಧ್ಯತೆ ಇದೆ. ವಿಪಕ್ಷಗಳ ಪ್ರಮುಖ ಬೇಡಿಕೆಯಾಗಿದ್ದ 
ಬೆಲೆ ಏರಿಕೆಯ ಕುರಿತಾಗಿ ಚರ್ಚೆ ಆರಂಭವಾಗಲಿದೆ. 


ಉದ್ದವ್‌ ಠಾಕ್ರೆ ಬಣದಲ್ಲಿರುವ ಶಿವಸೇನೆಯ ಸಂಸದ ವಿನಾಯಕ್‌ ರಾವುತ್‌ ಮತ್ತು ಕಾಂಗೆಸ್‌ನ 
ಮನೀಶ್‌ ತಿವಾರಿ ಲೋಕಸಭೆಯಲ್ಲಿ ಬೆಲೆ ಏರಿಕೆ ಚರ್ಚೆಯನ್ನು ಆರಂಭಿಸಲಿದ್ದಾರೆ. ಹಾಗಾಗಿ ಈ 
ವಾರದಿಂದ ಉಪಯುಕ್ತ ಚರ್ಚೆ ನಡೆಯಬಹುದು ಎಂದು ಭರವಸೆಯಿಡಲಾಗಿದೆ. ಲೋಕಸಭೆಯಲ್ಲಿ 
ಮತ್ತು ರಾಜ್ಯಸಭೆಯಲ್ಲಿ ಬೆಲೆ ಏರಿಕೆ ಕುರಿತಾದ ಚರ್ಚೆ ನಡೆಯಲಿದೆ. 


ಕಾಂಗೆಸ್‌ನಿಂದ ಅಗ್ಗಿಪಥ ಚರ್ಚೆ ಬೇಡಿಕೆ: ಸೈನ್ಯಕ್ಕೆ ಸೇರ್ಪಡೆಯಾಗುವುದಕ್ಕಾಗಿ ಕೇಂದ್ರ ಸರ್ಕಾರ 
ಘೋಷಣೆ ಮಾಡಿರುವ ನೂತನ ಯೋಜನೆಯಾಗಿರುವ ಅಗ್ನಿಪಥ ಯೋಜನೆಯ ಕುರಿತಾಗಿ ಚರ್ಚೆ 
ನಡೆಸಬೇಕು ಎಂದು ಕಾಂಗೆಸ್‌ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಈ ಯೋಜನೆ ಘೋಷಣೆಯಾದ ಬಳಿಕ 
ದೇಶಾದ್ಯಂತ ಹಲವು ಹಿಂಸಾಚಾರ ಘಟನೆಗಳು ನಡೆದಿದ್ದವು. ಆದರೆ ವಿಷಯ ಕೋರ್ಟ್‌ನಲ್ಲಿರುವ 
ಕಾರಣ ಸರ್ಕಾರ ಇದಕ್ಕೆ ಒಪ್ಪುವುದು ಅನುಮಾನ. 


ರಾಜ್ಯಸಭೆಯ ಉತ್ಪಾದಕತೆ ಶೇ.16ಕ್ಕೆ ಕುಸಿತ:-ಮುಂಗಾರು ಅಧಿವೇಶನ ಆರಂಭದಿಂದಲೂ 
ಪ್ರತಿಭಟನೆಗೆ ಒಳಗಾಗಿರುವುದರಿಂದ 2ನೇ ವಾರದ ಅಂತ್ಯಕ್ಕೆ ರಾಜ್ಯಸಭೆಯ ಉತ್ಪಾದಕತೆ ಕೇವಲ 
ಶೇ.16ರಷ್ಠಿದೆ. ಅಲ್ಲದೇ ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಗಳು ಅಂಗೀಕಾರ ಪಡೆದುಕೊಂಡಿಲ್ಲ. 10 


176 


ದಿನಗಳಲ್ಲಿ ರಾಜ್ಯ ಸಭೆಯ ಕಲಾಪ ಕೇವಲ 11 ಗಂಟೆ 8 ನಿಮಿಷಗಳ ಕಾಲ ಮಾತ್ರ ನಡದಿದೆ. ಇದನ್ನು 
ಪ್ರಜಾಪಭುತ್ಸದ ವಿನಾಶ ಎಂದು ಕರೆದಿರುವ ಸಭಾಪತಿ ವೆಂಕಯ್ಕನಾಯ್ದು ಬೇಸರ ವ್ಯಕ್ತಪಡಿಸಿದ್ದಾರೆ. 


“ಸ್ಕ್ಯ ತಿ ರಾಷ್ಟ್ರಪತಿಗಳ ಕ್ಷಮೆ ಕೋರಬೇಕು” ಲೋಕಸಭೆ ಸ್ಪೀಕರ್‌ಗೆ ಚೌಧುರಿ ಪತ್ರ:- 


Me ಸಂಸದೆ ಸ್ಮೃತಿ ಇರಾನಿ ಅವರು ರಾಷ್ಟಪತಿ ದೌಪದಿ ಮುರ್ಮು ಎಂದು 
ಹೇಳುವ ಬದಲು ಕೇವಲ ದೌಪದಿ ಮುರ್ಮು ಎಂದಷ್ಟೇ ಹೇಳಿ `ರಾಷ ಷೃಪತಿಯನ್ನು ಅವಮಾನಿಸಿದ್ದಾರೆ. 
ಹಾಗಾಗಿ ಅವರು ಕ್ಷಮೆಯಾಚಿಸಬೇಕು ಎಂದು ಆಗಹಿಸಿ ಲೋಕಸಭೆಯ ಕಾಂಗೆಸ್‌ ನಾಯಕ ಅಧೀರ್‌ 
ರಂಜನ್‌ ಚೌಧರಿ, ಸೀಕರ್‌ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. 


ನನಗೆ ಹಿಂದಿ ಸರಿಯಾಗಿ ಬಾರದ ಕಾರಣ ರಾಷ ಸ್ಪಪತಿ ಎನ್ನುವ ಬದಲು ರಾಷ್ಟ ಸ್ಪಪತ್ಲಿ ಎಂದು 
ಹೇಳಿದ್ದೆ, ಆದರೆ ಸ್ಮೃತಿ ಇರಾನಿ ಅವರು ಅಧಿವೇಶನದಲ್ಲಿ” ರಾಷ್ಟಪತಿ “ಅವರ ಹೆಸರು ಬಳಸುವಾಗೆಲ್ಲಾ 
ದೌಪದಿ ಮುರ್ಮು ಎಂದಷ್ಟೇ ಬಳಸುತ್ತಿದ್ದಾರೆ. ರಾಷ್ಟ ಸ್ಪಪತಿ, ಮೇಡಂ ಅಥವಾ ಶ್ರೀಮತಿ ಯಾವುದನ್ನು 
ಹೆಸರಿಗೆ ಮೊದಲು ಬಳಸುತ್ತಿಲ್ಲ ಇದು ಅತ್ಯುನ್ನತ ನಾಂವಿಧಾನಿಕ ಹುದ್ದೆಯಲ್ಲಿರುವವರಿಗೆ ನಡಸ 
ಅವಮಾನ. ಹಾಗಾಗಿ ಸತಿ ಬೇಷರತ್‌ ಆಗಿ ಕಮೆಯಾಚಿಸ ಬೇಕು ಎಂದು ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. 
ಚೌಧುರಿ ಅವರು ಪತ್ರಕರ್ತರೊಂದಿಗೆ ಮಾತನಾಡುವಾಗ ರಾಷ ಸ್ಪಪತಿ ಎನ್ನುವ ಬದಲು ರಾಷ ಷ್ಟಪತ್ನಿ ಎಂದು 
ಕರೆದಿದ್ದರು. ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ದರು ಚೌಧುರಿ ಮತ್ತು" Pp 
ಗಾಂಧಿ” ಕಮೆಯಾಚೆಸಬೇಕು ಎಂದು ಆಗಹಿಸಿದ್ದರು. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:01.08.2022 


35. Only 21% productivity in Rajya Sabha 


The Rajya Sabha has recorded only 21% productivity since the Monsoon Session 
commenced on July 18, an official said. The productivity fell to 16% in the second 
week, compared with 26% in the first week. 


Rajya Sabha Chairman M. Venkaiah Naidu said that members rushing into the 
Well of the House and showing placards is not graceful in a parliamentary democracy. 
Mr. Naidu said he was in view of not showing unruly scenes through live telecast on 
Sansad TV, an official said. 


Courtesy: The Hindu, dt: 01.08.2022 
36. ದೇಶದ ಆರ್ಥಿಕತೆ ಭದ್ರ: ವಿತ್ತ ಸಚಿವೆ 


ಬೆಲೆ ಏರಿಕೆ ಕುರಿತು ವಿಪಕ್ಷಗಳ ಆರೋಪಕ್ಕೆ ದಿಟ್ಟ ಉತ್ತರ ನೀಡಿರುವ ಕೇಂದ್ರ ವಿತ್ತ ಸಚಿವೆ 
ನಿರ್ಮಿಲಾ ಸಿತಾರಾಮನ್‌ ರವರು ಪ್ರಪಂಚದ ವಿದ್ಯಮಾನಗಳ ಪರಿಣಾಮ ಭಾರತದ ಮೇಲೂ ಆಗಿದೆ. 
ಆದರೆ ವಶ್ವದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತವನ್ನು ಆರ್ಥಿಕವಾಗಿ ಮೇಲೆತ್ತಲು ಮೋದಿ 
ಸರ್ಕಾರ ಸಕಲ ಕ್ರಮ ಜರುಗಿಸುತ್ತಿದೆ. ಇದರ ಪರಿಣಾಮ ಇಂದು ಭಾರತವು ಆರ್ಥಿಕ ಕುಸಿತ 
ಎದುರಿಸುವ ಯಾವುದೇ ಭೀತಿಯಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. 


ಲೋಕಸಭೆಯಲ್ಲಿ 15 ದಿನಗಳಿಂದ ಜಿಎಸ್‌ಟಿ ದರ ಏರಿಕೆ ಬಗ್ಗೆ ಚರ್ಚೆ ನಡೆಸಬೇಕು ಎಂದು 
ವಿಪಕ್ಷಗಳು ಗಲಾಟೆ ನಡೆಸುತ್ತಿದ್ದವು. ಇದಕ್ಕೆ ಕೊನೆಗೂ ಕಾಲ ಕೂಡಿ ಬಂತು. ಸಂಜೆಯಿಂದ ಆರಂಭವಾದ 
ಚರ್ಚೆಯಲ್ಲಿ ಪ್ರತಿಪಕ್ಷ ಸದಸ್ಯರು ಮಾಡಿದ ಆರೋಪಗಳಿಗೆ ಸುದೀರ್ಪ ಉತ್ತರ ನೀಡಿದ ನಿರ್ಮಲಾ, ವಿಶ್ವ 
ಇಂದು ಅನೇಕ ಸಮಸೆ ಗಳ ಸುಳಿಯಲ್ಲಿದೆ. ಕೋವಿಡ್‌ ಸಾಂಕ್ರಾಮಿಕದ 2ನೇ ಅಲೆ, ಒಮಿಕ್ರೋನ್‌ ಅಲೆ, 
ರಷ್ಯಾ-ಉಕ್ರೇನ್‌ ಯುದ್ದ ಹಾಗೂ ಚೀನಾದ ಅತಿದೊಡ್ಡ ಪೂರೈಕೆ ಘಟಕಗಳು ಲಾಕ್‌ಡೌನ್‌ ಪರಿಸ್ಥಿತಿಯಲ್ಲಿ 


177 


ಇರುವುದು ಹೀಗೆ ಅನೇಕ ಅಡ್ಡಿ ಆತಂಕಗಳನ್ನು ಈವರೆಗೆ ಹಿಂದೆಂದೂ ಕಂಡು ಕೇಳರಿಯದ ರೀತಿ 
ಎದುರಿಸಿದ್ದೇವೆ. ಆದರೆ, ಇಂಥ ಪರಿಸ್ಸಿತಿಯಲ್ಲೂ ಆರ್ಥಿಕತೆ ಮೇಲೆತ್ತಲು ಹಲವು ಕ್ರಮ ಜರುಗಿಸಿದ್ದೇವೆ. 
ಹಣದುಬ್ಬರವು ಶೇ.7 ದಾಟದಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದರು. ಈ ಮೂಲಕ ಜಿಎಸ್‌ಟಿ 
ಏರಿಕೆ ಸೇರಿ ಹಲವು ಕಮಗಳನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡರು. 


ಆದರೆ, ನಿರ್ಮಲಾ ಉತ್ತರದಿಂದ ತೃಪ್ತರಾಗದ ಕಾಂಗೆಸ್‌ ಸದಸ್ಯರು ಚರ್ಚೆಯ ನಡುವೆಯೇ 
ಸಭಾತ್ಯಾಗ ಮಾಡಿದರು. 


ಅಂಕಿ-ಅಂಶ ಸಮೇತ ಸಚಿವರ ಉತ್ತರ: ದೇಶದಲ್ಲಿ ಪ್ರಸ್ತುತ ಚಿಲ್ಲರೆ ಹಣದುಬ್ಬರವು ಶೇ.7ರಷ್ಠಿದೆ. 
2004 ರಿಂದ 2014ರ ಯುಪಿಎ ಅವಧಿಯಲ್ಲಿ ಹಣದುಬ್ಬರವು ಎರಡಂಕಿ ದಾಟಿತ್ತು. ಸತತ 22 
ತಿಂಗಳುಗಳ ಕಾಲ ಹಣದುಬ್ಬರ ಶೇ.9ಕ್ಕಿಂತ ಹೆಚ್ಚಾಗಿತ್ತು ಎಂದು ವಿಪಕ್ಷಗಳತ್ತ ಚಾಟಿ ಬೀಸಿದರು. 


ಇದೇ ವೇಳೆ, ವಿಪಕ್ಷಗಳ ದತ್ತಾಂಶಗಳ ಆಧರಿಸಿ ಚರ್ಚೆ ಮಾಡದೇ ಕೇವಲ ರಾಜಕೀಯ 
ಆರೋಪಗಳನ್ನು ಮಾಡುತಿವೆ. ಸದನದಲ್ಲಿ ಸುಮಾರು 30 ಸಂಸದರು ಬೆಲೆಯೇರಿಕೆ ಬಗ್ಗೆ ಪ್ಲೆ 
ಎತ್ತಿದ್ದಾರೆ. ಆದರೆ ಅವರು ಚರ್ಚೆಯಲ್ಲಿ ರಾಜಕೀಯವನ್ನು ಎಳೆದು ತರಲು ಪ್ರಯತ್ಲಿಸಿದ್ದಾರೆಯೇ 
ಹೊರತು ದತ್ತಾಂಶ ಆಧರಿಸಿ ಚರ್ಚೆಗೆ ಮುಂದಾಗುತ್ತಿಲ್ಲ ದು ನಿರ್ಮಲಾ ಆರೋಪಿಸಿದರು. ಇದೇ 
ವೇಳ: ಸರ್ಕಾರದ ಕ್ರಮಗಳಿಂದ ಖಾದ್ಯತೈಲ ಬೆಲೆ ಇಳಿಕೆಯಾಗುತ್ತಿದೆಯಲ್ಲವೇ, ಎಂದು ಪ್ರತಿಪಕ್ಷಗಳ 
ಸದಸ್ಯರಿಗೆ ಮರು ಪಶ್ನೆ ಹಾಕಿದರು. 

ಕೋವಿಡ್‌ ನೀಡಿದ ಹೊಡೆತದಿಂದಲೂ ಭಾರತದ ಆರ್ಥಿಕತೆಯು ಪ್ರಶಂಸನೀಯವಾಗಿ 
ಚೇತರಿಸಿಕೊಂಡಿದೆ. ಜಿಎಸ್‌ಟಿ ಸಂಗಹಣೆ ಹಾಗೂ ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ (ಪಿಎಂಐ) 
ಭಾರತದ ಆರ್ಥಿಕತೆಯು ಇನ್ನಷ್ಟು ಸದೃಢವಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಎಂದರು. 


ಜುಲೈನಲ್ಲಿ ಜಿಎಸ್‌ಟಿ ಸಂಗ್ರಹಣೆ ಶೇ.28 ರಷ್ಟು ಏರಿಕೆ ಕಂಡುಬಂದಿದ್ದು ರೂ.1.49ಲಕ್ಷ ಕೋಟಿ 
ಸಂಗಹವಾಗಿದೆ. 6ನೇ ಬಾರಿ ಮಾಸಿಕ ಜಿಎಸ್‌ಟಿ ಸಂಗ್ರಹಣೆಯು ರೂ.1.40 ಲಕ್ಷ ಕೋಟಿ ಗಡಿಯನ್ನು 
ದಾಟುತ್ತಿದೆ ಎಂದು ಅಂಕಿ ಅಂಶ ಸಮೇತ ವಿವರಿಸಿದರು. 


ಇತರೆ ದೇಶಗಳಿಗೆ ಹೋಲಿಸಿದರೆ ದೇಶದ ಬ್ಯಾಂಕಿಂಗ್‌ ವಲಯವೂ ಆರೋಗ್ಯಕರ ಸ್ಥಿತಿಯಲ್ಲಿದೆ. 
2022ರ ಹಣಕಾಸಿನ ವರ್ಷದಲ್ಲಿ ಒಟ್ಟು ದೇಶೀಯ ಉತ್ಪನ್ನ (ಜಿಡಿಪಿ) ಅನುಪಾತಕ್ಕೆ ಸರ್ಕಾರದ ಸಾಲವು 
ಶೇ.56.9ಕ್ಕೆ ಇಳಿಕೆಯಾಗಿದೆ ಎಂದರು. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:02.08.2022 

37. ರಾಜ್ಯಸಭೆ: 2 ಮಸೂದೆಗೆ ಒಪ್ಪಿಗೆ 
ಸಂಸತ್ತಿನ ಮುಂಗಾರು ಅಧೀವೇಶನದ ಎರಡು ವಾರಗಳ ಕಲಾಪವು ಸಂಪೂರ್ಣವಾಗಿ 
ಧಾ ಬಳಿಕ, ರಾಜ್ಯಸಭೆಯಲ್ಲಿ ಎರಡು ಮಸೂದೆಗಳಿಗೆ ಅನುಮೋದನೆ ಸಿಕ್ಕಿದೆ. ಸಮೂಹ ನಾಶದ 
ಸ್ತಗಳಿಗೆ ಹಣ ನೀಡಿಕೆ ನಿಷೇಧ ಮತ್ತು ಅಂಟಾರ್ಕಿಕ್‌ ಮಸೂದೆಗೆ ಒಪಿಗೆ ಕೊಡಲಾಗಿದೆ. 


ಅಂಟಾರ್ಕಿಕ್‌ ಪ್ರದೇಶದಲ್ಲಿರುವ ಭಾರತದ ಸಂಶೋಧನಾ "ಸಂಸ್ಥೆಗಳ ಪ್ರದೇಶಕ್ಕೆ ಭಾರತದ ಕಾನೂನು 
ಅನ್ನಯಿಸುವುದಕ್ಕಾಗಿ ಅಂಟಾರ್ಕಿಕ್‌ ಮಸೂದೆ ರೂಪಿಸಲಾಗಿದೆ. 


ಲೋಕಸಭೆಯಲ್ಲಿ ಈ ಮಸೂದೆಗಳು ಈಗಾಗಲೇ ಅಂಗೀಕಾರ ಆಗಿವೆ. ವಿರೋಧ ಪಕ್ಷಗಳು 
ಪ್ರತಿಭಟನೆ ನಡೆಸಿದವು. ಆದರೆ, ಕಲಾಪಕ್ಕೆ ಸಂಪೂರ್ಣವಾಗಿ ಅಡ್ಡಪಡಿಸದಿರಲು ವಿರೋಧ ಪಕ್ಷಗಳು 
ನಿರ್ಧರಿಸಿದ ಕಾರಣ ಎರಡು ಮಸೂದೆಗಳು ಅಂಗೀಕಾರ ಆದವು. 


178 


ಬೆಲೆ ಏರಿಕೆಯ ಕುರಿತು ಚರ್ಚೆ ಆಗಲೇಬೇಕು ಎಂದು ವಿರೋಧ ಪಕ್ಷಗಳು ಪಟ್ಟು ಹಿಡಿದ 
ಕಾರಣ ಮೊದಲ ಎರಡು ವಾರಗಳ ಕಲಾಪವು ವ್ಯರ್ಥವಾಗಿದೆ. ಎರಡು ವಾರಗಳಲ್ಲಿ 11.08 ತಾಸು 
ಮಾತ್ರ ಕಲಾಪ ನಡೆದಿದೆ. ಈ ಅವಧಿಯಲ್ಲಿ ಒಂದು ಮಸೂದೆಯೂ ಅಂಗೀಕಾರ ಆಗಿಲ್ಲ. 


ಬೆಲೆ ಏರಿಕೆ ಅಗ್ನಿಪಥ ಯೋಜನೆ, ರಾಜ್ಯಸಭಾ ಸದಸ್ಯ ಸಂಜಯ ರಾವುತ್‌ ಬಂದನಕ್ಕೆ 
ಸಂಬಂಧಿಸಿ, ಬೆಳಿಗ್ಗೆ ಕಲಾಪ ಆರಂಭವಾದಾಗ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸಿದವು. ಹೀಗಾಗಿ, 
ಶೂನ್ಯವೇಳೆಯನ್ನು 50 ನಿಮಿಷಗಳಲ್ಲಿ ನಿಲ್ಲಿಸಬೇಕಾಯಿತು. 


ಮಧ್ಯಾಹ್ನ ನಂತರವೂ ವಿರೋಧ ಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಆದರೆ ಎರಡು 
ಮಸೂದೆಗಳನ್ನು ಧ್ಲನಿಮತದಿಂದ ಅಂಗೀಕರಿಸಲಾಯಿತು. 


ಆಧಾರ:-ಪ್ರಜಾವಾಣಿ, ದಿನಾಂಕ:02.08.2022 


38. ಅಡುಗೆಮನೆ ಲಾಕ್‌ಡೌನ್‌ ಸನ್ನಿಹಿತ 


ಕೇಂದ್ರ ಸರ್ಕಾರದ ನೀತಿಗಳ ಬೆಲೆ ಏರಿಕೆಗೆ ಕಾರಣ. ಸರ್ಕಾರವು ಸಾಮಾನ್ಯ ಜನರನ್ನು 
ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ತಪ್ಪುಗಳನ್ನು ಸರಿಪಡಿಸಿಕೊಳ್ಳದೇ ಇದ್ದರೆ ಹೆಚ್ಚಿನವರ ಮನೆಯ ಅಡುಗೆ 
ಕೋಣೆಗಳು "ಲಾಕ್‌ಡೌನ್‌' ಘೋಷಿಸಬೇಕಾಗುತ್ತದೆ ಎಂದು ವಿರೋಧ ಪಕ್ಷಗಳು ಹೇಳಿವೆ, ಬೆಲೆ ಏರಿಕೆ 
ಕುರಿತು ಲೋಕಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ವಿರೋಧ ಪಕ್ಷಗಳ ಸದಸ್ಯರು 
ಮಾತನಾಡಿದರು. 


ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್‌ ಅವರು ಚರ್ಚೆಗೆ ಪ್ರತಿಕ್ರಿಯೆ ನೀಡಿ, "ಭಾರತದ 
ಅರ್ಥ ವ್ಯವಸ್ಥೆಯ ನೆಲೆಗಟ್ಟು ಗಟ್ಟಿಯಾಗಿದೆ. ಹಾಗಾಗಿ, ಆರ್ಥಿಕ ಪ್ರಗತಿ ಸ್ಥಗಿತ ಅಥವಾ ಆರ್ಥಿಕ 
ಹಿಂಜರಿಕೆಯ ಅಪಾಯ ಇಲ್ಲ ಎಂದು ಪ್ರತಿಪಾದಿಸಿದರು. ನಿರ್ಮಲಾ ಅವರ ಪ್ರತಿಕ್ರಿಯೆಯು 
ತೃಪ್ತಿಕರವಾಗಿಲ್ಲ ಎಂದ ಕಾಂಗೆಸ್‌ ಸದಸ್ಯರು ಸಭಾತ್ಕಾಗ ನಡೆಸಿದರು. 

ಸರ್ಕಾರದ ನಿರ್ಧಾರಗಳಿಂದಾಗಿ ದೇಶದ 25 ಕೋಟಿ ಮನೆಗಳು ಸಂಕಷ್ಟಕ್ಕೆ ಒಳಗಾಗಿವೆ. 
ಶ್ರೀಮಂತರು ಮತ್ತು ಬಡವರ ನಡುವಣ ಅಂತರ ಹೆಚ್ಚಾಗಿದೆ ಎಂದು ಬೆಲೆ ಏರಿಕೆ ಕುರಿತ ಚರ್ಚೆಯನ್ನು 
ಆರಂಭಿಸಿ ಕಾಂಗೆಸ್‌ನ ಮನೀಶ್‌ ತಿವಾರಿ ಅವರು ಹೇಳಿದರು. 


ಉಳಿತಾಯ, ಹೂಡಿಕೆ, ಉತ್ಪಾದನೆ, ಬಳಕೆ ಮತ್ತು ಉದ್ಯೋಗ ಅರ್ಥ ವ್ಯವಸ್ಥೆಯ ಐದು 
ಸ್ತಂಭಗಳು, ಆದರೆ ಸರ್ಕಾರದ ತಪ್ಪು ನೀತಿಗಳು ಈ ಎಲ್ಲವನ್ನೂ ಶಿಧಿಲಗೊಳಿಸಿವೆ. ಯುಪಿಎ ಸರ್ಕಾರದ 
ಅವಧಿಯಲ್ಲಿ 27 ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲೆತ್ತಲಾಗಿತ್ತು. 2021ರಲ್ಲಿ ಪ್ರಕಟವಾದ 
ವರದಿಯ ಪ್ರಕಾರ, 23 ಕೋಟಿ ಜನರು ಬಡತನ ರೇಖೆಯಿಂದ ಕೆಳಗೆ ಜಾರಿದ್ದಾರೆ ಎಂದು ಅವರು 
ಹೇಳಿದರು. 


179 


ದೇಶದ ಈಗಿನ ಅರ್ಥಿಕ ಸ್ಥಿತಿಗೆ ಕೋವಿಡ್‌ 19 ಸಾಂಕ್ರಾಮಿಕವು ಕಾರಣವಾಗಿರಬಹುದು. ಆದರೆ, 
ಸಾಂಕಾಮಿಕವು ಕಾಣಿಸಿಕೊಳ್ಳುವ ಹೊತ್ತಿಗಾಗಲೇ, ನೋಟು ರದ್ದತಿಯ ಕಾರಣದಿಂದಾಗಿ ದೇಶದ 
ಆರ್ಥಿಕತೆಯು ದುರ್ಬಲವಾಗಿತ್ತು ಎಂದು ಅವರು ಅಭಿಪ್ರಾಯಪಟ್ಟರು. 


ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿ ಎಂದು ಟಿಎಂಸಿಯ ಕಾಕೋಲಿ 


ಘೋಷ್‌ ದಸಿದಾರ್‌ ಒತ್ತಾಯಿಸಿದರು. 


ದಿನ ಬಳಕೆಯ ವಸ್ತುಗಳ ದರ ಏರಿಕೆಯು ಹಲವು ಬಾರಿ ಹೆಚ್ಚಳವಾಗಿದ್ದರೂ ರೈತರ ಆದಾಯವು 
ಅರ್ಧಕ್ಕೆ ಇಳಿದಿದೆ ಎಂದು ಬಿಎಸ್‌ಪಿಯ ಸಂಗೀತಾ ಅಜಾದ್‌ ಹೇಳಿದರು. ಭಾರತದ ಅರ್ಥ ವ್ಯವಸ್ಥೆಯು 
ಪ್ರಬಲವಾಗಿದೆ ಎಂಬುದಕ್ಕೆ ಜಿಎಸ್‌ಟಿ ಸಂಗ್ರಹ ಮತ್ತು ಪರ್ಚೇಸಿಂಗ್‌ ಮ್ಯಾನೇಜರ್ಸ್‌ ಇಂಡೆಕ್ಸ್‌ 
ಸೂಚನೆಗಳಾಗಿವೆ. ಜಿಎಸ್‌ಟಿ ಸಂಗಹವು ಶೇ 28ರಷ್ಟು ಏರಿಕೆಯಾಗಿದೆ ಎಂದು ನಿರ್ಮಲಾ ತಿಳಿಸಿದರು. 


ಚಿಲ್ಲರೆ ಹಣದುಬ್ಬರ ದರವನ್ನು ಶೇ. 7ಕ್ಕಿಂತ ಕೆಳಗೆ ತರಲು ಪ್ರಯತ್ನಗಳು ನಡೆದಿವೆ. ಸರ್ಕಾರದ 
ಕ್ರಮಗಳಿಂದಾಗಿ ಅಡುಗೆ ಎಣ್ಣೆ ದರದಲ್ಲಿ ತೀವ್ರ ಇಳಿಕೆ ಆಗಿದೆ ಎಂದರು. 


ಆಧಾರ: ಪ್ರಜಾವಾಣಿ, ದಿನಾಂಕ: 07.08.2022 
39. 4 ಸಂಸದರ ಅಮಾನತ್ತು ರದ್ದು 


ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಸದನದೊಳಗೆ ಭಿತ್ತಿಚಿತ್ರ ಹಿಡಿದು ಪ್ರತಿಭಟನೆ ಮೂಲಕ 
ಕಲಾಪಕ್ಕೆ ಅಡ್ಡಿ ಮಾಡಿದ್ದ ನಾಲ್ಡರು ಕಾಂಗೆಸ್‌ ಸದಸ್ಯರ ಅಮಾನತ್ತನ್ನು ಹಿಂಪಡೆಯಲಾಗಿದೆ. 

ಗದ್ದಲ ಮಾಡಿದ್ದಕ್ಕೆ ನಾಲ್ಪರೂ ಸಂಸದರು ಮುಂಗಾರು ಅಧಿವೇಶನದ ಉಳಿದ ಅವಧಿಗೆ 
ಅಮಾನತ್ತುಗೊಂಡಿದ್ದರು. ಆದರೆ "ಸದಸ್ಯರ ಪ್ರತಿಭಟನೆ ಉದ್ದೇಶ, ಪೀಠಕ್ಕೆ ಅಗೌರವ ತೋರಿಸುವುದು 
ಆಗಿರಲಿಲ್ಲ' ಎಂದು ಲೋಕಸಭೆಯಲ್ಲಿನ ಕಾಂಗೆಸ್‌ ನಾಯಕ ಅಧೀರ್‌ರಂಜನ್‌ ಜೌಧುರಿ ಅವರು 
ಲೋಕಸಭೆಯ ಸೀಕರ್‌ಗೆ ಮನವಿ ಮಾಡಿದರು. 


ಚೌಧುರಿ ಮನವಿ ಬಳಿಕ ಸಂಸದೀಯ ಸಚಿವ ಪ್ರಹ್ಲಾದ್‌ ಜೋಶಿ ಅವರು, ಕಾಂಗೆಸನ ಮಾಣಿಕ್ಕಂ 
ಟ್ಯಾಗೋರ್‌, ಟಿ.ಎನ್‌. ಪ್ರತಾಪನ್‌, ಜ್ಯೋತಿಮಣಿ ಹಾಗೂ ರಮ್ಯಾ ಹರಿದಾಸ್‌ ವಿರುದ್ದದ ಅಮಾನತ್ತು 
ಆದೇಶವನ್ನು ರದ್ದುಪಡಿಸುವ ನಿರ್ಣಯ ಮಂಡಿಸಿದರು. ಅದಕ್ಕೆ ಸದನ ಅಂಗೀಕಾರ ನೀಡಿತು. ಬಳಿಕ 
ಸ್ಪೀಕರ್‌ ಓಂ ಬಿರ್ಲಾ ಅವರು ಅಮಾನತ್ತು ರದ್ದತಿ ನಿರ್ಣಯ ಪ್ರಕಟಿಸಿದರು. 


180 


ಬಳಿಕ ಮಾತನಾಡಿದ ಬಿರ್ಲಾ, "ಸದನದಲ್ಲಿ ಭಿತ್ತಿಚಿತ್ರಕ್ಕೆ ಸಂಬಂಧಿಸಿದಂತೆ ತಾವು ಕಠಿಣ ನಿಲುವು 


po) 


ಹೊಂದಿದ್ದು, ಯಾರಾದರೂ ಮತ್ತೆ ಅವುಗಳನ್ನು 


ಮಾಡಬೇಕಾಗುತ್ತದೆ. ಈ ವಿಷಯದಲ್ಲಿ ಸರ್ಕಾರದ್ದಾಗಲೀ ಅಥವಾ ವಿಪಕ್ಷಗಳದ್ದಾಗಲೀ ಮಾತು 


ಪ್ರದರ್ಶನ ಮಾಡಿದರೆ ಮತ್ತೆ ಅಮಾನತ್ತು 


ಕೇಳುವುದಿಲ್ಲ' ಎಂದು ಎಚ್ಚರಿಕೆ ನೀಡಿದರು. 


ರಾಜ್ಯಸಭೆಯಲ್ಲೂ ಇದೇ ಕಾರಣಕ್ಕೆ 23 ಸಂಸದರನ್ನು ಕೆಲ ದಿನಗಳ ಮಟ್ಟಿಗೆ ಸಸ್ಪೆಂಡ್‌ 


w 


ಮಾಡಲಾಗಿತ್ತು. 
ಆಧಾರ: ಕನ್ನಡಪ್ರಭ, ದಿನಾಂಕ: 07.08.2022 


40). Parl session: After 2 weeks of chaos, RS passes 2 bills 


Rajya Sabha saw some productivity after disruption in the first two weeks of 
Parliament's Monsoon Session with the MPs passing two bills seeking to ban funding of 
weapons of mass destruction and extend the application of domestic laws to research 
stations set up by India in the Antarctic region. 


The bills, which were earlier cleared by Lok Sabha, were passed in the afternoon 
session amid some protests, as the Opposition decided not to fully disrupt the 
proceedings. 


The functioning of Rajya Sabha witnessed an almost washout in the first two 
weeks of the Session, as the Opposition insisted on an immediately discussion on price 
rise. 


However, the first hour Zero Hour-was washed out while the Question Hour was 
wrapped up after 50 minutes owing to Opposition protests over price rise, the Agnipath 
scheme, and the arrest of Rajya Sabha MP Sanjay Raut by the Enforcement Directorate. 


In the afternoon session, the first bill, The Weapons of Mass Destruction and 
their Delivery Systems (Prohibition of Unlawful Activities) Amendment Bill, 2022 was 
passed by the Rajya Sabha with a voice vote even as Opposition continued their protest 
over various issues. 


Replying to the debate on the bill, External Affairs Minister S Jaishankar said all 
MPs who spoke on the proposed law recognised that terrorism is a serious threat and so 
are weapons of mass destruction (WMD). Emphasising that the current law only covers 
trading and does not cover financing of weapons of mass destruction, he said, "this gap 
needs to be filled because recommendation...of the Financial Action Task Force requires 
all countries, including us, to ensure that asset financing for WMD-related activities is 
prohibited. So keeping in mind this lacuna of the current law we have brought this 
amendment. This is good for the security of the country. This is good for the reputation 
of the country." 


181 


Rajya Sabha also passed The Indian Antarctic Bill, 2022 with a voice vote. CPM 
Rajya Sabha MP John Brittas demanded a division of votes but Vice Chair person 
Bhubaneswar Kalita preceded with the voice vote as the Opposition MPs, who were 
protesting in the Well, did not return to their seats. 


Earlier in the day, Leader of House Piyush Goyal said the Opposition should 
cooperate in the functioning of the House, as the debate on price rise has been 
scheduled. 


He also said the government does not interfere in the work of enforcement 
agencies and the law will take its own course, as the Opposition protest Raut’s arrest. 


Oppn likely to move review petition on SC verdict upholding ED powers:- 


Opposition parties are discussing among themselves a strategy, including the 
possibility of filing a joint review petition, to legally counter the recent Supreme Court 
judgement upholding the provisions giving the Enforcement Directorate sweeping 
powers while investigating money laundering cases. 


The parties are likely to issue a joint statement after a discussion of Parliamentary 
party leaders in Parliament. 


CPM General Secretary Sitaram Yechury said that the parties were discussing on 
how to proceed on the judgement, which his party wanted to be reviewed. 


"How this issue needs to be taken up is being discussed. The joint statement will 
give a road map. Definitely this judgement needs to be reviewed and that is the CPM 
position," he told a press conference here. 

He said the judgement has given "lethal" powers to the Enforcement Directorate, 
as all contested amendments were upheld by the Supreme Court. 

The SC last week upheld the ED's powers relating to arrest, attachment of 
property, search and seizure under the Prevention of Money Laundering Act (PMLA), 
bringing huge relief to the agency that is being accused by the Opposition of abusing its 
authority to target the government's political adversaries. 

Senior Congress MP Abhishek Manu Singhvi said last week that the judgement 
gives "unbridled powers" to investigating agencies promising "devastating 
consequences" for democracy. 


Courtesy: Deccan Herald, dt: 02.08.2022 


41. Big firms should be fined more for biodiversity law violation: 
Parl panel 
Lawmakers suggested that big corporations should be asked to pay higher fines 


for violating the Biological Diversity act as against a small-scale industry unit, whose 
paying capacity is much less. 


182 


"The fine or penalty should be proportionate to the size of the company. The 
cottage industry or a small-scale industry cannot be equated with very big companies or 
corporates. If big companies/corporate indulge in activities, which are against the 
sustainable development of biodiversity or violate the provisions of this act, they should 
be imposed more fines/penalties," a Joint Committee of the Parliament said. 


The panel with MPs from Lok Sabha and Rajya Sabha reviewed the Biological 
Diversity (Amendment) Bill 2021, which seeks to simplify some of the procedures in the 
principal act, which came two decades ago. 


In the amendment, the Union Ministry of Environment and Forest proposed to 
increase the penalty up to Rs 50 lakh and on continued contravention up to Rs.] crore, 
while dropping the criminal charges from the law. 


“A higher fine will be deterrent to the users of biological resources to take prior 
approvals before accessing such resources,” the ministry said. 


While asking the ministry to make a distinction between big corporates and small 
companies, the committee in its report said the penalty should not be too meagre, which 
would enable the violators to escape with a little fine. 


"The fine provisions should be proportionate to the gains obtained by entities 
using biological resources. Moreover, the penalty should also be proportionate to the 
size of the company," said the panel headed by Sanjay Jaiswal. 


When the ministry first brought the amendment bill, it attracted criticisms with 
critics claiming that the bill would facilitate the AYUSH industry's greater access to 
medicinal plants. 


For instance, in the draft bill, the "foreign-controlled firms" were given an 
advantage as they were not required to register with the National Biodiversity Authority 
and seek prior approval to access the resources. 


The proposed amendment would make it easier for multinational firms to access 
India's biological resources by claiming themselves as "non-foreign firms" by registering 
in India, which would allow them to escape the need for any prior nod. 


Courtesy: Deccan Herald, dt: 03.08.2022 
42. LS sees war of words on farm loans 


Members of Opposition parties argued with Union Minister for Fisheries, Animal 
Husbandry and Dairying Parshottam Rupala in the Lok Sabha over the issue of farm 
loan waivers, prompting Speaker Om Birla to intervene and assert that advances under 
the Kisan Credit Card (KCC) scheme are never written off. 


Asking a supplementary question on the KCC scheme, Nationalist Congress 
Party (NCP) member Supriya Sule asked Minister of State L. Murugan to reply in 'yes 


183 


or no’ terms on whether the government has any plans to waive off the loans given to 
farmers under the scheme. 


Stepping in, Mr. Rupala said it was for the first time that Prime Minister 
Narendra Modi has extended the scheme to fishermen and dairy farmers. 


The main aim is to provide small farmers institutional credit up to Rs.1.6 lakh 
without any collateral, he said, adding that if a farmer repays the loan promptly, he or 
she would get a 3% interest subvention from the Central government and some State 
governments provide it too. 


Ms. Sule and other opposition members then charged that the Minister was not 
giving the answer to the specific question on loan waiver. 


The Speaker tried to calm them down by saying that as per his knowledge, loans 
given under the KCC are never waived off. 


Earlier, DMK members protested strongly when Mr.Murugan said the Modi 
government has been pursuing welfare schemes as per the BJP election manifesto while 
some political parties and their State governments are not doing so. 


This remark prompted DMK MPs, led by their leader T.T.Ballu, to protest as the 
Minister hails from Tamil Nadu. Mr.Baalu accused the Minister of playing politics 
rather than properly replying to a bonafide question related to fishermen. 


Mr.Biral then told the DMK members that the Minister has neither named any 
political party not any State for them to get offended. 


The Question Hour witnessed protests from the Trinamool members when 
Minister of State for Social Justice and Empowerment Pratima Bhoumik, responding to 
another query, said Bengal Ministers “don’t take their calls even if they are called 10 
times”. 


Courtesy: The Hindu, dt: 03.08.2022 
43. ಧ್ವಜ ಸಂಹಿತೆ ತಿದ್ದುಪಡಿ ವಿರುದ್ದ ಸಂಸತ್ತಿನಲ್ಲಿ ದನಿ 
ದೇಶದ ಏಕೈಕ ಖಾದಿ ಧ್ವಜ ತಯಾರಿಕಾ ಘಟಕ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ಕರ್ನಾಟಕ 
ಖಾದಿ ಗ್ರಾಮೋದ್ಯೋಗ ಸಂಘಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರ ಜೊತೆ 
ಮಾತನಾಡುವಾಗ ಧ್ವಜ ನೀತಿ ಸಂಹಿತೆ ತಿದ್ದುಪಡಿ ವಿರುದ್ದ ಲೋಕಸಭೆಯಲ್ಲಿ ಧ್ವನಿ ಎತ್ತುವುದಾಗಿ ಎಐಸಿಸಿ, 


ಉಪಾಧ್ಯಕ್ಷ ರಾಹುಲ್‌ ಗಾಂಧಿ ಭರವಸೆ ನೀಡಿದ್ದಾರೆ. 


ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಮುಗಿಸಿಕೊಂಡು ರಸ್ತೆ ಮೂಲಕ 


ನೇರವಾಗಿ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಕೇಂದಕ್ಕೆ ಆಗಮಿಸಿದ ರಾಹುಲ್‌ ಗಾಂಧಿ, ಖಾದಿ 


184 


ಧ್ವಜ ತಯಾರಿಕೆ ಪ್ರಕ್ರಿಯೆ ವೀಕ್ಷಿಸಿದರು. ನಂತರ ಧ್ವಜ ತಯಾರಿಕಾ ಮಹಿಳಾ ಕಾರ್ಮಿಕರ ಸಮಾಲೋಚನೆ 
ನಡೆಸಿ ವಿವರ ಪಡೆದುಕೊಂಡರು. 


ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಹುಲ್‌ ಗಾಂಧಿ, "ಖಾದಿ ಮತ್ತು ಚರಕ ದೇಶದ 
ಸಂಕೇತ. ಇವೆರಡೂ ದೇಶವನ್ನು ಪ್ರತಿನಿಧಿಸುತ್ತವೆ. ಕೇಂದದ ಧ್ವಜ ಸಂಹಿತೆ ತಿದ್ದುಪಡಿಯಿಂದ ದೇಶದ 
ಸಂಕೇತವಾಗಿರುವ ಖಾದಿಗೆ ಕುತ್ತು ಬಂದಿದೆ” ಎಂದು ಕಿಡಿಕಾರಿದರು. 


"ಖಾದಿ ತಯಾರಿಸುವ ಕಾರ್ಮಿಕರ ಹಣ ತೆಗೆದುಕೊಂಡು ದೊಡ್ಡವರ ಜೇಬಿಗೆ ಹಾಕುವುದರ 
ಭಾಗವಾಗಿಯೇ ಧ್ವಜ ಸಂಹಿತೆಗೆ ತಿದ್ದುಪಡಿ ತರಲಾಗಿದೆ. ನೋಟು ಅಮಾನೀಕರಣ, ಜಿಎಸ್‌ಟಿ, ಕೃಷಿ 
ಕಾಯ್ದೆ ಜಾರಿ ನಂತರ ಕೇಂದ್ರ ಸರಕಾರ ಮಾಡಿರುವ ಮತ್ತೊಂದು ತಪ್ಪು ಎಂದರೆ ಧ್ವಜ ಸಂಹಿತೆ 


ತಿದುಪಡಿ” ಎಂದು ಅಭಿಪಾಯಪಟರು. 
[@) ಖ [0 


ಮನವಿ: ಖಾದಿ ಧ್ಹಜ ಉಳಿಸಿ ಅಭಿಯಾನದ ರೂವಾರಿ ರಜತ್‌ ಉಳ್ಳಾಗಡ್ಡಿಮಠ ಹಾಗೂ ಅವರ ತಂಡ 
ಸಹ ಧ್ವಜ ಸಂಹಿತೆ ತಿದ್ದುಪಡಿ ವಿರುದ್ದ ರಾಷ್ಟ್ರಮಟ್ಟದಲ್ಲಿ ಹೋರಾಟ ಮಾಡಬೇಕು ಎಂದು ರಾಹುಲ್‌ 
ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ. "ಮನವಿ ಸ್ಪೀಕರಿಸಿದ ರಾಹುಲ್‌ ಗಾಂಧಿ ಅವರು ಧ್ವಜ ತಯಾರಿಕಾ 
ಘಟಕದಲ್ಲಿ ಮಹಿಳಾ ಕಾರ್ಮಿಕರಿಗೆ ತಿಳಿಸಿದಂತೆ ಲೋಕಸಭೆಯಲ್ಲಿ ಧ್ವನಿ ಎತ್ತುವ ಭರವಸೆ ನೀಡಿದ್ದಾರೆ” 


ಎಂದು ರಜತ್‌ ಉಳ್ಳಾಗಡ್ಡಿಮಠ ತಿಳಿಸಿದ್ದಾರೆ. 


ಚರಕ ಕೊಡುಗೆ: ಸಂಘದ ಅಧ್ಯಕ್ಷ ಕೆ.ವಿ.ಪತ್ತಾರ, ನಿರ್ದೇಶಕ ಮಹಾಂತೇಶ ಮತ್ತಿಕೊಪ್ತ ಕಾರ್ಯದರ್ಶಿ 


"ನಿಯ 


ಮಠಪತಿ ಅವರು ರಾಹುಲ್‌ಗೆ ಚರಕ ಕೊಡುಗೆಯಾಗಿ ನೀಡಿ ಸನ್ಮಾನಿಸಿದರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 04.08.2022 
44. ಫಾಸಾಗ್‌ಗೆ ಬದಲಿ ವ್ಯವಸ್ತೆ 
x) d- 


ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್‌ ಪ್ಲಾಜಾದಲ್ಲಿ ಉದ್ದದ ಸರದಿಯನ್ನು ತಪ್ಪಿಸಲು ಸರ್ಕಾರ 
ಮುಂದಾಗಿದೆ. ಇದಕ್ಕಾಗಿ ಹೊಸ ತಂತ್ರಜ್ಞಾನವನ್ನು ಇನ್ನಾರು ತಿಂಗಳಲ್ಲಿ ಅಳವಡಿಸಲಾಗುವುದು ಎಂದು 


ಸರ್ಕಾರ ಸಂಸತ್‌ಗೆ ತಿಳಿಸಿದೆ. 


ಟೋಲ್‌ ಪ್ಲಾಜಾಗಳಲ್ಲಿ ದಟ್ಟಣೆ ತಪ್ಪಿಸಲೆಂದೇ ಫಾಸ್ಟ್ರ್ಯಾಗ್‌ ಪರಿಚಯಿಸಲಾಯಿತು. ಇದರಿಂದ 


ಸಾಕಷ್ಟು ಸುಧಾರಣಿಯಾದರೂ ಸಮಸ್ಯೆ ಪೂರ್ಣವಾಗಿ ಬಗೆಹರಿದಿಲ್ಲ ಟ್ರಾಫಿಕ್‌ ಜಾಮ್‌, ಸಮಯ 
ವ್ಯಯದಂತಹ ಸಮಸ್ಯೆಗಳನ್ನು ಪ್ರಯಾಣಿಕರು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸ್ಯಾಟಲೈಟ್‌ ಆಧಾರಿತ 
ವ್ಯವಸ್ಥೆಯ ಮೂಲಕ ಜಿಪಿಎಸ್‌ ಮುಖೇನ ವಾಹನದ ಪ್ರಯಾಣಿಕರ ಬ್ಯಾಂಕ್‌ ಖಾತೆಯಿಂದ ನೇರವಾಗಿ 


185 


ಶುಲ್ಕ ಕಡಿತ ಅಥವಾ ವಾಹನ ನಂಬರ್‌ ಫ್ಲೇಟ್‌ ಆಧಾರದಲ್ಲಿ ಶುಲ್ಕ ಕಡಿತಕ್ಕೆ ಅವಕಾಶ ಇರುವಂತೆ 
ಮಾಡುವ ಚಿಂತನೆ ಇದೆ. ಅತ್ಯುತ್ತಮ ವ್ಯವಸ್ಥೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಮೇಲ್ಮನೆಯ 
ಪ್ರಶ್ಲೋತ್ತರದ ಕಲಾಪದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್‌ ಗಡ್ಕರಿ ಹೇಳಿದರು. ಯಾವುದೇ 
ಹೊಸ ವ್ಯವಸ್ಥೆ, ಅನುಷ್ಠಾನಕ್ಟೂ ಮುನ್ನ ಈ ಕುರಿತು ಸಂಸತ್‌ ಒಪ್ಪಿಗೆ ಅವಶ್ಯವಾಗುತ್ತದೆ. ನಿಯಮ 
ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವುದು ಶಾಸನಾತ್ಮಕವಾಗಿ ಆಗಬೇಕು ಎಂದರು. ಪ್ರತಿ 60 ಕಿ.ಮೀ. 
ಅಂತರದಲ್ಲಿ ಟೋಲ್‌ ಪ್ಲಾಜಾ ಇರುವಂತೆ ಕ್ರಮವಹಿಸಲಾಗುವುದು ಎಂದು ಪ್ರಶ್ನೆಗೆ ಉತ್ತರಿಸಿದ ಅವರು, 
ಎಕ್ಸ್‌ಪ್ರೆಸ್‌ ವೇ ಟೋಲ್‌ನ ಜನಕ ನಾನು ಎಂದು ನಗೆಚಾಟಿಕೆ ಹಾರಿಸಿದರು. 


ದೇಶದಲ್ಲಿ ಮುಂದಿನ ಮೂರು ವರ್ಷದಲ್ಲಿ 26 ಗೀನ್‌ ಎಕ್ಸಪ್ರೆಸ್‌ ವೇಗಳ ನಿರ್ಮಾಣ ಆಗಲಿದೆ. 
2024ರ ಹೊತ್ತಿಗೆ ಭಾರತದ ಹೆದ್ದಾರಿಗಳು ಅಮೆರಿಕದ ರಸ್ತೆಗಳಂತೆ ಉತ್ತಮ ಗುಣಮಟ್ಬದ್ದಾಗಿರಲಿವೆ 
ಎಂದರು. ಕಳೆದ ಆರ್ಥಿಕ ಸಾಲಿನ ಅಂತ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಾಲದ ಹೊರೆ ರೂ.3.49 
ಲಕ್ಷ ಕೋಟಿ ಇದೆ ಎಂದು ಮಾಹಿತಿ ನೀಡಿದರು. 


ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸೋನಿಯಾ 


is 
ಜಾರಿ ನಿರ್ದೇಶನಾಲಯ (ಇಡಿ) ಸಹಿತ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಸರ್ಕಾರ 


ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಗದಲ 


ನರ್‌ [90 1) 


ನಡೆಸಿದವು. ಕಾಂಗೆಸ್‌ ನಾಯಕಿ ಸೋನಿಯಾ ಗಾಂಧಿ ಸಹಿತ ಅನೇಕ ಸದಸ್ಯರು ಸಭಾಧ್ಯಕ್ಷರ ಪೀಠದ 


ಮುಂದೆ ಪ್ರತಿಭಟನೆ ನಡೆಸಿದರು. ಕಲಾಪವನ್ನು ಎರಡು ಸಾರಿ ಮುಂದೂಡಲಾಗಿತ್ತು. 
ಇ-ಕಾಮರ್ಸ್‌ ವಂಚನೆ, ಸಮಿತಿ ರಚನೆ 


ಇ-ಕಾಮರ್ಸ್‌ ಕಂಪನಿಗಳ ವೆಬ್‌ಸೈಟ್‌ಗಳಲ್ಲಿ ನಕಲಿ ಮತ್ತು ಜನರನ್ನು ಮೋಸಗೊಳಿಸುವ 
ವಿಮರ್ಶೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಕೇಂದ್ರ - 
ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು (ಸಿಸಿಪಿಎ) ಸ್ಥಾಪಿಸಿದೆ. ಸಾರ್ವಜನಿಕ ಹಿತಾಸಕ್ತಿಗಳಿಗೆ 
ಹಾನಿಯನ್ನುಂಟು ಮಾಡುವ ಸುಳ್ಳು ಮತ್ತು ತಪ್ಪು ದಾರಿಗೆಳೆಯುವ ಜಾಹೀರಾತುಗಳನ್ನು ನಿಯಂತ್ರಿಸುವ 
ಉದ್ದೇಶದಿಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019ರ ನಿಬಂಧನೆಗಳ ಅಡಿಯಲ್ಲಿ ಸಿಸಿಪಿಎ ರಚಿಸಲಾಗಿದೆ 
ಎಂದು ಸಚಿವ ಅಶ್ಲಿನಿ ಚೌಬೆ ಲೋಕಸಭೆಗೆ ತಿಳಿಸಿದ್ದಾರೆ. ನ್ಯಾಯಯುತವಲ್ಲದ ವ್ಯಾಪಾರ ನಡೆಸುತ್ತಿರುವ 
ಇ-ಕಾಮರ್ಸ್‌ ಕಂಪನಿಗಳಿಗೆ ಸಿಸಿಪಿಎ 24 ನೋಟಿಸ್‌ಗಳನ್ನು ಜಾರಿ ಮಾಡಿದೆ. ಬ್ಯೂರೋ ಆಫ್‌ 


ಇಂಡಿಯನ್‌ ಸ್ಟ್ಯಾಂಡರ್ಡ್‌ಗೆ ಅನುಗುಣವಾಗಿಲ್ಲದೆ ಪ್ರೆಷರ್‌ ಕುಕ್ಕರ್‌, ಹೆಲ್ಮೆಟ್‌ ನಂತಹ ಗೃಹೋಪಯೋಗಿ 


186 


ವಸ್ತುಗಳನ್ನು ಖರೀದಿಸುವ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡಲು ಎರಡು ಸುರಕ್ಷತಾ ಸೂಚನೆಗಳನ್ನು ನೀಡಿದೆ 
ಎಂದು ಅವರು ಹೇಳಿದ್ದಾರೆ. ತಪ್ಪು ದಾರಿಗೆಳೆಯುವ ಜಾಹಿರಾತುಗಳ ವಿರುದ್ದದ ದೂರುಗಳು ಎಂಬ ಆನ್‌ 
ಲೈನ್‌ ಪೋರ್ಟಲ್‌ ಅನ್ನು ಗ್ರಾಹಕ - ವ್ಯವಹಾರಗಳ ಇಲಾಖೆ ಆರಂಭಿಸಿದ್ದು ಸಂತ್ರಸ್ತರು ಅದರಲ್ಲಿ ದೂರು 
ದಾಖಲಿಸಬಹುದು ಎಂದರು. ಆಧಾರ್‌ ವೇದಿಕೆಯನ್ನು ಬಳಸಿ ಮತದಾರರ ಪಟ್ಟಿಯಲ್ಲಿರುವ 
ಮತದಾರರನ್ನು ದೃಢೀಕರಿಸುವ ಪಕ್ರಿಯೆಗೆ 2016ರ ಆಧಾರ್‌ ಕಾನೂನಿನನ್ನ್ವಯ ಅಧಿಕಾರ ನೀಡಲಾಗಿದೆ. 
ಬೆಟ್ಟಿಂಗ್‌ ಮಾಡುವ ಆನ್‌ಲೈನ್‌ ಗೇಮಿಂಗ್‌ ವೇದಿಕೆಗಳು ಅಕ್ರಮ ಎಂದು ಪರಿಗಣಿಸಲಾಗಿದೆ ಎಂದು ಸಚಿವ 
ರಾಜೀವ್‌ ಚಂದಶೇಖರ್‌ ತಿಳಿಸಿದರು. 


ಮಸೂದೆಗಳಿಗೆ ಒಪ್ಪಿಗೆ: ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾಲಯವನ್ನು ಗತಿ ಶಕ್ತಿ 
ವಿಶ್ವವಿದ್ಯಾಲಯವಾಗಿ ಪರಿವರ್ತಿಸುವುದಕ್ಕೆ ಸಂಬಂಧಿಸಿದ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿದೆ. 
ರಾಷ್ಟ್ರೀಯ ಮಾದಕವಸ್ತು ಸೇವನೆ ತಡೆ ಸಂಸ್ಥೆ (ಎನ್‌ಡಿಎ-ನಾಡಾ) ಹಾಗೂ ನ್ಯಾಷನಲ್‌ ಡೋಪ್‌ ಟೆಸ್ಟಿಂಗ್‌ 
ಪ್ರಯೋಗಾಲಯಗಳ ಕಾರ್ಯನಿರ್ವಹಣೆಗೆ ಶಾಸನಾತ್ಮಕ ಚೌಕಟ್ಟು ರೂಪಿಸುವ ಮಸೂದೆಗೆ ಲೋಕಸಭೆ 
ಅನುಮೋದನೆ ನೀಡಿದೆ. 


ಮಸೂದೆ ಮಂಡನೆ: ಕಾರ್ಬನ್‌ ಮಾರುಕಟ್ಟೆ ಸ್ಥಾಪಿಸುವುದಕ್ಕೆ ಸಂಬಂಧಿಸಿದ ಮಸೂದೆ ಲೋಕಸಭೆಯಲ್ಲಿ 
ಮಂಡನೆ. 


ಆಧಾರ: ವಿಜಯವಾಣಿ, ದಿನಾಂಕ: 04.08.2022 


45. Government withdraws Data Bill from LS 


The Narendra Modi government withdrew the Personal Data Protection Bill 2019 
from the Lok Sabha, eight months after it was introduced in December. Withdrawing the 
legislation, IT Minister Ashwini Vaishnaw said the Bill was withdrawn after the Joint 
Parliamentary Committee, formed to examine it, recommended 81] amendments in the 
Bill's 99 sections. Vaishnaw tweeted that "... a new bill will be presented for public 
consultation". 


Soon after Vaishnaw moved to withdraw the Bill, as it was not listed initially in 
the business and was brought in as part of a supplementary agenda, he issued a 
statement. "Considering the report of the JPC, a comprehensive legal frame work is 
being worked upon. Hence, in the circumstances, it is proposed to withdraw “The 
Personal Data Protection Bill, 2019' and present a new bill that fits into the 
comprehensive legal framework," the statement read. 


IT ministry officials told DH that two of the main concerns were that the Bill had 
overshot its purpose, and that it was detrimental to the startup ecosystem. "The Bill has 
been found to be very discouraging to startups and the rapidly growing innovative 


187 


ecosystem," an official said. "The Bill's architecture and design is from 2018 - when an 
overall approach to the startups and data/digital economy was not envisaged." 


MOS for IT Rajeev Chandrasekhar said a comprehensive framework of global 
standard laws will replace the Bill, with sections on digital privacy laws suited for 
current and future challenges. 


Another senior ministry official said the Bill was designed in a pre-Covid time 
and the challenges of Digital India have changed drastically since. 


Why the bill was withdrawn:- Joint Parliamentary panel recommended 81 
amendments in the Bill’s 99 sections, as well as 12 major recommendations. Some of 
the concerns are: 


> The bill was found to be detrimental to startups and innovative ecosystem. 
> It overshot data protection and privacy objectives if sought to legislate. 


>» Designed in 2018 in a pre-covidera, it was inadequate to meet challenges of 
data and digital economy. 


> It had also sought exemptions for probe agencies from the provisions of the 
Act. 


Courtesy: Deccan Herald, dt: 04.08.2022 
46. Bill to punish ‘religious animosity’ mooted in LS 


BJP MP Sunil Kumar Singh introduced a private member's Bill in the Lok Sabha 
to set up an agency which will be devoted to the prohibition of publication and 
dissemination of objectionable material on religion, with punitive action for such 
publication being no less than two years and up to five years Imprisonment, and to 
derecognise any publisher or advertising agency involved in it. 


"There has been a sudden rise in the case of publication and dissemination of 
objectionale material on religion in the country. Certain mischievous elements try to hurt 
the religious sentiments of citizens of the country with support from certain publishers 
and advertising agencies," the Bill states. 


The bill is interesting in that it comes at a time when several cases have been filed 
in different parts of the country over hurting the religious sentiments of one group or the 
other. 


Courtesy: The Hindu, dt: 06.08.2022 
47. Privilege of MPs does not extend to criminal cases, 
says Venkaiah 


Rajya Sabha Chairman M.Venkaiah Naidu said that members have a wrong 
notion that they have a privilege from action by the investigating agencies while the 
session is on. 


188 


The Congress has been protesting against the alleged misuse of Central agencies 
such as the Enforcement Directorate (ED), the Central Bureau of Investigation (CBI) 
and the Income Tax Department by the government to "frame" political rivals. 


The Congress members had forced adjournments in the Upper House when 
Leader of the Opposition Mallikarjun Kharge said he had received summons from the 
ED to appear before the agency even while the House was in session. Priyanka 
Chaturvedi of the Shiv Sena too raised the issue of the arrest of Sanjay Raut by the ED 
saying that the Chairman should have been apprised of the situation. 


On Friday too, protests by the Congress members on the issue led to an 
adjournment by nearly 30 minutes. 


As the House assembled, Mr. Naidu said, "Going by what has happened in the 
past few days, I want to clarify one thing that there is a wrong notion among the 
members that they have a privilege from action by agencies while the session is on." 


He said he had examined all the precedents and under Article 105 of the 
Constitution, MPs enjoyed certain privileges so that they can perform their 
parliamentary duties without any hindrance. "One of the privileges is that a Member of 
Parliament cannot be arrested in a civil case, 40 days before the commencement of the 
session or committee meeting and 40 days thereafter. This privilege is already 
incorporated under section 135A of the Civil Procedure Code. 


However, in criminal matters, MPs are not on a different footing than a common 
citizen. "It means that an MP does not enjoy any immunity from being arrested in a 
criminal case during the session or otherwise," Mr. Naidu said. 


He recounted a ruling given in 1966 by Dr. Zakir Hussain that said, "Members of 
Parliament do enjoy certain privileges so that they can perform their duties. One such 
privilege is freedom from arrest when Parliament is in session. This privilege of freedom 
from arrest is limited only to civil cases and has not been allowed to interfere in the 
administration of criminal proceedings." 


Mr. Naidu asked the members to recall an observation made earlier by him in 
which he said, "No member should avoid appearing before any investigating agency 
when she or he is called upon to do so by citing reason of House duty. As law makers, it 
is our bounden duty to respect the law and legal procedures. It applies to all, in all cases, 
because you can only inform that the House is in session, seeking further date, but you 
cannot avoid the enforcement agencies or their summons or notices." 


Courtesy: The Hindu, dt: 06.08.2022 
48. ‘Meagre’ number of SC/ST scholarships: Parl panel 


The number of scholarships for Scheduled Castes and Scheduled Tribes students 
in pre-matric courses is ‘meagre’, a Parliamentary panel has noted in its report. 


189 


The scholarships for post-matric courses for these students was lesser, and the 
panel said that resources remain undertapped, and funds are underutilised. The panel has 
now recommended that the annual income ceiling of parents be raised. 


The number of SC and ST beneficiaries who received pre-matric scholarships for 
the year 2017-18 was 10,234, in 2018-19 it was 10,195,10,634 in 2019-20, 9,892 in 
2020-21 and 7,436 in 2021-22. Over 690 students of the SC and ST community in 2017- 
18 received post-matric scholarships, in 2018-19 there were 818 beneficiaries, 20,124 
beneficiaries in 2019-20, 21,212 in 2020-21 and 852 in 2021-22. 


The Parliamentary Committee on the Welfare of SCs and STs, headed by BJP 
MP Kirit P Solanki, said that the panel was ‘perturbed’ to see that the number of students 
receiving scholarship from the year 2017-18 to 2021-22 are on a constant downfall. 


The report examines the role of autonomous bodies and educational institutions 
including central universities, engineering colleges, IIMs, IITs, and medical institutes in 
socio-economic development of SCs and STs, with a special reference to pre-matric and 
post-matric scholarships in Navodaya Vidyalayas and KVS. 


To offset the impact of inflation, the panel said that the scholarship amount for 
various categories of beneficiaries must be revised to meet the basic cost of pre-matric 
and post-matric level of education in a given year, and asked that the states form 
committees that furnish revision plans. 


Courtesy: Deccan Herald, dt: 06.08.2022 
49. Reduce import of coal: Parliament standing committee 


A Parliamentary Standing Committee has suggested the government to reduce 
the import of coal and increase domestic production to meet the demand. 


The Standing Committee on Energy, in its report tabled in Parliament, also 
expressed disappointment over the slow pace of work in starting the production in 
newly-allocated coal blocks for state-run thermal power plants. 


"(Because of) Efforts made by the Ministry of Power and the Ministry of Coal, 
the import of coal for blending was reduced by 56% in 2020-21. However, the year 2021 
has been unprecedented as the international prices of imported coal went up, which 
affected the import of coal by imported coal-based power plants, thus, leading to 
demand for more domestic coal..." the report said. 


"Despite having mammoth coal reserves in the country, we have been importing 
a substantial amount of coal. The share of imported coal, in some years, has been as high 
as 16 17% of the total coal receipt. The reason adduced by the ministry for import of 
coal is that imported coal is of superior quality, some plants are designed for use of 
imported coal while some others require it for blending purpose, etc..." the panel said. 


Courtesy: The Hindu, dt: 08.08.2022 


190 


50. Congress MP to float bill for LGBT inclusion in LS, 
state Assemblies 
A Congress MP is planning to bring a private member's Bill in Lok Sabha 
seeking the nomination of two persons from the LGBT (lesbian, gay, bisexual, and 
transgender) community in Lok Sabha and state Assemblies, saying their presence in 
lawmaking bodies helps in breaking down intolerance and building alliances that cut 
across pre-existing cleavages with in society. 


Ernakulam MP Hibi Eden has proposed a bill to amend Articles 170 and 330 in 
the Constitution to provide for nominating a maximum of two people from the 
community. 


According to the Statement of Objects and Reasons of the Bill, established 
literature argues that the representation of minorities in legislative forums improves the 
realisation of their policy preferences and the group's position within the country as a 
whole. 


However, it said, the LGBT communities has been left behind in such 
representation. 


"If the inclusion of LGBT persons in the legislature happens, it will be an 
indicator of the strength of democracy. Without some visible inclusion of the faces and 
voices of the historically marginalised sections, it is unlikely that the interests of such 
groups will be at the forefront of decision makers’ minds," Eden said in his Bill. 


Courtesy: Deccan Herald, dt: 08.08.2022 
51. 4 ದಿನ ಮೊದಲೇ ಅಧಿವೇಶನ ಅಂತ್ಯ 


ಸಂಸತ್‌ನ ಮುಂಗಾರು ಅಧಿವೇಶನವನ್ನು ಅನಿರ್ಧಿಷ್ಲಾವಧಿಗೆ ಮುಂದೂಡಲಾಗಿದೆ. ವೇಳಾಪಟ್ಟಿಯ 
ಪ್ರಕಾರ ಆಗಸ್ಟ್‌ 12 ರಂದು ಲೋಕಸಭೆ, ರಾಜ್ಯಸಭೆ ಕಲಾಪ ಮುಕ್ತಾಯವಾಗಬೇಕಾಗಿತ್ತು. 


ಲೋಕಸಭೆಯಲ್ಲಿ ದಿನದ ಕಲಾಪ ಅಂತ್ಯಗೊಂಡ ನಂತರ ಸಭಾಧ್ಯಕ್ಷ ಓಂ ಬಿರ್ಲಾ ಮುಂಗಾರು 
ಅಧಿವೇಶನದ ಕಲಾಪವನ್ನು ಅನಿರ್ಧಿಷ್ಟಾವಧಿಗೆ ಮುಂದೂಡುತ್ತಿರುವುದಾಗಿ ಪ್ರಕಟಿಸಿದರು. ಹಾಲಿ 
ಅಧಿವೇಶನದಲ್ಲಿ 16 ದಿನಗಳ ಕಾಲ ಕಲಾಪ ನಡೆದಿದ್ದು ಏಳು ವಿಧೇಯಕಗಳನ್ನು ಅಂಗೀಕಾರ 
ಮಾಡಲಾಗಿದೆ ಎಂದರು. 

ರಾಜ್ಯಸಭೆಯಲ್ಲಿ ಸಭಾಪತಿ ಮತ್ತು ಉಪರಾಷ್ಟಪತಿ ಎಂ.ವೆಂಕಯ್ಯ ನಾಯ್ದು ಕಲಾಪವನ್ನು 


ಅನಿರ್ದಿಷ್ಟಾವಧಿಗೆ ಮುಂದೂಡುವ ಬಗ್ಗೆ ಪ್ರಕಟಿಸಿದರು. 


191 


ಈ ಅಧಿವೇಶನ 16 ದಿನ ನಡೆದಿದ್ದು, 38 ಗಂಟೆಗಳ ಕಾಲ ಚರ್ಚೆ ನಡೆಸಲಾಗಿದೆ. ಆದರೆ, 47 
ಗಂಟೆಗಳು ಪ್ರತಿಪಕ್ಷಗಳ ಧರಣೆಯಿಂದ ವ್ಯರ್ಥವಾಗಿದೆ ಎಂದರು. ಪ್ರತಿಪಕ್ಷಗಳು, ಆಡಳಿತ ಪಕ್ಷಗಳ 
ಸಂಸದರ ಕೋರಿಕೆ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. 


ಸಂಸದರ ಸಸ್ಪೆಂಡ್‌: ಲೋಕಸಭೆಯಿಂದ ನಾಲ್ಪರು ಸಂಸದರನ್ನು ಅನುಚಿತವಾಗಿ ವರ್ತಿಸಿದಕ್ಕೆ ಸಸ್ನೆಂಡ್‌ 
ಮಾಡಲಾಗಿತ್ತು. ಮೊದಲ 2 ವಾರಗಳು ಬೆಲೆ ಏರಿಕೆ, ಸಸ್ಪೆಂಡ್‌ ವಿಚಾರಕ್ಕೆ ಕೋಲಾಹಲ ಉಂಟಾಗಿ, 
ಕಲಾಪ ನಡೆಸಲು ಸಾಧ್ಯವಾಗಿರಲಿಲ್ಲ, ಅವರು ಕ್ಷಮೆ ಕೋರಿದ್ದರಿಂದ ಕಲಾಪ ಸುಗಮವಾಗಿ ನಡೆದಿತ್ತು 


ರಾಜ್ಯಸಭೆಯಿಂದ 23 ಮಂದಿ ಸಂಸದರನ್ನು ಸಸ್ಪೆಂಡ್‌ ಮಾಡಲಾಗಿತ್ತು. 
ಆಧಾರ: ಉದಯವಾಣಿ, ದಿನಾಂಕ; 09.08.2022 


52. ‘Mockery of Constitution’: PC slams men’s oath-taking in MP 


Congress leader P Chidambaram termed as "mockery of the Constitution" the 
incident of male relatives of some newly-elected women panchayat office-bearers and 
members being administered the oath of office instead of the latter in a few villages of 
Madhya Pradesh. 


The former Union minister said the Madhya Pradesh, government should annul 
the ‘oath’ taken by the non-elected persons and ensure that the women elected 
representatives to take the oath and function as members of panchayats. 


"It is both a tragedy and a comedy to witness husbands of elected women 
representatives take oath as ‘members’ of Panchayats in Madhya Pradesh! Unbelievable 
that in the 75th year of Independence, there can be such a mockery of the Constitution 
and the Laws," Chidambaram tweeted. 


The male relatives, who included fathers and husbands of some women, took 
oath last at a few places in Sagar and Damoh districts. 


Courtesy: Deccan Herald, dt: 09.08.2022 
53. Panel bats for equality in child’s guardianship 


A mother and father should have equal rights as guardians of their children and 
the Hindu Minority and Guardianship Act (HMGA), 1956 should be amended as it 
discriminates against women, a parliamentary panel has recommended in its report. 


"The said Act does not provide for joint guardian ship nor does it recognise the 
mother as the guardian of the minor legitimate child unless the father is deceased or is 
found unfit. The Act gives preference to father over mother, it goes against the right to 
equality and right against discrimination envisaged under Articles 14 and 15 of the 
Constitution. The committee feels that there is an urgent need to amend the HMGA and 
accord equal treatment to both mother and father as natural guardians," says the 


192 


department-related Parliamentary Standing Committee on Personnel, Public Grievances, 
Law and Justice, which tabled its report on ‘Review of Guardianship and Adoption 
Laws’. 


Section 6 of the HMGA lays down that in the case of a Hindu minor boy and a 
Hindu minor unmarried girl, the father is the natural guardian and 'after' him the mother. 


Section 7 of the same Act provides that the natural guardianship of an adopted 
son, who is a minor, passes on adoption to the adopted father and ‘after’ him to the 
adoptive mother. 


Marital disputes 


The parliamentary panel has also called for a relook at child custody in case of 
marital disputes and suggested empowering courts to award joint custody to both parents 
when conducive for the welfare of the child, or award sole custody to one parent with 
visitation rights to the other. "As the society is rapidly evolving, conjugal and familial 
relationships are becoming more and more complex. The basis for ending mairiage has 
shifted from fault finding divorce to mutual consent divorce. There is a need to lay down 
a frame work within the legislation within which the divorcing parents and children can 
decide what custodial arrangement works the best for them," the panel has said. It has 
also proposed guardian ship rights of those differently abled and suffering from autism 
or cerebral palsy, people suffering from mental health problems as well as senior 
citizens. 


Courtesy: The Hindu, dt: 09.08.2022 


54. Prickly power Bill sent to Parl committee as opposition 
protests 


Power minister R K Singh introduced the contentious Electricity (Amendment) 
Bill, 2022 which aims to usher competition and accountability in power distribution-in 
Lok Sabha and requested Speaker Om Birla to refer it to the parliamentary committee on 
energy amid vociferous protests from a clutch of parties which said it usurped states’ 
rights and will lead to "indiscriminate privatisation". 


Separately, All India Power Engineers’ Federation chief Shailendra Dubey 
claimed an estimated 27 lakh power engineers and workers across the country 
abandoned their workstations and took to the streets in protest against the bill. But there 
was no disruption in supply. 


On his part, Singh accused the opposition of launching false propaganda to 
"mislead the people" against the bill, describing it as "pro-people and pro-farmer". 


The bill has dropped the original proposal to delicense state discoms (distribution 
companies) but allows multiple players to operate in an area using government 
infrastructure. It has provisions to check predatory pricing but leaves private players out 
of the USO (universal service obligation) ambit. 


193 


The bill has provisions to ensure timely payment to generation companies by 
power distributors. Tariff rationalisation to check cross-subsidy and more powers to 
state regulators for timely tariff revisions are among the measures to Improve discom 
revenues. Opposing the bill's introduction, NK Premachandran of RSP, Manish Tewari 
and Adhir Ranjan Chowdhury of Congress, MA Arif and Saugata Roy of Trinamool and 
T R Baalu of DMK said the proposed legislation is against the federal structure of the 
Constitution and runs contrary to the Centre's written assurance to the Samyukt Kisan 
Morcha, which had agitated against the farm bills. 


Tewari said the proposed amendments could lead to "privatisation of profits and 
nationalisation of losses". His party colleague Chowdhury, Roy and Arif reminded the 
government of the written assurance to the farmers’ body that the bill would not be 
tabled without discussion. 


Baalu said the Tamil Nadu government was giving free electricity to farmers for 
the past several years and the proposed amendments could hit "poor farmers". 


These sentiments were echoed outside the House, with Federation chief Dubey 
saying the bill's provisions will hit farmers and consumers adversely. A farmer running a 
7.5 HP pump for six hours will have to pay Rs. 10,000-12,000 per month. Household 
consumers will also see their bills rise, he added. 


Singh, however, said the Bill "does not cut any current subsidies being given to 
farmers. Free power to farmers will continue. There is no provision in this bill to stop 
subsidies." On the opposition's objection to multiple licences in one area, Singh said the 
provision exists even in the parent law (Electricity Act of 2003). 


Courtesy: Times of India, dt: 09.08.2022 
55. House Session curtailed on request of MPs, says Joshi 


Union Parliamentary Affairs Minister Pralhad Joshi accused Congress leaders Jai 
ram Ramesh and Gaurav Gogoi of peddling lies after the Opposition leaders accused the 
government of ending the Monsoon Session of Parliament four days ahead of schedule. 


"MonsoonSession was not adjourned 4 days in advance, as is being claimed but 
only 2 days ahead of schedule. This decision was taken on the request of MPs including 
those from Opposition," Mr. Joshi said in a series of tweets. "Opposition's propaganda is 
discussion but agenda is disruption and boycott," he added. 


Earlier in the day, Mr. Ramesh, who is the Congress Whip in the Rajya Sabha 
and Mr. Gogoi, the party's deputy leader in the Lok Sabha, addressed a joint press 
conference in which they charged the government with having no agenda for the 
Monsoon Session. 


Calling the session "highly disappointing", the Congress leaders said the 
Narendra Modi government did not have the appetite to run proceedings till the 
scheduled date of August 12. 


194 


The Congress leaders said the government listed 32 Bills at the start of the 
session, but managed to pass only seven in the Lok Sabha and five in the Rajya Sabha. 


Courtesy: The Hindu, dt: 10.08.2022 


56. Don’t halt work of the House by misusing rules: 
Venkaiah 


In a parting shot on his last day in office, Vice President advocated against 
indiscriminate demand from members to invoke rules that allows for suspension of 
the day’s business to discuss pertinent issues in the Parliament. 


Mr. Naidu expressed concern over invoking Rule 267 which allows for 
suspension of all other rules for taking certain issues of importance. The outgoing 
V.P.lamented that the Opposition had pushed for employing this rule as a matter of 
practice every single day. 


“Rule 267 should be resorted to in the rarest of the rare cases that justifies 
suspension of other rules of the house. It should not be taken lightly. Different 
members giving notices under this rule on different issues on the same day is another 
issue impacting the perceived priorities for the day”, Mr. Naidu said. 


Mr. Naidu also met the media on his last day in office. Speaking to 
presspersons, Mr. Naidu said that he will be spending his post retirement innings 
trying to resume is “unfinished journey” in the service of the nation. 


“Tomorrow onwards, I will be again on the move. As I said earlier, I don’t 
follow that popular adage, ‘President or dissident otherwise resident’. I will keep 
interacting with people as I enjoy all of that more. My focus would be youth and also 
the farmers, because they need greater focus and attention from government and the 
system,” Mr. Naidu said. 


The Rajya Sabha Secretariat also released a document analysing the 
functioning of the Upper House under Mr. Naidu. The document notes that during 
two-thirds of the tenure of Mr. Naidu, the House clocked productivity of over 82%. 
This is in contrast with the trend of steady decline since 1995 in House’s productivity. 


For the first 17 years since 1978, the annual productivity of the Rajya Sabha 
has been more than 100%. Since, then it has been on a downslide with the lowest 
annual productivity recorded at 40% in the year 2018. 


As per the analysis, Mr. Naidu too did not have an easy run. The decline in 
productivity was steep during the first five full sessions (244" to 248") presided over 
by the outgoing V-P with the House clocking productivity of only 42.77% the 
publication said. The 248" session held during January-February, 2019" recorded the 
lowest house productivity at 6.80%. 


Courtesy:- The Hindu, Dated: 11.08.2022 


195 


57. Adoption: Dip in child numbers worries Parl Panel 

A parliamentary standing committee has expressed serious concern over the 
decline in the number of children coming to adoption agencies over the years, saying it 
points to trafficking or a thriving illegal child adoption market. 

The committee on personnel, public grievances, law and justice tabled its report 
on the review of guardianship and adoption laws in Parliament in the recently-concluded 
Monsoon session. 

Increase surveillance 

The committee stressed the need to increase surveillance, especially on 
unregistered child care institutions and adoption agencies/hospitals - with a past record 
of trafficking. 

"The committee also expresses serious concern about the decline in the number 
of children coming to adoption agencies over the years. This decline, by and large, 
points to trafficking or a thriving illegal child adoption market," the report stated. 

The committee stressed it is important to get a true picture of the number of 
children who are orphaned/abandoned through a district-level survey and the data needs 
to be updated on a regular basis. 

"A meeting chaired by the district magistrate should be held in each district every 
month to take stock of the situation and to ensure that orphan and abandoned children 
found begging in streets are produced before the Child Welfare Committee and are made 
available for adoption at the earliest," it said. 

Larger pool 

The panel said it feels that it is important to prevent illegal and informal 
adoptions so that a larger pool of children are available for placing them in adoption 
with the families registering for adoption under the Juvenile Justice Act. 

The committee said it is of the considered opinion that judges have the 
competence, experience and skills to determine whether adoption is in the best interest 
of the child. 

Courtesy: Deccan Herald, dt: 12.08.2022 
58. PM wants winter session in new parliament 
building Joshi 


Union Minister for Parliamentary Affairs Prahalad Joshi said that the 
construction of the new parliament building in New Delhi was in its final stages and 
that Prime Minister wanted the winter session of the Parliament to be held in the new 
building itself. “The new building of the parliament is designed in view of 
requirements that may arise in next 100 years. Attention is also given to the possible 
increase in the number of MPs in the coming years on the basis of population. Modern 
technology is adapted in the new building” he said. 


Courtesy:- Deccan Herald, Dated: 14.08.2022 


196 


59. Jairam Ramesh opposes provisions of Wildlife Bill 


A week since the Lok Sabha passed the Wildlife (Amendment) Bill, Jairam 
Ramesh, Chairman, Parliamentary Standing Committee on Wildlife and Climate Change 
(Committee), has objected to its provisions. 


The approved Bill allows the "transfer and transport..... for a religious or any 
other purpose" of captured elephants, a deviation, Mr. Ramesh alleged, from the 
committee's recommendation that they be allowed only for temple elephants (religious 
purposes). 

"The Standing Committee was clear that exceptions should be made only for 
captive elephants owned by religious institutions but you have expanded the ambit of 
expansion in a very open-ended and loose manner," Mr. Ramesh said in a letter to 
Environment Minister Bhupender Yadav. 


Animal rights groups, too, have objected to this amended provision in the Bill. 
"Ata time when countries; citizens, and courts are increasingly making decisions against 
keeping intelligent animals in captivity, this amendment in law sends our country back 
to the Dark Ages," Khushboo Gupta, Director of Advocacy Projects, PETA India, said 
in a statement. 


“Rubber stamp’ 


The Wildlife (Protection) Bill, which was introduced in the Lok Sabha in the 
2021 Winter Session, was sent to the committee for discussion and amendments. After 
four months of deliberation, in April this year, the Committee submitted its report on the 
proposed Wildlife (Protection) Amendment Bill. 


The thrust of the Bill is to amend the Wildlife (Protection) Act, 1972 by 
increasing the species protected under the law and ensuring that Indian law is aligned to 
the Convention on International Trade in Endangered Species of Wild Fauna and Flora 
(CITES). 


Mr. Ramesh also pointed out that the committee's re commendations for the 
functioning of the State Board of Wildlife were rejected and would reduce it to a "rubber 
stamp". 


Courtesy: The Hindu, dt: 17.08.2022 
60. Create more women-centric NREGS work, says Parl panel 


Noting that the average percentage of women's participation in the workforce 
under the Mahatma Gandhi National Rural Employment Guarantee Scheme has been 
hovering over the 50% mark for more than five years, which is way higher than the 
stipulated one-third mark, a parliamentary committee has asserted that the government 
must take measures for better promotion of "women centric works" through creation or 
linking of existing livelihood projects under the ambit of the scheme. 


The committee has asserted that "the aim should be to provide reasonable 
platforms for the rural women to strengthen their economic prowess even further". 


197 


An assessment of data in public domain on NREGS from 2016 shows that the 
proportion of women accounting for ‘persons days’ of work generated has been more 
than 50%. Given that NREGS is a demand driven wage employment programme, this 
data reveals that the scheme is clearly seen by women as a route to a livelihood as 
compared to men, many of whom probably choose to pick up work on contract or 
outside the village that get them higher wages. 


The standing committee on rural development and panchayath raj in its report on 
action taken on its recommendations based on the "critical assessment of MGNREGA" 
reiterates its proposal that the long standing demand for increase in wages must be 
addressed through suitable linkage to the inflation index. It also reiterates that the 
ministry of rural development needs to bridge the wage disparity among states by 
notifying a uniform wage rate structure. The report highlights the fluctuation in wage 
rates ranging from Rs 193 to Rs 318 across different states and Union Territories to 
emphasise its point. 


A look at the MGNREGA dashboard shows that out of the total person days 
generated, women accounted for 54.59% out of 267.96 crore person days in 2018-19, 
54.78% out of 265.35 crore person days in 2019-20, 53.19% out of 389.09 crore person 
days in 2020-21 and 54.67% out of 363.4 crore person days in 2021-22. During the 
ongoing financial year so far women account for 56.05% out of 141.35 crore person 
days in 2022-23. 


In this backdrop, the parliamentary panel in its report emphasises on women 
centric works under the scheme. It has reiterated its earlier recommendation to the 
department of rural development to devise means through which already existing 
women ‘self help groups’ engaged in farm works or animal rearing activities can be 
linked to MGNREGA for ensuring increased participation of women. 


The department of rural development, in its reply to the committee, said that to 
encourage women to participate, there are features like separate schedule of rates for 
women; no discrimination in wages; women caretaker for looking after children up to 
five years, if there are five or more children of such age; and encouragement to women 
SHG members as mate and worksite facilities. 


The committee in its recommendations, however, states that after thoroughly 
examining the reply they are "of the strong view that much more needs to be done 
regarding the exploration of the feasibility for the linkage of existing women centric 
works along with finding the practicability of more women centric programmes under 
MGNREGA". 


Courtesy: Times of India, dt: 22.08.2022 


198 


ಭಾಗ-3 
ಕೇಂದ್ರ ಸರ್ಕಾರದ ಸುದ್ದಿಗಳು 


1. ಬುಡಕಟ್ಟು ನಾಯಕಿಗೆ ರಾಷ್ಟ್ರಪತಿ ಗೌರವ 
ಳು 
ಸ್ಪಾತಂತ್ಮದ 75ನೇ ವರ್ಷದ ಸಂಭ್ರಮದ ಹೊಸಿಲ್ಲಲ್ಲಿರುವ ಭಾರತ ಇತಿಹಾಸಿಕ ಕ್ಷಣಕ್ಕೆ 


ಸಾಕ್ಷಿಯಾಗಿದೆ. ದೇಶದ 15ನೇ ರಾಷ ಷ್ಟಪತಿಯಾಗಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಒಡಿಶಾ ಮೂಲದ 
ದೌಪದಿ ಮುರ್ಮು(64)ಆಯ್ಕೆಯಾಗಿದ್ದಾರೆ. ಜುಲೈ K ರಂದು ರಾಷ್ಟಪತಿ ಸ್ಥಾನಕ್ಕೆ ನಡೆದಿದ್ದ 
ಚುನಾವಣೆಯ ಮತ ಎಣಿಕೆ ಜ್‌ ನಡೆದಿದ್ದು ಸ್ಯ 64 ರಷ್ಟು ಮತಗಳನ್ನು ಪಡೆಯುವ ಮೂಲಕ 
ಎನ್‌ಡಿಎ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದ ದೌಪದಿ ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳ ಅಭ್ಯರ್ಥಿಯಾಗಿ 


ಕಣಕ್ಕೆ ಇಳಿದಿದ್ದ ಯಶವಂತ್‌ ಸಿನ್ರಾ ಶೇ.35ರಷ್ಟು ಮತಗಳನ್ನು ಪಡೆದು ಸೋಲನ್ನ ಪಿದ್ದಾರೆ. 


ಹಾಲಿ ರಾಷ ಸ್ಪಪತಿ ರಾಮ್‌ನಾಥ್‌ ಕೋವಿಂದ್‌ ಅವರ ಅವಧಿ ಜುಲೈ 24ಕ್ಕೆ ಮುಗಿಯಲಿದ್ದು, 
ನೂತನ ರಾಷ್ಟಪತಿಯಾಗಿ ದೌಪದಿ ಮುರ್ಮು ಜುಲೈ 25ರಂದು ಪ್ರಮಾಣ ಕ ಸೀಕರಿಸಲಿದ್ದಾರೆ. 


ನೂತನ ರಾಷ್ಟ್ರಪತಿಗೆ ಹಾಲಿ ರಾಷ್ಟಪತಿ ರಾಮ್‌ನಾಥ್‌ ಕೋವಿಂದ್‌ ,ಪ್ರಧಾನಿ ನರೇಂದ್ರ ಮೋದಿ 
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಕಾಂಗೆಸ್‌ ನಾಯಕರಾದ ಸೋನಿಯಾ, ರಾಹುಲ್‌ ಗಾಂಧಿ 
ಪರಾಜಿತ ಅಭ್ಯರ್ಥಿ ಶರತ್‌ ಸಿನ್ಹಾ ಎಲ್ಲಾ ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ರಾಜಕೀಯ 
ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. 


ಮತ ಚಲಾವಣೆ: ಜುಲೈ 18 ರಂದು ನಡೆದ ಚುನಾವಣೆಯಲ್ಲಿ 77] ಸಂಸದರು ಹಾಗೂ 4025 
ಶಾಸಕರು ಮತ ಚಲಾಯಿಸಿದ್ದು ಶೇ.99 ರಷ್ಟು ಮತದಾನವಾಗಿತ್ತು ಒಟ್ಟು ಚಲಾವಣೆಯಾದ ಮತಗಳ 
ಪೈಕಿ ದ್ರೌಪದಿ ಮುರ್ಮು ಅವರು 6,76,803 ಮತ ಪಡೆದರೆ ಸಿನ್ಹಾ 3,80,177 ಮತಗಳನ್ನು 
ಪಡೆದಿದ್ದಾರೆ ಎಂದು ರಿಟರ್ನಿಂಗ್‌ ಆಫಿಸರ್‌ ಪಿ.ಸಿ. ಮೋದಿ ಪ್ರಕಟಿಸಿದರು. 


ಕರ್ನಾಟಕದಲ್ಲಿ 4 ಮತ ಅನರ್ಹ: ಕರ್ನಾಟಕದಲ್ಲಿ ಚಲಾವಣೆಯಾದ 224 ಮತಗಳ ಪೈಕಿ 4 
ಅನರ್ಹವಾಗಿದೆ. ಚಲಾವಣೆಯಾದ ಕಾಂಗೆಸ್‌ನ ಎಲ್ಲಾ 70 ಮತಗಳು ಆರ್ಹವಾಗಿದೆ. ಹೀಗಾಗಿ 224ರ 
ಪೈಕಿ ಉಳಿದಿದ್ದು ಬಿಜೆಪಿ ಮತ್ತು ಜೆಡಿಎಸ್‌ನ 154 ಮತ ಆದರೆ ದೌಪದಿ ಮುರ್ಮುಗೆ ರಾಜ್ಯದಲ್ಲಿ ಸಿಕ್ಕಿದ್ದು 
150 ಮತ ಬಿಜೆಪಿ ಮತ್ತು ಜೆಡಿಎಸ್‌ ಎರಡೂ ದೌಪದಿ ಪರವಾಗಿ ಬೆಂಬಲ ಘೋಷಿಸಿದ್ದ ಹಿನ್ನೆಲೆಯಲ್ಲಿ 
ಈ ಎರಡೂ ಪಕ್ಷಗಳ ಸಂಸದರು/ಶಾಸಕರ ಮತಗಳೆ ಅನರ್ಹವಾಗಿರುವ ಸಾಧ್ಯತೆ ಇದೆ. 


ದೌಪದಿ ಮುರ್ಮು ಅವರ ಜೀವನ ಅವರ ಆರಂಭಿಕ ಹೋರಾಟಗಳು ಅವರ ಸೇವಾಭಾವ, 
ಅನುಕರಣೀಯ ಯಶಸ್ಸು ಪ್ರತಿಯೊಬ್ಬ ಭಾರತೀಯನನ್ನು ಪ್ರೇರೇಪಿಸುತ್ತದೆ. ಅವರು ನಮ್ಮ ನಾಗರಿಕರಿಗೆ 
ವಿಶೇಷವಾಗಿ ಬಡ, ನಿರ್ಲಕ್ಷಿತ ಸಮುದಾಯಗಳಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ರಾಷ್ಟ್ರಪತಿ 
ಎನಿಸಿಕೊಳ್ಳುತ್ತಾರೆ ಎಂಬ ಭರವಸೆ ನನಗಿದೆ. 


ನರೇಂದ್ರ ಮೋದಿ, ಪ್ರಧಾನಿ. 


2022ರ ರಾಷ್ಟಪತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ದ್ರೌಪದಿ ಮುರ್ಮು ಅವರಿಗೆ 
ಅಭಿನಂದನೆ ಸಲ್ಲಿಸುತ್ತೇನೆ. 12ನೇ ರಾಷ್ಟ್ರಪತಿಯ ರೂಪದಲ್ಲಿ ಅವರು ಯಾವುದು ಭಯ ಅಥವಾ 
ಪಕ್ಷಪಾತಕ್ಕೆ ಒಳಗಾಗದೇ ಸಂವಿಧಾನದ ಸಂರಕ್ಷಕಿಯ ರೂಪದಲ್ಲಿ ಕರ್ತವ್ಯ ನಿಭಾಯಿಸಲಿ ಎಂದು ದೇಶದ 
ಎಲ್ಲಾ ನಾಗರಿಕರು ಆಶಿಸುತ್ತಾರೆ. 


ಯಶವಂತ್‌ ಸಿನ್ಹಾ, ಪರಾಜಿತ ರಾಷ್ಟಪತಿ ಅಭ್ಯರ್ಥಿ. 
Ro] 


199 


ಹಲವು ಸವಾಲುಗಳ ವಿರುದ್ದ ಹೋರಾಡಿ ಮುರ್ಮು ಅತ್ಯುನ್ನತ ಹುದ್ದೆಗೇರಿದ್ದಾರೆ. ಇದು ನಮ್ಮ 


ಪ್ರಜಾಪ್ರಭುತ್ಸದ ಅಗಾಧ ಶಕ್ತಿಯನ್ನು ತೋರಿಸುತ್ತದೆ. ಅತ್ಯಂತ ವಿನಮ್ರ ಬುಡಕಟ್ಟು ಕುಟುಂಬದಿಂದ ಬಂದ 
ದೌಪದಿ ಮುರ್ಮು ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದು ಇಡೀ ದೇಶಕ್ಕೆ ಹೆಮ್ಮೆಯ ಕ್ಷಣ. 


ಅಮಿತ್‌ ಶಾ, ಗೃಹ ಸಚಿವ 


ಭಾರತದ 15ನೇ ರಾಷ ಷ್ಟಪತಿಯಾಗಿ ಆಯ್ಕೆಯಾದ ಶ್ರೀಮತಿ ದೌಪದಿ ಮುರ್ಮು ಅವರಿಗೆ 
ಅಭಿನಂದನೆ ಹಾಗೂ ನನ್ನ ಶುಣ ಹಾರೈ ಕೆಗಳು. 


ರಾಹುಲ್‌ ಗಾಂಧಿ, ಕಾಂಗೆಸ್‌ ನಾಯಕ 


ಸಾಮಾನ್ಯ ಹಿನ್ನೆಲೆಯ ಬುಡಕಟ್ಟು ನಾಯಕಿ: ದೇಶದ ನೂತನ ರಾಷ್ಟ್ರಪತಿಯಾಗಿ 
ಆಯ್ಕೆಯಾಗಿರುವ ದೌಪದಿ ಕ ಅವರ ಹುಟ್ಟೂರು ಒಡಿಶಾದ ಮಜೂರ್‌ ಭಂಜ್‌ ಜಿಲ್ಲೆಯ 
ಬೈಡಾಪೋಸಿ ಗ್ರಾಮ. ಸಂತಾಲ್‌ ಬುಟಕಟ್ಟು ಜನಾಂಗಕ್ಕೆ” ಸೇರಿದ ದೌಪದಿ ಬಡ ಕುಟುಂಬದಲ್ಲಿ ಹುಟ್ಟ 
ಅತಂತ ಕಷ್ಟದಲ್ಲೇ ಶಿಕ್ಷಣ ಪೂರೈಸಿದ್ದರು. 

ಶಿಕ್ಷಣದ ಬಳಿಕ ರಾಜ್ಯ ನೀರಾವರಿ ಮತ್ತು ಇಂಧನ ಇಲಾಖೆಯಲ್ಲಿ ಜ್ಯೂ. ಅಸಿಸ್ಸೆಂಟ್‌ ಗೌರವ 
ಪ್ರಾಧ್ಯಾಪಕಿಯಗಿ ಸೇವೆ ಸಲ್ಲಿಸಿದ್ದರು. ನಂತರ ರೈರಂಗ್‌ಪುರ ಪಂಚಾಯತ್‌ ಕೌನ್ಸಿಲರ್‌ ಆಗಿ 1997ರಲ್ಲಿ 
ರಾಜಕೀಯ ಜೀವನ ಆರಂಭಿಸಿದ ದೌಪದಿ 2000ನೇ ಇಸವಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಿಜೆಪಿ- 
ಬಿಜೆಡಿ ಸರ್ಕಾರದಲ್ಲಿ ಹಲವು ಖಾತೆ ನಿರ್ವಹಿಸಿದ್ದರು. 2015ರಲ್ಲಿ ಜಾರ್ಬಿಂಡ್‌ ರಾಜ್ಯಪಾಲೆಯಾಗಿ 
ಕಾರ್ಯನಿರ್ವಹಿಸಿದ್ದಾರೆ. 


ಶ್ಯಾಮ್‌ಚರಣ್‌ ಮುರ್ಮು ಅವರನ್ನು ವಿವಾಹವಾಗಿದ್ದ ದೌಪದಿ ಅವರಿಗೆ ಇಬ್ಬರು ಗಂಡು 
ಒಂದು ಹೆಣ್ಣು ಮಗು ದುರದೃಷ್ಟವಶಾತ್‌ ಅವರು ತಮ್ಮ ಪತಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನು 
ಕಳದುಕೊಂಡಿದ್ದಾರೆ. 


ಹಲವು ದಾಖಲೆ ಸೃಷ್ಟಿ 

> ರಾಷ್ಟಪತಿ ಹುದ್ದೆಗೆ ಏರಿದ ಮೊದಲ ಬುಡಕಟ್ಟು ಮಹಿಳೆ. 
> ಭಾರತದ ರಾಷ್ಟ್ರಪತಿಯಾಗುತ್ತಿರುವ ಎರಡನೇ ಮಹಿಳೆ 
» 1947ರ ಬಳಿಕ ಜನಿಸಿದವರಿಗೆ ಮೊದಲ ಬಾರಿಗೆ ಹುದ್ದೆ. 
> ಭಾರತದ ರಾಷ್ಟಪತಿ ಹುದ್ದೆ ಏರಿದ ಅತಿ ಕಿರಿಯ ವ್ಯಕ್ತಿ 


ಆಧಾರ: ಕನ್ನಡಪ್ರಭ, ದಿನಾಂಕ:22.07.2022. 
ರಾಷ್ಟ್ರಪತಿ ಚುನಾವಣೆ : ಒಟ್ಟು 53 ಮತಗಳು ಅನರ್ಹ 
ರಾಷಪತಿ ಚುನಾವಣೆ ವೇಳೆ ಸಂಸತ್‌ನಲ್ಲಿ ಚಲಾವಣೆಯಾಗಿದ್ದ ಮತಗಳ ಪೈಕಿ ಶೇ.28 ರಷ್ಟು 


ಮತಗಳು ಅನರ್ಹಗೊಂಡಿವೆ. 

ದೇಶದಲ್ಲಿ ಚಲಾವಣೆಯಾಗಿದ್ದ ಒಟ್ಟು ಮತಗಳ ಪೈಕಿ 53 ಮತಗಳು ಅನರ್ಹಗೊಂಡಿವೆ. 
ಸಂಸತ್‌ನಲ್ಲಿ ಚಲಾವಣೆಯಾಗಿದ್ದ ಮತಗಳ ಪೈಕಿ 15, ಪಂಜಾಬ್‌ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 5 
ನವದೆಹಲಿ, ಪಶ್ಚಿಮ ಬಂಗಾಳ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ತಲಾ 4, ಉತ್ತರ ಪ್ರದೇಶದಲ್ಲಿ 3, 
ಅಸ್ಲಾಂನಲ್ಲಿ 2, ಉತ್ತರಾಖಂಡ, ತೆಲಂಗಾಣ, ತಮಿಳುನಾಡು, ಮೇಘಾಲಯ ಜಾರ್ಶಂಡ್‌ ಹಿಮಾಚಲ 
ಪ್ರದೇಶ ಮತ್ತು ಪುದುಚೇರಿಯಲ್ಲಿ ತಲಾ ಒಂದು ಮತಗಳು ಅನರ್ಹವಾಗಿವೆ. 


200 
ಸಂಸತ್‌ ಸದಸ್ಯರ ಪೈಕಿ ಹಲವರು ಮತ ಪತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರಿನ ಮುಂದೆ ಮುದ್ರೆ 
ಒತ್ತುವ ಬದಲು ಅಭ್ಯರ್ಥಿಗಳ ಹೆಸರು ಬರೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. 


ಆಂಧಪ್ರದೇಶ, ಅರುಣಾಚಲಪ್ರದೇಶ ಬಿಹಾರ, ಛತ್ಲೀಸಗಡ, ಗೋವಾ, ಕೇರಳ ಮಣಿಪುರ, 
ಮಿಜೋರಾಂ ನಾಗಾಲ್ಯಾಂಡ್‌, ಒಡಿಶಾ, ರಾಜಸ್ಥಾನ ಸಿಕ್ಕಿಂ ಹಾಗೂ ತ್ರಿಪುರ ರಾಜ್ಯಗಳಲ್ಲಿ 
ಚಲಾವಣೆಯಾದ ಮತಗಳೆಲ್ಲವೂ ಮಾನ್ಯವಾಗಿವೆ ಎಂದು ಹೇಳಿವೆ. 


ಆಧಾರ: ಪ್ರಜಾವಾಣಿ, ದಿನಾಂಕ:22.07.2022 
3. ರಾಷ್ಟ್ರಪತಿ ಚುನಾವಣೆ ಅಂದಿನಿಂದ ಇಂದಿನವರೆಗೆ 
ಅವಧಿ:1950-1962 
ಚುನಾವಣೆ ವರ್ಷ - 1952, 
ವಿಜೇತರು ರಾಜೇಂದ್ರ ಪ್ರಸಾದ್‌ ವಿಜೇತರ ಮತ ಪ್ರಮಾಣ ಶೇ.83.08 
ಪ್ರತಿಸ್ಪರ್ಧಿ ಕೆ.ಟಿ. ಶಾ ಪಡೆದ ಮತ ಶೇ.15.3 


ಭಾರತ ಚುನಾವಣಾ ಆಯೋಗ ಪ್ರಥಮ ಬಾರಿಗೆ 1952ರಲ್ಲಿ ರಾಷ್ಟಪತಿ ಚುನಾವಣೆಯನ್ನು 
ನಡೆಸಿತು. ಸಂವಿಧಾನ ರಚನಾ ಸಭೆಯು 1950ರಲ್ಲಿ ರಾಜೇಂದ್ರ ಪ್ರಸಾದ ಅವರನ್ನು 
ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿತ್ತು. 


(€ 


ಅವಧಿ:1957 

ಚುನಾವಣೆ ವರ್ಷ 1952, 

ವಿಜೇತರು ರಾಜೇಂದ್ರ ಪ್ರಸಾದ್‌ ವಿಜೇತರ ಮತ ಪ್ರಮಾಣ ಶೇ.99.2 
ಪ್ರತಿಸರ್ಧಿ ನಾಗೇಂದ್ರ ನಾರಾಯಣ ದಾಸ ಪಡೆದ ಮತ ಶೇ.04 


ರಾಷ್ಟ್ರಪತಿಯಾಗಿ ಅವಧಿ ಪೂರೈಸಿದ ಏಕೈಕ ವ್ಯಕ್ತಿ ರಾಜೇಂದ್ರ ಪ್ರಸಾದ, ರಾಷ್ಟ್ರಪತಿ 


ಚುನಾವಣೆಯಲ್ಲಿ ಅತಿಹೆಚ್ಚು ಪ್ರಮಾಣದ ಮತಗಳನ್ನು “19576 ಚುನಾವಣೆಯಲ್ಲಿ ಶೇ. 99- -2) 
ಪಡೆದ ದಾಖಲೆಯೂ ಅವರ ಹೆಸರಿನಲ್ಲಿದೆ. 


(€ 


ಅವಧಿ:1962-67 
ಚುನಾವಣೆ ವರ್ಷ 1962 
ವಿಜೇತರು ಸರ್ವಪಲ್ಲಿ ರಾಧಾಕೃಷ್ಣನ್‌ ವಿಜೇತರ ಮತ ಪ್ರಮಾಣ ಶೇ.98.2 


ಪ್ರತಿಸ್ಪರ್ಧಿ ಚೌಧರಿ ಹರಿ ರಾಮ್‌ ಪಡೆದ ಮತ ಶೇ.1 ತತ್ವಜ್ಞಾನಿ ಮತ್ತು ರಾಜನೀತಿಜ್ಞ ಎಸ್‌. 
ರಾಧಕೃಷ್ಣನ್‌ ಅವರು ಎರಡನೇ ರಾಷ್ಟಪತಿ ಆಗುವ ಮುಂಚೆ 1952 ರಿಂದ 62ರವರೆಗೆ ಮೊದಲ 


ಅ 


ಉಪ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. 
ಮಲು 


[) 


201 


ಅವಧಿ: 1967-69 

ಚುನಾವಣೆ ವರ್ಷ 1967, 

ವಿಜೇತರು ರಾಕೀರ್‌ ಹುಸೇನ್‌ ವಿಜೇತರ ಮತ ಪ್ರಮಾಣ ಶೇ.56.2 
ಪ್ರತಿಸ್ಪರ್ಧಿ ಕೋಟ ಸುಬ್ಬರಾವ್‌ ಪಡೆದ ಮತ ಶೇ.43.4 


ರುಾಕೀರ್‌ ಹುಸೇನ್‌ ಅವರು 3ನೇ ರಾಷ್ಟಪತಿಯಾಗಿದ್ದು ಅಧಿಕಾರದಲ್ಲಿದ್ದಾಗಲೇ ಸಾವನ್ನಪ್ಪಿದ 
ಮೊದಲ ರಾಷ್ಟಪತಿ. 


ಅವಧಿ:1969-74 
ಚುನಾವಣೆ ವರ್ಷ 1969 ವಿಜೇತರು ವಿವಿಗಿರಿ 
ವಿಜೇತರ ಮತ ಪ್ರಮಾಣ ಶೇ.48 ಪ್ರತಿಸ್ಪರ್ಧಿ ನೀಲಂ ಸಂಜೀವ್‌ ರೆಡ್ಡಿ 


ಪಡೆದ ಮತ ಶೇ.37.5 1969ರಲ್ಲಿ ಜರುಗಿದ 5ನೇ ರಾಷ ಸ್ಪಪತಿ ಚುನಾವಣೆಯಲ್ಲಿ ಐ.ಐಏ.ಗಿರಿ 
ಜಯಗಳಿಸಿದರು. 2ನೇ ಪ್ರಾಶಸ್ತ ದ ಮತ ಎಣಿಕೆ ಮೂಲಕ “ಆಯ್ದೆಯಾದ ಮೊದಲ ರಾಷ್ಟ್ರಪತಿ 
ಇವರಾಗಿದ್ದಾರೆ. ಕಟ್ಟುನಿಟ್ಟಾಗಿ ರಹಸ್ಯ ಮತದಾನ ನಡೆದ ಪ್ರಥಮ ಖಾ ಕೂಡ ಇದಾಗಿತ್ತು 


ಅವಧಿ:1974-77 
ಚುನಾವಣೆ ವರ್ಷ 1974 ವಿಜೇತರು ಫಕುುದ್ದೀನ್‌ ಅಲಿ ಅಹ್ಮದ್‌ 


ವಿಜೇತರ ಮತ ಪ್ರಮಾಣ ಶೇ.80.2 ಪ್ರತಿಸ್ಪರ್ಧಿ ತಿದಿಬ್‌ ಚೌಧರಿ ಪಡೆದ ಮತ ಶೇ.19.4 
ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಸಿತಿಯನ್ನು ಹಿಂತೆಗೆದುಕೊಂಡು ಹೊಸದಾಗಿ 
ಚುನಾವಣೆ ನಡೆಸುವ ಘೋಷಣೆ ಹೊರಡಿಸಿದರು. ಫಕ್ರುದ್ದೀನ್‌ ಅಲಿ ಅವರು 1977ರಲ್ಲಿ ನಿಧನ 
ಹೊಂದಿದರು. 


ಅವಧಿ:1977-82 

ಚುನಾವಣೆ ವರ್ಷ 1977 

ನೀಲಂ ಸಂಜೀವ ರೆಡ್ಡಿ ಅವಿರೋಧ ಆಯ್ತೆ 1977 ರಲ್ಲಿ 37 ವಂದಿ ಸ್ಪರ್ಧಿಸಿದರೂ, 

36 ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತವಾಗಿದ್ದರಿಂದ ಮತದಾನದ ಅಗತ್ಯ ಉಂಟಾಗಲಿಲ್ಲ. 


ಅವಧಿ: 1982-87 
ಚುನಾವಣೆ ವರ್ಷ-1982 
ವಿಜೇತರು ಗ್ಯಾನಿ ಜೇಲ್‌ ಸಿಂಗ್‌ ವಿಜೇತರ ಮತ ಪ್ರಮಾಣ ಶೇ.72.7 


202 


w 


ಸಮುದಾಯಕ್ಕೆ ಸೇರಿದ ಹಾಗೂ ಇಂದಿರಾ ಗಾಂಧಿ - ರಾಜೀವ್‌ ಗಾಂಧಿ ಜೊತೆ 
ಕಾರ್ಯನಿರ್ವಹಿಸಿದ ಏಕೈಕ ರಾಷ್ಟಪತಿ. 
ಮು 


ಪ್ರತಿಸ್ಪರ್ಧಿ ಹೆಚ್‌. ಆರ್‌. ಖನ್ನಾ ಪಡೆದ ಮತ ಶೇ.27.3 ಗ್ಯಾನಿ ಜೇಲ್‌ಸಿಂಗ್‌ ಅವರು ಸಿಖ್‌ 


ಅವಧಿ:1987-92 

ಚುನಾವಣೆ ವರ್ಷ 1987 

ವಿಜೇತರು ಆರ್‌. ವೆಂಕಟರಾಮನ್‌ ವಿಜೇತರ ಮತ ಪ್ರಮಾಣ ಶೇ.72.3 
ಪ್ರತಿಸ್ಪರ್ದಿ ವಿ. ಕೃಷ್ಣ ಅಯ್ಯರ್‌ ಪಡೆದ ಮತ ಶೇ.27.5 


ಲೋಕಸಭೆ ಚುನಾವಣೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಯಾವ ಪಕ್ಷಕ್ಕೂ ಬಹುಮತ ದೊರೆಯದೆ 
ಮೈತ್ರಿಕೂಟ ಸರ್ಕಾರ ರಚನೆಯಾಗಿದ್ದು ಇವರ ಅವಧಿಯಲ್ಲೇ ಬಹುಮತ ಇಲ್ಲದಿದ್ದರೂ 
ಅತಿದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸಲು ಆಹ್ಪಾನಿಸುವ ನಿರ್ಧಾರವನ್ನು ವೆಂಕಟರಾಮನ್‌ 
ಕೈಗೊಂಡರು. 


ಅವಧಿ:1992-97 

ಚುನಾವಣೆ ವರ್ಷ 1992 

ವಿಜೇತರು ಶಂಕರದಯಾಳ ಶರ್ಮಾ ವಿಜೇತರ ಮತ ಪ್ರಮಾಣ ಶೇ.65.9 
ಪ್ರತಿಸ್ಪರ್ಧಿ ಜಿ.ಜಿ. ಸ್ಟೇಲ್‌ ಪಡೆದ ಮತ ಶೇ.33.8 


ನರರ) 


ರಾಷ್ಟಪತಿಯಾಗಿ ನಾಲ್ಪ್ಲರೂ ಪ್ರಧಾನಿಗಳ ಜೊತೆ ಕೆಲಸ ಮಾಡಿದ ವಿಶೇಷತೆ ಶರ್ಮಾ ಅವರದ್ದು 


ಲ 


ಉಪರಾಷ್ಟಪತಿಯಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದು. 


(e 


ಅವಧಿ:1997-2002 

ಚುನಾವಣೆ ವರ್ಷ 1997 

ವಿಜೇತರು ಕೆ.ಆರ್‌. ನಾರಾಯಣನ್‌ ವಿಜೇತರ ಮತ ಪ್ರಮಾಣ ಶೇ.95 
ಪ್ರತಿಸ್ಪರ್ಧಿ ಟಿ.ಎನ್‌. ಶೇಷನ್‌ ಪಡೆದ ಮತ ಶೇ.5 


ಕೆ. ಆರ್‌. ನಾರಾಯಣನ್‌ ಅವರು ಪ್ರಥಮ ದಲಿತ ರಾಷ್ಟಪತಿ. ರಾಜ್ಯವೊಂದರಲ್ಲಿ (ಉತ್ತರ 
ಪ್ರದೇಶದಲ್ಲಿ) ರಾಷ್ಟಪತಿ ಆಳ್ಗಿಕೆ ಹೇರುವ ಕೇಂದ ಸಚಿವ ಸಂಪುಟದ ಶಿಫಾರಸ್ಸನ್ನು 
ಮರುಪರಿಶೀಲನೆಗೆ ನಾಪಸು ಕಳುಹಿಸಿದ ಮೊಟ್ಟಮೊದಲ ರಾಷ್ಟ್ರಪ ಪತಿ ಇವರು. 


(ಆ 


ಅವಧಿ:2002-2007 
ಚುನಾವಣೆ ವರ್ಷ 2002 
ವಿಜೇತರು ಎಪಿಜೆ ಅಬ್ದುಲ್‌ ಕಲಾಂ ವಿಜೇತರ ಮತ ಪ್ರಮಾಣ ಶೇ.89.6 


203 


ಪ್ರತಿಸ್ಪಧಿ ಲಕ್ಷ್ಮೀ ಸೆಹಗಲ್‌ ಪಡೆದ ಮತ ಶೇ.10.4 


ಕಲಾಂ ಅವರನ್ನು ಬಿಜೆಪಿ ನೇತೃತ್ತದ ಎನ್‌ಡಿಎ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ ನಂತರ 
ಎನ್‌ಡಿಎ ಮೈತಿಕೂಟಕ್ಕೆ ಸೇರದೆ ಇದ್ದ ಸಮಾಜವಾದಿ ಪಕ್ಷ ಹಾಗೂ ಎನ್‌ಸಿಪಿ ಕೂಡ ಬೆಂಬಲ 
ವ್ಯಕ್ತಪಡಿಸಿದವು. 


ಅವಧಿ:2007-2012 
ಚುನಾವಣೆ ವರ್ಷ 2007 
ವಿಜೇತರು ಪ್ರತಿಭಾ ಪಾಟೀಲ್‌ ವಿಜೇತರ ಮತ ಪ್ರಮಾಣ ಶೇ.65.8 


ಪ್ರಥ Sh ರಾಷಪತಿ ಎಂಬ ಹೆಗಳಿಕೆ ಪ್ರತಿಭಾ ಪಾಟೀಲ್‌ ಅವರದ್ದು. 
ಲ [a ಖಿ ಐ 


ಅವಧಿ:2012-2017 

ಚುನಾವಣೆ ವರ್ಷ 2012 

ವಿಜೇತರು ಪ್ರಣಬ್‌ ಮುಖರ್ಜಿ ವಿಜೇತರ ಮತ ಪ್ರಮಾಣ ಶೇ.69.3 

ಪ್ರತಿಸ್ಪಧಿ ಪಿ.ಎ. ಸಂಗ್ಮಾ ಪಡೆದ ಮತ ಶೇ.30.7 

13ನೇ ರಾಷ್ಟ್ರಪತಿಯಾದ ಪ್ರಣಬ್‌ ಮುಖರ್ಜಿ ಅವರು ಭಾರತ ರತ್ನ ಪಡೆದ 6ನೇ ರಾಷ್ಟಪ 


ವ್ರ 


KU) 
ರಾಜೇಂದ್ರ ಸಾದ, ರಾಧಕೃಷ್ಣನ್‌, ಎವಿ ಗಿರಿ, ಹುಸೇನ್‌, ಸ ಅವರೂ ಈ ಗೌರವಕ್ಕೆ 
ಪಾತ್ರರಾಗಿದ್ದಾರೆ. 


ಅವಧಿ:2017-2022 
ಚುನಾವಣೆ ವರ್ಷ 2017 
ವಿಜೇತರು ರಾಮನಾಥ ಕೋವಿಂದ ವಿಜೇತರು ಮತ ಪ್ರಮಾಣ ಶೇ.65.7 
ಪ್ರತಿಸ್ಪರ್ಧಿ ಮೀರಕುಮಾರ್‌ ಪಡೆದ ಮತ ಶೇ.34.3 
ಕೋವಿಂದ ಅವರು ಎರಡನೇ ದಲಿತ ರಾಷ್ಟ್ರಪತಿ 
ಆಧಾರ: ವಿಜಯವಾಣಿ, ದಿನಾಂಕ:22.07.2022. 
4. 15ನೇ ರಾಷ್ಟ್ರಪತಿ ದೌಪದಿ 


ದೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ಪೀಕರಿಸಿದರು. 
ಸಂಸತ್ತಿನ ಸೆಂಟಲ್‌ ಹಾಲ್‌ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಎನ್‌.ವಿ. ರಮಣ ಅವರು ಪ್ರಮಾಣ 
ವಚನ. ಬೋಧಿಸಿದರು. 


ರಾಷ್ಟಪತಿ ದೌಪದಿ ಮುರ್ಮು ಮಾತನಾಡಿ ದೂರದ ಪ್ರದೇಶದ ಬಡ ಮಹಿಳೆಯೊಬ್ಬರು 
ರಾಷ್ಟ್ರ ಪತಿಯಾಗಿರುವುದು ಭಾರತದ ಪ್ರಜಾಪಭುತ್ತದ ಸೊಬಗು. ಈ ಸ್ಥಾನವನ್ನು ತಲುಪಿರುವುದು ತಮ್ಮ 


204 


ವೈಯಕ್ತಿಕ ಸಾಧನೆಯಲ್ಲ. ಇದು ಭಾರತದ ಪ್ರತಿಯೊಬ್ಬ ಬಡವನ ಸಾಧನೆ ಎಂದು ಹೇಳಿದರು. ತಮ್ಮ 
ನಾಮ ನಿರ್ದೇಶನವು ಭಾರತದಲ್ಲಿನ ಬಡವರು ಕನಸುಗಳನ್ನು ಕಾಣಬಹುದು ಮತ್ತು ಅವುಗಳನ್ನು 
ಠಡೇರಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. 


ಮುರ್ಮು ಅವರು ದೇಶದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಬೆಳವಣಿಗೆ ಹಾಗೂ ಅವಕಾಶ 
ವಂಚಿತರ ಉನ್ನತಿಗಾಗಿ ಮತ್ತು ಮಹಿಳೆಯರು ಮತ್ತು ಯುವಜನರ ಸಬಲೀಕರಣಕ್ಕಾಗಿ ಕೆಲಸ ಮಾಡುವ 
ತಮ್ಮ ಸಂಕಲ್ಲವನ್ನು ಪುನರುಚ್ಚರಿಸಿದರು. 

ಮಹಿಳಾ ಸಬಲೀಕರಣಕ್ಕೆ ಹೊಸ ಶಕ್ತಿ ಕಳದ ಕೆಲವು ವರ್ಷಗಳಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ 
ತೆಗೆದುಕೊಂಡ ನಿರ್ಧಾರಗಳು ಮತ್ತು ರೂಪಿಸಿದ ನೀತಿಗಳಿಂದಾಗಿ ದೇಶದಲ್ಲಿ ಹೊಸ ಶಕ್ತಿ ತುಂಬಿದೆ 
ಎಂದು ಹೇಳಿದರು. ಎಲ್ಲಾ ಸಹೋದರಿಯರು ಮತ್ತು ಹೆಣ್ಣುಮಕ್ಕಳು ಹೆಚ್ಚು ಹೆಚ್ಚು 
ಸಬಲೀಕರಣಗೊಳ್ಳಬೇಕೆಂಬುದು ತಮ್ಮ ಬಯಕೆ. ರಾಷ್ಟ್ರ ನಿರ್ಮಾಣದ. ಪ್ರತಿಯೊಂದು ಕ್ಷೇತ್ರದಲ್ಲಿ 
ಹೆಣ್ಣುಮಕ್ಕಳ ಕೊಡುಗೆಯನ್ನು ಹೆಚ್ಚಿಸಬೇಕಾಗಿದೆ ಎಂದರು. 


ಮುರ್ಮು ಅವರು ನವ ಭಾರತದ ಚೈತನ್ಯವನ್ನು ಮತ್ತು ಜಾಗತಿಕ ನಾಯಕರಾಗಿ ದೇಶದ 
ಹೊರಹೊಮ್ಮುವಿಕೆಯನ್ನು ಎತ್ತಿ ತೋರಿಸಿದರು. ಹ ಪ್ರಜಾಪುಭುತ್ತವಾಗಿ 75 ವರ್ಷಗಳಲ್ಲಿ 
ಭಾರತವು ಎಲ್ಲರ ಪಾಲ್ಗೊಳ್ಳುವಿಕೆ ಮತ್ತು ಒಮ್ಮತದ ಮೂಲಕ ಪ್ರಗತಿಯ ಸಂಕಲ್ಪವನ್ನು ಮುನ್ನಡೆಸಿದ 
ಎಂದು ರಾಷ್ಟಪತಿ ಹೇಳಿದರು. ವೈವಿಧ್ಯತೆಗಳಿಂದ ಕೂಡಿದ ದೇಶವು ಹಲವು ಭಾಷೆಗಳು. ಧರ್ಮಗಳು, 
ಪಂಥಗಳು ಔಹಾರ ಪದ್ಧತಿ, ಜೀವನಶೈಲಿ ಮತ್ತು ಪದ್ಧತಿಗಳನ್ನು ಆಳವಡಿಸಿಕೊಳ್ಳುವ ಮೂಲಕ ಏಕ್‌ 
ಭಾರತ್‌ - ಶ್ರೇಷ್ಟ ಭಾರತೆ ನಿರ್ಮಾಣದಲ್ಲಿ ತೊಡಗಿದೆ ಎಂದು ಅವರು ಹೇಳಿದರು. 


ಸ್ಪಾತಂತ್ಯದ 75ನೇ ವರ್ಷದಿಂದ ಪ್ರಾರಂಭವಾಗುವ ಅಮೃತ ಮಹೋತ್ಸವದ ಕಾಲವು ಭಾರತಕ್ಕೆ 
ಹೊಸ ಸಂಕಲಗಳಿಗೆ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಮುಂದಿನ 25 ವರ್ಷಗಳಲ್ಲಿ ಸಬ್‌ ಕಾ 
ಪ್ರಯಾಸ್‌ ಔರ್‌ ಸಬ್‌ ಕಾ ಕರ್ತವ್ಯ ಎಂಬ ಎರಡು ಹಳಿಗಳಲ್ಲಿ ಭಾರತದ ಅಭಿವೃದ್ದಿಯ ರಥ 
ಸಾಗಬೇಕಿದೆ ಎಂದರು. 


ರಾಷ್ಟ್ರಪಿತನಿಗೆ ಗೌರವ, ಮೆರವಣೆಗೆ: ಇದಕ್ಕೂ ಮುನ್ನ ಮುರ್ಮು ಅವರು ಪ್ರಮಾಣವಚನ 
ಸ್ಪೀಕರಿಸುವ 'ಹೊದಲು ರಾಜ್‌ಫಾಟ್‌ಗೆ ತೆರಳಿ ರಾಷ್ಟ್ರಪಿತ ಸಮಾದಿಗೆ ಗೌರವ ಸಲ್ಲಿಸಿದರು. ಅದರ ನಂತರ 
ನಿರ್ಗಮಿತ ರಾಷ್ಟ್ರಪತಿ ರಾಮ್‌ನಾಥ್‌ ಕೋವಿಂದ್‌ "ಮತ್ತು ಅವರ ಪತ್ನಿ ಸವಿತಾ ರಾಷ್ಟ ಸ್ಪಪತಿ ಭವನದಲ್ಲಿ 
ಮುರ್ಮು ಅವರಿಗೆ ಶುಭಾಶಯಗಳನ್ನು ಕೋರಿದರು. ನಂತರ ವಿಧ್ಯುಕ್ತ ಮೆರವಣಿಗೆಯಲ್ಲಿ ಸೆಂಟ್ರಲ್‌ 
ಹಾಲ್‌ ತಲುಪಿದರು. ಸಮಾರಂಭದ ನಂತರ ರಾಷ್ಟ್ರಪತಿಗಳು, ರಾಷ್ಟಪತಿ ಭವನಕ್ಕೆ ತೆರಳಿದರು. ಅಲ್ಲಿ 
ಅವರಿಗೆ ಭವನದ ಮುಂಭಾಗದ ಅಂಗಳದಲ್ಲಿ ಇಂಟರ್‌ ಸವಿನಸ್‌ ಗ ಆಫ್‌ ಹಾನರ್‌ 
ನೀಡಲಾಯಿತು ಮತ್ತು ನಿರ್ಗಮಿತ ರಾಷ್ಟ್ರಪತಿ ರಾಮ್‌ನಾಥ್‌ ಕೋವಿಂದ್‌ ಅವರಿಗೆ ಗೌರವ 
ಸಲ್ಲಿಸಲಾಯಿತು. 

ದ್ರೌಪದಿ ನನ್ನ ಮೂಲ ಹೆಸರಲ್ಲ: ಹಸಿರು-ಕೆಂಪು ಅಂಚಿನ ಬಿಳಿ ಸೀರೆ ಧರಿಸಿ ಭಾರತದ 15ನೇ 
ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ಪೀಕರಿಸಿದ ದೌಪದಿ ಮುರ್ಮು ತಮ್ಮ ಮೂಲ ಹೆಸರು ದ್ರೌಪದಿ ಅಲ್ಲ 
ಎಂಬುದನ್ನು ಬಹಿರಂಗಪಡಿಸಿದ್ದಾರೆ. ಒಡಿಶಾದ ವಿಡಿಯೋ ಮ್ಯಾಗಜಿನ್‌ ಒಂದಕ್ಕೆ ನೀಡಿದ 
ಸಂದರ್ಶನದಲ್ಲಿ ತಮ್ಮ ಹೆಸರಿನ ಹಿನ್ನೆಲೆಯನ್ನು ಬಿಚ್ಚಿಟ್ಟಿದ್ದಾರೆ. ಬುಟಕಟ್ಟು ಸಮುದಾಯದ NSN 
ದೇಶದ ಮೊದಲ ಪ್ರಜೆಯ ಸ್ಥಾನಕೇರಿರುವ ಅವರು ಮಹಾ ಭಾರತದ ದೌಪದಿಯ ಪಾತ್ರವನ್ನು ಆಧರಿಸಿ 
ಶಾಲೆಯಲ್ಲಿ ಶಿಕ್ಷಕರೊಬ್ಬರು ತಮ್ಮ ಹೆಸರನ್ನು ಈ ರೀತಿ ಬದಲಾಯಿಸಿದರು ಎಂದು ಅವರು 
ನೆನಪಿಸಿಕೊಂಡಿದ್ದಾರೆ. ಸಂತಾಲಿ ಬುಡಕಟ್ಟು ಸಂಪ್ರದಾಯದಂತೆ ಹುಟ್ಟಿದಾಗ ತನಗೆ ಪುತಿ ಎಂದು 


205 


ಹೆಸರಿಡಲಾಗಿತ್ತು. ಶಾಲೆಗೆ ಸೇರುವಾಗ ಶಿಕ್ಷಕರೊಬ್ಬರು ಭವಿಷ್ಯದಲ್ಲಿ ಒಳ್ಳೆಯದಾಗಲೆಂಬ ಹಾರೈಕೆಯೊಂದಿಗೆ 
ದೌಪದಿ ಎಂದು ಬದಲಾಯಿಸಿದರು ಎಂದು ಮುರ್ಮು ಹೇಳಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:26.07.2022. 
5, ಧನಕರ್‌ 14ನೇ ಉಪರಾಷ್ಟ್ರಪತಿ 


ತುರುಸಿನಿಂದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್‌ಡಿಎ ಅಭ್ಯರ್ಥಿ ಜಗದೀಪ್‌ ಧನಕರ್‌ 346 
ಮತಗಳ ಭಾರಿ ಅಂತರದಿಂದ ಯ ಸಾಧಿಸಿದ್ದಾರೆ. ಅವರ ವಿರುದ್ದ ಸ್ಪರ್ಧೆಗೆ ಇಳಿದಿದ್ದ ವಿಪಕ್ಷಗಳ 
ಅಭ್ಯರ್ಥಿ ಮಾರ್ಗರೆಟ್‌ ಆಳ್ಳ ಪರಾಜಯ ಕಂಡಿದ್ದಾರೆ. 


ಹಾಲಿ ಉಪರಾಷ ಸ್ಪಪತಿ ವೆಂಕಯ್ಯನಾಯ್ಡು ಅವಧಿ ಆಗಸ್ಟ್‌ 10ಕ್ಕೆ ಮುಕ್ತಾಯವಾಗಲಿದ್ದು, ಧನಕರ್‌ 
14ನೇ ಉಪರಾಷ್ಟಪತಿಯಾಗಿ ಆಗಸ್ಟ್‌ I ರಂದು ಪ್ರಮಾಣ ವಚನ ಸ್ಪೇಕರಿಸಲಿದ್ದಾರೆ. ಧನಕರ್‌ ಆಯ್ಕೆ 
ಬೆನ್ನಲ್ಲೇ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದುಬಂದಿದೆ. ಪ್ರಧಾನಿ” ನರೇಂದ ಮೋದ 
ಹಾಗೂ ಅನೇಕ ಗಣ್ಯರು ಅಭಿನಂದಿಸಿದರು. 


ಧನಕರ್‌ಗೆ 528 ಮತ: ಲೋಕಸಭೆ ಹಾಗೂ ರಾಜ್ಯಸಭೆಯ ಒಟ್ಟು 788 ಸದಸ್ಯರ ಪೈಕಿ 8 ಸ್ಥಾನ 
ಖಾಲಿ ಇವೆ. 780 ಸದಸ್ಯರು ಮತದಾನಕ್ಕೆ ಅರ್ಹರಾಗಿದ್ದರು. ಹೀಗಾಗಿ ಗೆಲ್ಲಲು 391 ಮತಗಳ 
ಅಗತ್ಯವಿತ್ತು. ಬೆಳಿಗೆಯಿಂದ ಆರಂಭವಾದ ಮತದಾನದಲ್ಲಿ 780ರ ಪೈಕಿ 725 ಸಂಸದರು (ಶೇ.92.94) 
ಸೇರಿ ಮತದಾನ ಮಾಡಿದರು. ಟಿಎಂಸಿಯ 34 ಸಂಸದರು ಸೇರಿ 55 ಸದಸ್ಯರು ಮತದಾನದಿಂದ ದೂರ 
ಉಳಿದರು. ಬಳಿಕ ನಡೆದ ಮತ ಎಣಿಕೆಯಿಲ್ಲಿ 71ರ ಹರೆಯದ ಧನಕರ್‌ ಅವರಿಗೆ 528 ಮತಗಳು 
(ಶೇ.72.08) ಬಿದ್ದರೆ 80 ವರ್ಷದ ಮಾರ್ಗರೆಟ್‌ ಆಳ್ಟ ಅವರಿಗೆ 182 ಮತಗಳು (ಶೇ.25.1) 
ಪ್ರಾಪ್ತಿಯಾದವು. 15 ಮತಗಳು ಕುಲಗೆಟ್ಟವು. ಈ ಚುನಾವಣೆಯಲ್ಲಿ ನಾಮಾಂಕಿತ ಸದಸ್ಯರೂ ಸೇರಿ ಎಲ್ಲಾ 
ಲೋಕಸಭೆ ಹಾಗೂ ರಾಜ್ಯ ಸಭೆ ಸದಸ್ಯರಿಗೂ ಮತದಾನದ ಅವಕಾಶವಿತ್ತು. 


ಮೋದಿ, ಮನಮೋಹನ್‌, ಸೋನಿಯಾ ಮತ: ಬೆಳಿಗ್ಗೆಯಿಂದ ಸಂಸತ್‌ ಭವನದಲ್ಲಿ ನಡೆದ 
ಮತದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕಾಂಗೆಸ್‌ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪಕ್ಷದ ಮುಖಂಡ 
ರಾಹುಲ್‌ ಗಾಂಧಿ ಸೇರಿ ಅನೇಕರು ಉತ್ಸಾಹದಿಂದ ಮತ ಚಲಾಯಿಸಿದರು. ಮಾಜಿ ಪ್ರಧಾನಿ 
ಮನಮೋಹನ್‌ ಸಿಂಗ್‌ ಅವರು ಅನಾರೋಗ್ಯದ ಕಾರಣ ಗಾಲಿ ಕುರ್ಚ್ಜಿ ಮೇಲೆ ಬಂದು ಮತದಾನ 
ಮಾಡಿದರು. 


ವೆಂಕಯ್ಯ ಮೀರಿಸಿದ ಧನಕರ್‌: ಧನಕರ್‌ 528 ಮತ ಪಡೆದು ವೆಂಕಯ್ಯ ನಾಯ್ದು ಪಡೆದ 
ಮತಗಳನ್ನೂ ಮೀರಿಸಿದ್ದಾರೆ. 2017ರಲ್ಲಿ ನಡೆದ ಚುನಾವಣೆಯಲ್ಲಿ 760 ಸಂಸದರು ಮತ ಹಾಕಿದ್ದರು. 
ಇದರಲ್ಲಿ ಎನ್‌ಡಿಎ ಅಭ್ಯರ್ಥಿ ನಾಯ್ದು 516 ಹಾಗೂ ವಿಪಕ್ಷದ ಗೋಪಾಲಕೃಷ್ಣ ಗಾಂಧಿ 244 ಮತ 
ಪಡೆದಿದ್ದರು. ಧನಕರ್‌ಗೆ ಎನ್‌ಡಿಎಎ ಅಲ್ಲದೆ, ವಿಪಕ್ಷಗಳೂ ಬೆಂಬಲ ಘೋಷಿಸಿದ್ದವು. ನಿರೀಕ್ಷೆ ಮೀರಿ 
ಮತ ಪಡೆದರು. 

ಕಿಸಾನ್‌ ಪುತ್ತನ ಬಗ್ಗೆ ಹೆಮ್ಮ: ಸ್ವಾತಂತ್ಯದ ಅಮೃತ ಮಹೋತ್ಸವ ವೇಳೆ ಕಿಸಾನ್‌ (ರೈತ) 
ಪುತ್ತರೊಬ್ಬರು ಉಪರಾಷ ಸ್ಪಪತಿ ಆಗಿದ್ದಕ್ಕೆ ಹೆಮ್ಮ ಇದೆ, ಧನಕರ್‌ ಉತ್ತಮ ಉಪರಾಷ, ಷ್ಟಪತಿಯಾಗಿ 
ಕಾರ್ಯನಿರ್ವಹಿಸಲಿದ್ದಾರೆ". ಎ೦ಬ ಭರವಸ ಇದೆ. 

ನರೇಂದ್ರ ಮೋದಿ , ಪ್ರಧಾನಿ. 

ಎಲ್ಲ ಹಾಳು ಮಾಡಿದರು: ಈ ಚುನಾವಣೆ ಒಗ್ಗಟ್ಟಾಗಿ ಕೆಲಸ ಮಾಡಲು ದ್ವೇಷ ಮರೆಯಲು ಎಲ್ಲಾ 
ವಿಪಕ್ಷಗಳಿಗೆ ಉತ್ತಮ ಅವಕಾಶ ನೀಡಿತ್ತು. ಆದರೆ, ಕೆಲವರು ಪ್ರತ್ಯಕ್ಷ/ಪರೋಕ್ಷವಾಗಿ ಬಿಜೆಪಿಗೆ ಸಹಾಯ 
ಮಾಡಿ ಇದನ್ನು ಹಾಳು ಮಾಡಿದರು. 


ಮಾರ್ಗರೆಟ್‌ ಆಳ್ಳ ಪರಾಜಿತ ಅಭ್ಯರ್ಥಿ. 


206 


ರಾಜಸ್ಥಾನಿ ಜಾಟ್‌ ಸಮುದಾಯದ ನಾಯಕ ಧನಕರ್‌: ಜಗದೀಪ್‌ ಧನಕರ್‌ ಮೂಲ ರಾಜಸ್ಥಾನ. 
ವೃತ್ತಿಯಲ್ಲಿ ವಕೀಲ. ರಾಜಸ್ಥಾನ ಹೈಕೋರ್ಟ್‌ ಮತ್ತು ಸುಪ್ರೀಂಕೋರ್ಟ್‌ನಲ್ಲಿ ವಕೀಲಿಕೆ ನಡೆಸಿದ 
ಅನುಭವ ಹೊಂದಿದ್ದಾರೆ. 1989ರಲ್ಲಿ ಮೊದಲ ಬಾರಿ ರಾಜಸ್ಥಾನದ ರುನುರುನು ಕ್ಷೇತ್ರದಿಂದ 
ಲೋಕಸಭೆಗೆ ಆಯ್ಕೆಯಾಗಿ 1990ರಲ್ಲಿ ಕೇಂದ್ರ ಸಚಿವರಾಗಿದ್ದರು. 1993-98ರ ಅವಧಿಗೆ ರಾಜಸ್ಥಾನ 
ವಿಧಾನ ಸಭೆಯ ಶಾಸಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಆರಂಭದಲ್ಲಿ ದೇವಿಲಾಲ್‌ ಜೊತೆಗೆ 
ಗುರುತಿಸಿಕೊಂಡು ನರಸಿಂಹರಾವ್‌ ಪ್ರಧಾನಿಯಾದಾಗ ಕಾಂಗೆಸ್‌ಗೆ ಹಾರಿ ರಾಜಸ್ಥಾನದಲ್ಲಿ ಅಶೋಕ್‌ 
ಗೆಹ್ಲೋಟ್‌ ಮುಂಚೂಣಿಗೆ ಬರುತ್ತಲೆ ಬಿಜೆಪಿ ಪಾಳಯಕ್ಕೆ ಹಾರಿದ ಹಿನ್ನೆಲೆ ಜಗದೀಪ್‌ ಅವರಿಗಿದೆ. 
ಸಮಾಜವಾದಿ ಹಿನ್ನೆಲೆ ಹೊಂದಿದ ರಾಜಸ್ಥಾನದ ಪ್ರಭಲ ಜಾಟ್‌ ಸಮುದಾಯದ ರೈತ ಕುಟುಂಬದಿಂದ 
ಬಂದ ಧನಕರ್‌ ಅವರನ್ನು ಬಿಜೆಪಿ ಸರ್ಕಾರ 2019ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ 
ನೇಮಿಸಿತ್ತು ಆದರೆ ಟರರಟದಂದ ಲಯ ಬಂಗಾಳ ಸಿಎಂ ಮವಮುತಾ ಮತ್ತು ಧನಕರ್‌ ನಡುವೆ 
ಹೊಂದಾಣಿಕೆ ಮೂಡಲೇ ಇಲ್ಲ. ಧನಕರ್‌ ಅವರನ್ನು ಬಿಜೆಪಿ ಏಜೆಂಟ್‌ ಎಂದು ಮಮತಾ ಟೀಕಿಸುತಲೇ 
ಬಂದರು. ಆದರೆ. ತಮ್ಮ ನಿರ್ಧಾರಗಳನ್ನು ಸಂಿವಿಧಾನಕ ಎಂದು ಜಗದೀಪ್‌ ಬಣ್ಣಿಸಿಕೊಂಡೇ 
ಬಂದಿದ್ದರು. 


ಆಧಾರ: ಕನ್ನಡಪ್ರಭ, ದಿನಾಂಕ:07.08.2022. 
6. ವೆಂಕಯ್ಯ ನಾಯ್ದುಗೆ ಆತ್ಮೀಯ ಬೀಳ್ಕೊಡುಗೆ 


ಎಂ. ವೆಂಕಯ್ಯ ನಾಯ್ದು ರಾಜ್ಯಸಭೆ ಸಭಾಪತಿಯಾಗಿದ್ದ 5 ವರ್ಷಗಳಲ್ಲಿ ರಾಜ್ಯಸಭೆ ಕಲಾಪದ 
ಅವಧಿ ಅತ್ಯಂತ ಪ್ರಬುದ್ಧ ಹಾಗೂ ಉತ್ಪಾದಕವಾಗಿತ್ತು. ಅವರ ಮಾತುಗಳನ್ನು ಎಲ್ಲರೂ ಗೌರವಿಸುತ್ತಿದ್ದರೇ 
ವಿನ ಯಾರೂ ವಿರೋಧಿಸುತ್ತಿರಲಿಲ್ಲ. ಆಗಸ್ಟ್‌ 10 ರಂದು ನಿವೃತ್ತಿಯಾಗಲಿರುವ ಉಪರಾಷ್ಟಪತಿ 
ಎಂ. ವೆಂಕಯ್ಯ ನಾಯ್ದು ಕುರಿತು ಪ್ರಧಾನಿ ಮೋದಿ ಆಡಿದ ಮಾತುಗಳು. 


ನಾಯ್ದು ಬೀಳ್ದೊಡುಗೆ ಸಮಾರಂಭ ನಡೆಯಿತು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ 
ನಿಮ್ಮ ಒಂದು ಸಾಲಿನ ಮಾತು ಕೇಳಿದರೆ ಸಾಕು, ನಂತರ ಏನೂ ಮಾತಾಡಬೇಕಿರಲಿಲ್ಲ. ಏಕೆಂದರೆ, ನಿಮ್ಮ 
ಮಾತುಗಳನ್ನು ಎಲ್ಲರೂ ಆಲಿಸುತ್ತಿದ್ದರು. ಗೌರವಿಸುತ್ತಿದ್ದರು. ಆದ್ಯತೆ ನೀಡುತ್ತಿದ್ದರು ಮತ್ತು ಅದನ್ಮಾರು 
ವಿರೋಧಿಸುತ್ತಿರಲಿಲ್ಲ. ನಿಮ್ಮ ಅವಧಿಯಲ್ಲಿ ರಾಜ್ಯಸಭೆ "ಉತ್ಪಾದಕತೆ "ಕ. 70 ರಷ್ಟು ಹೆಚ್ಚಾಯಿತು ಸಂರ 
ವಿದಾಯ ಭಾಷಣದಲ್ಲಿ "ಸಂಸದರು ಸದನದಲ್ಲಿ ಮಾತೃ ಭಾಷೆಯಲ್ಲಿ ಮಾತನಾಡಲು ಅವಕಾಶ 
ಮಾಡಿಕೊಟ್ಟ ವೆಂಕಯ್ಯನಾಯ್ದು ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮ ತಮ್ಮ ಮಾತೃ ಭಾಷೆಯಲ್ಲಿ 
ಮಾತನಾಡಲು ನಮಗೆಲ್ಲರಿಗೂ ನೀವು ಅವಕಾಶ ಕೊಟ್ಟಿದ್ದೀರಿ ರಾಜ್ಯಸಭೆಯಲ್ಲಿ ಮಾತ್ರವೇ ಸದಸ್ಯರು 22 
ಭಾಷೆಗಳಲ್ಲಿ ಮಾತನಾಡಲು ಸಾಧ್ಯವಾಗಿದೆ. ಅದಕ್ಕೆ ನೀವೇ ಕಾರಣ ಎಂದು ಪ್ರಶಿಪಕ್ಷ ನಾಯಕ 
ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಜೊತೆಗೆ ನೀವು ಆತ್ಮಕಥೆ ಬರೆಯಿರಿ ಎಂದು ನಾಯ್ದುರನ್ನು ಅನೇಕರು 
ಒತ್ತಾಯಿಸಿದರು. 


ಕನ್ನಡದಲ್ಲೇ ವಿದಾಯ ಕೋರಿದ ಜೋಷಿ:- ಕೇಂದ್ರ ಸಚಿವ ಪ್ರಹ್ಲಾದ್‌ ಜೋಷಿ ನಾಯ್ದು ಅವರಿಗೆ 
ಕನ್ನಡದಲ್ಲೇ ಭಾಷಣ ಮಾಡಿ ವಿದಾಯ ಕೋರಿದರು. ಕರ್ನಾಟಕದೊಂದಿಗೆ ನೀವು ದಶಕಗಳ ನಂಟನ್ನು 
ಹೊಂದಿದ್ದಿರಿ ಅಲ್ಲಿನ ಎಲ್ಲಾ ರಾಜಕಾರಣಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವುದು ಮಾತ್ರವಲ್ಲ, 
ಉಪರಾಷ್ಟಪತಿ ಹುದ್ದೆಗೇರಿದ್ದರೂ ಬೆಂಗಳೂರಿಗೆ ಬಂದಾಗ. ಜನಾರ್ಧನ “ಹೋಟೆಲ್‌ಗೆ ಹೋಗಿ ಮಸಾಲೆ 
ದೋಸೆ “ಸವಿಯುವುದನ್ನು ನೀವು ಮರೆಯಲೇ ಇಲ್ಲ. ಕರ್ನಾಟಕ ಜನತೆಗೆ ನೀವು ಪ್ರೇರಣಾ 
ಶಕ್ತಿಯಾಗಿದ್ದೀರಿ ಹ ನಿಮ್ಮ ಪದವಿಯನ್ನು ನಿರ್ವಹಿಸಿದ ರೀತಿ ಸದಾಕಾಲಕ್ಕೂ 
ಮಾರ್ಗದರ್ಶನವಾಗಿರಲಿದೆ. ನಿಮ್ಮ ಸಮಯ ಬದ್ದತೆ ಅನುಕರಣೀಯ. ದಕ್ಷಿಣ ಭಾರತದ ಡೆಸ್‌ ಕೋಡ್‌ 


207 


(ಬಿಳಿ ಪಂಚೆ, ಬಿಳಿ ಅಂಗಿ) ಮರೆಯಲಿಲ್ಲ. ಒಬ್ಬ ಸಾರ್ವಜನಿಕ ಸೇವೆಯಲ್ಲಿರುವ ನಾಯಕ ಎಷ್ಟು 
ಸರಳವಾಗಿರಬಹುದು ಎಂಬುದನ್ನು ನಮಗೆ ಕಲಿಸಿಕೊಟ್ಟಿದೆ ಎಂದು ಹೇಳಿದರು. 


ಆಧಾರ: ಉದಯವಾಣಿ, ದಿನಾ೦ಕ:09.08.2022. 
7 ಅಮೃತ ಸಂಭ್ರಮದಲ್ಲಿ ಭಾರತ 


ದೇಶವು ಸ್ಹಾತಂತ್ಯದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ತೇಲಾಡುತ್ತಿದೆ. ಪ್ರತಿ ಮನೆಗೂ 
ತ್ರಿವರ್ಣ ಧ್ವಜ ಅಭಿಯಾನದಿಂದಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದೆಲ್ಲಡೆ ತ್ರಿವರ್ಣ ಧ್ವಜ 
ರಾರಾಜಿಸುತ್ತಿದೆ. 


ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪು ಕೋಟೆಯಿಂದ ದೇಶದ ಜನರನ್ನು 
ಉದ್ದೇಶಿಸಿ ಬೆಳಿಗ್ಗೆ ಮಾತನಾಡಲಿದ್ದಾರೆ. 


ಪ್ರಧಾನಿ ತಮ್ಮ ಭಾಷಣದಲ್ಲಿ ಮಹತ್ವದ ಯೋಜನೆಗಳನ್ನು ಘೋಷಿಸುವ ನಿರೀಕ್ಷೆ ಇದೆ. 
ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಭಾರತದಲ್ಲಿ ಚಿಕಿತ್ಸೆ ಪಡೆಯಿರಿ ಪ್ರಧಾನ 
ಮಂತ್ರಿ ಸಮಗ್ರ ಸ್ಪಾಸ್ಟ್ಯ ಯೋಜನೆ ಸೇರಿ ಹಲವು ಯೋಜನೆಗಳು ಘೋಷಣೆ ಆಗಬಹುದು. ಸತತ 
ಒಂಬತ್ತನೇ ವರ್ಷ ಮೋದಿ ಅವರು ಸ್ಥಾತಂತ್ರೋತ್ಸವ ಭಾಷಣ ಮಾಡಲಿದ್ದಾರೆ. ಹಿಂದಿನ ವರ್ಷಗಳ 
ಭಾಷಣಗಳಲ್ಲಿ ಅವರು ಮಹತ್ವದ ಯೋಜನೆಗಳನ್ನು ಘೋಷಿಸಿದ್ದರು. 


ದೇಶದಾದ್ಯಂತ ಬಿಗಿ ಭದತೆ ಏರ್ಪಡಿಸಲಾಗಿದೆ. 76ನೇ ಸ್ಟಾತಂತ್ರೋತ್ಸವದ ಸಲುವಾಗಿ ಮುಖ್ಯ 
ಕಾರ್ಯಕ್ರಮ ನಡೆಯಲಿರುವ ದೆಹಲಿಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ದೆಹಲಿ ಸಂಭ್ರಮಾಚರಣೆಗೆ 
ಯಾವುದೇ ಅಡ್ಡಿ ಆತಂಕಗಳು ಎದುರಾಗುವುದನ್ನು ತಡೆಯಲು ಪೊಲೀಸರು ಸಜ್ಜಾಗಿದ್ದಾರೆ. 


ಮೊಗಲರ ಕಾಲದ ಈ ಸ್ಮಾರಕದ ಸುತ್ತಲೂ 10 ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು 
ನಿಯೋಜಿಸಲಾಗಿದೆ. ಮುಖ ಗುರುತಿಸುವಿಕೆ ವ್ಯವಸ್ಥೆ (ಎಫ್‌ಆರ್‌ಎಸ್‌) ಇರುವ ಕ್ಯಾಮರಾಗಳನ್ನು 
ಕೆಂಪುಕೋಟೆಯ ದ್ದಾರದಲ್ಲಿ ಅಳವಡಿಸಲಾಗಿದೆ. ಹಲವು ಹಂತದ ಭದತೆ ಏರ್ಪಡಿಸಲಾಗಿದೆ. 
ಕೆಂಪುಕೋಟೆ ಪ್ರದೇಶದಲ್ಲಿ ಗಾಳಿಪಟ ಮತ್ತು ಇತರ ಹಾರುವ ವಸ್ತುಗಳನ್ನು ಕೆಳಕ್ಕೆ ಉರುಳಿಸುವುದಕ್ಕಾಗಿ 
400ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಕೆಂಪುಕೋಟೆ ಸುತ್ತಲಿನ ಐದು ಕಿ.ಮೀ. 
ಪ್ರದೇಶವನ್ನು ಗಾಳಿಪಟ ನಿಷೇಧಿತ ವಲಯ ಎಂದು ಘೋಷಿಸಲಾಗಿದೆ. 


ಕೆಂಪುಕೋಟೆಯ ಕಾರ್ಯಕ್ರಮದಲ್ಲಿ ಸುಮಾರು ಏಳು ಸಾವಿರ ಆಹ್ಪಾನಿತರು ಭಾಗವಹಿಸುವ 
ನಿರೀಕ್ಷೆ ಇದೆ. ಮುಂಬೈ ಬೆಂಗಳೂರು ಸೇರಿ ದೇಶದ ಎಲ್ಲಾ ಮಹಾನಗರಗಳಲ್ಲಿಯೂ ಭದ್ರತೆಯನ್ನು 
ಬಿಗಿಗೊಳಿಸಲಾಗಿದೆ. ಬೀದಿಗಳಲ್ಲಿ ಪೊಲೀಸರನ್ನು ನಿಯೋಜಿಸುವುದರ ಜೊತೆಗೆ ಡ್ರೋನ್‌ ತಡೆ 
ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಸ್ಪಾತಂತ್ರ್ಯ ದಿನದಂದು ವಿಧ್ವಂಸಕ ಕೃತ್ಯ ನಡೆಯಬಹುದು ಎಂಬ 
ಗುಪ್ತಚರ ಮಾಹಿತಿಯೇನೂ ಸಿಕ್ಕಿಲ್ಲ. ಆದರೆ ಮಹತ್ನದ ಎಲ್ಲ ಕೇಂದ್ರಗಳ ಮೇಲೆ ಕಣ್ಗಾವಲು ಇರಿಸಲಾಗಿದೆ 
ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 


ಭವ್ಯ ಭಾರತ ಕಟ್ಟಲು ಮುರ್ಮು ಕರೆ: ಪ್ರತಿಯೊಬ್ಬ ನಾಗರಿಕ ಭವ್ಯ ಭಾರತ ನಿರ್ಮಾಣದ 
ಪಣತೊಡಬೇಕು. ದೇಶದ ಸುರಕ್ಷತೆ, ಭದ್ರತೆ ಮತ್ತು ಸಮೃದ್ಧಿಗಾಗಿ ದುಡಿಯಬೇಕು ಎಂದು ರಾಷ್ಟ್ರಪತಿ 
ದ್ರೌಪದಿ ಮುರ್ಮು ಅವರು ಕರೆ ನೀಡಿದ್ದಾರೆ. 


ಸ್ಪಾತಂತ್ರೊ ೀಿತ್ತವದ ಮುನ್ನಾ ದಿನವಾದ ದೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 
ರಾಷಪತಿಯಾಗಿ ಲೆದಿಕಾರ ಸ್ವೀಕರಿಸಿದ ನಂತರ ಇದು ಅವರ pA ಭಾಷಣ. ಈ 75 ವರ್ಷಗಳಲ್ಲಿ 


ಟ್ರ 


ಕಲಿತೆ ಪಾಠಗಳು ದೇಶವು “ಸ್ವಾತಂತ್ಯದ 100ನೇ ವರ್ಷದತ್ತ ಸಾಗಲು ನೆರವಿಗೆ ಬರಲಿವೆ. ದೇಶವು 


208 


ನಮಗೆಲ್ಲವನ್ನೂ ನೀಡಿದೆ. ಭವ್ಯ ಭಾರತದ ನಿರ್ಮಾಣದಲ್ಲಿ ನಮ್ಮಲ್ಲರ ಸಾರ್ಥಕತೆ ಇದೆ ಎಂದು 
ಹೇಳಿದ್ದಾರೆ. 


ಆಧಾರ: ಪ್ರಜಾವಾಣಿ, ದಿನಾಂಕ:15.08.2022. 
8. ಕೃಷಿ ಸಾಲ : ಕೇಂದ್ರ ಬಂಪರ್‌ 


ರೂ.3 ಲಕ್ಷದವರೆಗಿನ ಅಲ್ಲಾವಧಿ ಕೃಷಿ ಸಾಲ ವಿತರಿಸುವ ಹಣಕಾಸು ಸಂಸ್ಥೆಗಳಿಗೆ ಹೆಚ್ಚುವರಿ 
ಶೇ.1.5 ರಷ್ಟು ಬಡ್ಡಿ ಸಬ್ದಿಡಿ ವಿತರಣೆ ಮಾಡಲು ಕೇಂದ್ರ ನಿರ್ಧರಿಸಿದೆ. ಇದು ಕೃಷಿ ವಲಯಕ್ಕೆ ಸಾಲದ 
ಸರಾಗ ಹರಿವಿಗೆ ನೆರವಾಗಲಿದೆ ಎಂದು ಕೇಂದ್ರ ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ. 

ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ 
ಸರ್ಕಾರಿ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಗೂ ಹೆಚ್ಚುವರಿಯಾಗಿ ಶೇ.1.5ರಷ್ಟು ಬಡ್ಡಿ ಸಬ್ದಿಡಿ ನೀಡಲು 
ನಿರ್ಧರಿಸಲಾಗಿದೆ. 


ಕ: ಯೋಜನೆ ಅನ್ವಯ ರೂ.3 ಲಕ್ಷದವರೆಗೆ ಅಲ್ಲಾವಧಿ ಕೃಷಿ ಸಾಲ ಪಡೆಯುವ ರೈತರು 
ಶೇ.7ರಷ್ಟು ಬಡ್ಡಿ ಪಾವತಿಸಬೇಕಾಗುತ್ತದೆ. ಆದರೆ ಕಾಲಮಿತಿಯಲ್ಲಿ ಹಣ ಪಾವತಿಸಿದರೆ ಶೇ.3 ರಷ್ಟು ಬಡ್ಡಿ 
ರಿಯಾಯಿತಿ ಸಿಗುತ್ತದೆ. ಅಂದರೆ ರೈತರಿಗೆ ಶೇ.4ರ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತದೆ. 


ಆದರೆ, ಇತ್ತೀಚಿನ ದಿನಗಳಲ್ಲಿ ಬಡ್ಡಿದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಹಣಕಾಸು ಸಂಸ್ಥೆಗಳಿಗೆ ಶೇ.15 
ರಷ್ಟು ಬಡ್ಡಿ ಸಬ್ದಿಡಿ ನೀಡಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಈ ಸಬ್ದಿಡಿಯು ಸರ್ಕಾರಿ, ಖಾಸಗಿ, 
ಸಣ್ಣ ಹಣಕಾಸು ಬ್ಯಾಂಕ್‌ಗಳು, ಪ್ರಾಂತೀಯ ಗ್ರಾಮೀಣ ಬ್ಯಾಂಕ್‌ಗಳು, ಸಹಕಾರ ಬ್ಯಾಂಕ್‌ಗಳು ಮತ್ತು 
ಕಂಪ್ಯೂಟರೀಕೃತ ಪ್ರಾಥಮಿಕ ಕೃಷಿ ಪತ್ತಿನ ಸೊಸೈಟಿಗಳಿಗೂ ಅನ್ವಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. 
ಈ ಯೋಜನೆ ಜಾರಿಗೆ 2022-2023 ರಿಂದ 2024-2025ರ ಅವಧಿಗೆ ಹೆಚ್ಚುವರಿ ರೂ.34,856 
ಕೋಟಿ ಬಜೆಟ್‌ ಅನುದಾನ ಬೇಕಾಗಲಿದೆ ಎಂದು ಸರ್ಕಾರ ಹೇಳಿದೆ. 


ತುರ್ತು ಸಾಲ ಖಾತ್ರಿ ಯೋಜನೆಗೆ ಹೆಚ್ಚುವರಿ ರೂ.50 ಸಾವಿರ ಕೋಟಿ: ತುರ್ತು ಸಾಲ ಖಾತ್ರಿ 
ಯೋಜನೆಗೆ ನೀಡಲಾಗಿದ್ದ ಅನುದಾನದ ಮೊತ್ತವನ್ನು ರೂ.4.50 ಲಕ್ಷ ದಿಂದ ರೂ.5 ಲಕ್ಷಕ್ಕೆ ಹೆಚ್ಚಿಸಲು 
ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಹೆಚ್ಚುವರಿ ಹಣವನ್ನು ಆತಿಥ್ಯ ಮತ್ತು ಅದಕ್ಕೆ ಸಂಬಂಧಿಸಿದ 
ಕ್ಷೇತ್ರಗಳಿಗೆ ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಕೋವಿಡ್‌ನಿಂದಾಗಿ ಆತಿಥ್ಯ ಕ್ಷೇತ್ರ 
ಅನುಭವಿಸಿರುವ ಸಂಕಷ್ಟವನ್ನು ನಿವಾರಿಸಿ ಆ ಕ್ಷೇತ್ರಕ್ಕೆ ನೆರವು ನೀಡುವ ನಿಟ್ಟಿನಲ್ಲಿ ಹೆಚ್ಚುವರಿ ಅನುದಾನ 
ಒದಗಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ. ಈ ಯೋಜನೆಯಡಿ 2022ರ ಆಗಸ್ಟ್‌ 5ರವರೆಗೆ ಸರ್ಕಾರ 
ರೂ.3.67 ಲಕ್ಷ ಕೋಟಿ ಸಾಲ ವಿತರಿಸಿದೆ. 


3 


ಆಧಾರ: ಕನ್ನಡಪ್ರಭ, ದಿನಾಂಕ:18.08.2022 


209 


ಭಾಗ-4 


ರಾಜ್ಯ ಸರ್ಕಾರದ ಸುದ್ದಿಗಳು 


1. ಸುಲಲಿತ ವ್ಯವಹಾರಗಳ ಶ್ರೇಯಾಂಕ : ರಾಜ್ಯಕ್ಕೆ ಅಗ್ರಸ್ಥಾನ 


ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಸುಲಲಿತ ವ್ಯವಹಾರ (ಈಸ್‌ ಆಫ್‌ 
ಡೂಯಿಂಗ್‌ ಬ್ಯುಸಿನೆಸ್‌) ವಿಭಾಗದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಪಡೆದಿದೆ. 


ಈ ಕುರಿತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕೆ ಮತ್ತು 
ಆಂತರಿಕ ವ್ಯಾಪಾರ ಉತ್ತೇಜನ ಸಂಸ್ಥೆ (ಡಿಪಿಐಐಟಿ) ಶ್ರೇಯಾಂಕ ಪಟ್ಟಿ ಬಿಡುಗಡೆ ಮಾಡಿದೆ. 
ವಿಶೇಷವೆಂದರೆ 2020ರ ಸೆಪ್ಪೆಂಬರ್‌ನಲ್ಲಿ ಬಿಡುಗಡೆಯಾಗಿದ್ದ ಈ ಹಿಂದಿನ ಶ್ರೇಯಾಂಕ ಪಟ್ಟಿಯಲ್ಲಿ 17ನೇ 


ಸ್ಥಾನದಲ್ಲಿದ್ದ ಕರ್ನಾಟಕ ಈಗ ಮೊದಲ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. 


2020ರ ವಹಿವಾಟು ಸುಧಾರಣೆ ಕ್ರಿಯಾ ಯೋಜನೆ (ಎಸ್‌ಬಿಆರ್‌ಎಪಿ) ಅಡಿ ರಾಜ್ಯಗಳು ಮತ್ತು 
ಕೇಂದ್ರಾಡಳಿತ ಪ್ರದೇಶಗಳ ವಾರ್ಷಿಕ ಸುಧಾರಣಾ ಕ್ರಮಗಳ ಪರಿಶೀಲನಾ ವರದಿ ಬಿಡುಗಡೆಯಾಗಿದೆ. 
ಕರ್ನ್‌ಟಕದ ನಂತರ ಆಂಧ್ರಪ್ರದೇಶ ಗುಜರಾತ್‌, ಹರಿಯಾಣ, ಪಂಜಾಬ್‌ ತಮಿಳುನಾಡು, ತೆಲಂಗಾಣ 
ರಾಜ್ಯಗಳು ಅಗ್ರ ಸಾಧಕರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿವೆ. 


ಹಿಂದಿನ ಸಾಲಿನಲ್ಲಿ ಡಿಪಿಐಐಟಿ ಸೂಚಿಸಿದ್ದ 187 ಸುಧಾರಣಾ ಕ್ರಮಗಳಲ್ಲಿ ಶೇ.100 ರಷ್ಟು 
ಅನುಷ್ಠಾನಗೊಳಿಸಿದ್ದರೂ, ಕರ್ನಾಟಕವು 2019ರಲ್ಲಿ 17ನೇ ಸ್ಥಾನಕ್ಕೆ ಕುಸಿದಿತ್ತು ಆದರೆ, ನಂತರದಲ್ಲಿ 
ಹಲವು ಸುಧಾರಣಾ ಕ್ರಮಗಳ ಅನುಷ್ಠಾನದ ಜೊತೆಗೆ ರಾಜ್ಯದ 30ಕ್ಕೂ ಹೆಚ್ಚು ಇಲಾಖೆಗಳ ನಡುವಿನ 
ಸಮನ್ಸಯತೆ ಮತ್ತು ಪೂರಕ ಪ್ರಯತ್ನಗಳಿಂದ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಪ್ರಥಮ ಶ್ರೇಣಿಗೆ ಏರಿದೆ. 
ಶ್ರೇಯಾಂಕ ನಿರ್ಧಾರ ಹೇಗೆ: ದೇಶದ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಮಿಕರ 
ನಿಯಂತ್ರಣ ಕಾಯಿದೆ, ಪರಿಸರ ಪರವಾನಗಿ, ಪ್ರಕ್ರಿಯೆಗಳ ಸರಳೀಕರಣ, ಬಳಕೆದಾರರ ಸಂಪರ್ಕ 
ಪ್ರತಿಕ್ರಿಯೆ, ಕುಂದುಕೊರತೆಗಳ ನಿವಾರಣೆ ಸೇರಿದಂತೆ ವಿವಿಧ ಅಂಶಗಳ ಸಮೀಕ್ಷೆ ನಡೆಸಿ ಡಿಪಿಐಐಟಿ 
ಶ್ರೇಯಾಂಕ ನಿರ್ಧರಿಸುತ್ತದೆ. 


ಸುಲಲಿತ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಅಫಿಡವಿಟ್‌ ಬೇಸ್ಟ್‌ ಕ್ಷಿಯರೆನ್ಸ್‌ 
ಯೋಜನೆ ಜಾರಿಗೊಳಿಸಿದ್ದೇವೆ. ಕೈಗಾರಿಕಾ ಸೌಲಭ್ಯ ಕಾಯಿದೆಗೆ ತಿದ್ದುಪಡಿ ತಂದು ಕೈಗಾರಿಕೆಗಳ 
ಸ್ಥಾಪನೆಗೆ ಇದ್ದ ತೊಡಕು ನಿವಾರಿಸಲಾಗಿದೆ. ನಮ್ಮ ಸರ್ಕಾರ ಸುಲಲಿತ ವ್ಯವಹಾರಕ್ಕೆ ಹೆಚ್ಚು ಒತ್ತು 
ನೀಡಿರುವುದರಿಂದ ಹೂಡಿಕೆದಾರರು ರಾಜ್ಯದಲ್ಲಿ ಹೆಚ್ಚು ಬಂಡವಾಳ ಹೂಡುತ್ತಿದ್ದಾರೆ. 


ಮುರುಗೇಶ್‌ ನಿರಾಣಿ, ಕೈಗಾರಿಕಾ ಸಜೆವ. 


ರಾಜ್ಯದಲ್ಲಿ ಸುಲಲಿತ ವ್ಯವಹಾರಕ್ಕೆ ಪೂರಕವಾದ ಸುಧಾರಣಾ ಕ್ರಮಗಳ ಅನುಷ್ಠಾನ ಖಾತ್ರಿ 
ಪಡಿಸುವ ನೋಡಲ್‌ ಏಜೆನ್ಸಿ ಕರ್ನಾಟಕ ಉದ್ಯೋಗ ಮಿತ್ರ ಡಿಪಿಐಐಟಿ ಮಾಡಿದ ಶಿಫಾರಸ್ಸುಗಳನ್ನು 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿರುವ ಫಲವಾಗಿ ರಾಜ್ಯ ಇಂದು ಅಗ್ರ ಶ್ರೇಯಾಂಕ ಪಡೆಯಲು 

ಸಾಧ್ಯವಾಗಿದೆ. 
ಡಾ: ಇ.ವಿ. ರಮಂಣರೆಡ್ಡಿ, ಕೈಗಾರಿಕೆ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ. 


ಆಧಾರ:ವಿಶ್ವವಾಣಿ, ದಿನಾಂಕ:01.07.2022. 


210 


2. ಜನಸಂಖ್ಯೆ ಹಂಚಿಕೆಯಲ್ಲೂ ಪಕ್ಷ ತಾರತಮ್ಯ 


ಬಿಜೆಪಿ ಶಾಸಕರು ಪ್ರತಿನಿಧಿಸುವ ಹಲವು ಕ್ಷೇತಗಳ ವಾರ್ಡ್‌ಗಳಲ್ಲಿ ಸರಾಸರಿ ಜನಸಂಖ್ಯೆ 30 
ಸಾವಿರ ಇದ್ದರೆ, ಕಾಂಗೆಸ್‌ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಸರಾಸರಿ ಜನಸಂಖ್ಯೆ 39 ಸಾವಿರ. 


ವಾರ್ಡ್‌ಗಳ ಮರು ವಿಂಗಡಣೆ ಪಟ್ಟಿಯಲ್ಲಿ ವಿಧಾನಸಭೆ ಕ್ಷೇತ್ರವಾರು ವಾರ್ಡ್‌ಗಳ ಜನಸಂಖ್ಯೆ 
ಗಮನಿಸಿದರೆ ಈ ಮಾಹಿತಿ ಎದ್ದು ಕಾಣಿಸುತ್ತದೆ. 


2011ರ ಜನಗಣತಿ ಪ್ರಕಾರ 84.65 ಲಕ್ಷ ಮತದಾರರು ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದು, ಅದನ್ನು 
ಆಧರಿಸಿ 243 ವಾರ್ಡ್‌ಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವಾರ್ಡ್‌ನಲ್ಲಿ ಸರಾಸರಿ 34.750 ಮತದಾರರು 
ಇರಲಿದ್ದಾರೆ. ರೈಲು ಹಳಿ ರಸ್ತೆಗಳ ವಿಭಜನೆ ಆಗುವ ಕಡೆ ಶೇ.10 ರಷ್ಟು ಕಡಿಮೆ ಅಥವಾ ಹೆಚ್ಚು 
ಆಗಲಿದೆ ಎಂದು ಬಿಬಿಎಂಪಿ ಹೇಳುತ್ತಿದೆ. 


ಇತರೆ ಆಡಳಿತ ಪಕ್ಷದ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳಿಗೆ ಒಂದು ಮಾನದಂಡ, ಅನ್ಯ ಪಕ್ಷದ 
ಶಾಸಕರ ಕ್ಷೇತ್ರಗಳಿಗೆ ಮತ್ತೊಂದು ಬಗೆಯ ಮಾನದಂಡವನ್ನು ಬಿಬಿಎಂಪಿ ಅನುಸರಿಸಿದೆಯೇ ಎಂಬ 
ಅನುಮಾನವನ್ನು ಈ ಅಂಕಿಅಂಶಗಳು ಹುಟ್ಟು ಹಾಕುತ್ತಿವೆ. 


ಉದಾಹರಣೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಸಚಿವ ವಿ. ಸೋಮಣ್ಣ 
ಪ್ರತಿನಿಧಿಸುತ್ತಿದ್ದಾರೆ. ಇಲ್ಲಿನ ಒಟ್ಟಾರೆ ಜನಸಂಖ್ಯೆ 3,05,725 ಇದೆ. ಈ ಕ್ಷೇತ್ರದಲ್ಲಿ 10 ವಾರ್ಡ್‌ಗಳಾಗಿ 
ವಿಂಗಡಿಸಲಾಗಿದೆ. ಪ್ರತಿ ವಾರ್ಡ್‌ಗೆ ಸರಾಸರಿ 30,572 ಜನಸಂಖ್ಯೆ ಇದೆ. ಈ ಕ್ಷೇತ್ರದಲ್ಲಿನ 9 ವಾರ್ಡ್‌ಗಳ 
ಜನಸಂಖ್ಯೆ 30 ಸಾವಿರ ಆಸುಪಾಸಿನಲ್ಲೇ ಇದ್ದು, ಒಂದೇ ಒಂದು ವಾರ್ಡ್‌ನ ಜನಸಂಖ್ಯೆ 31 ಸಾವಿರ 
ದಾಟಿದೆ. ವಾರ್ಡ್‌ಗಳ ಸಂಖ್ಯೆಯನ್ನು 9ಕ್ಕೆ ಸೀಮಿತ ಮಾಡಿದ್ದರೂ ಪ್ರತಿ ವಾರ್ಡ್‌ಗೆ ಸರಾಸರಿ ಜನಸಂಖ್ಯೆ 
33,969 ಆಗುತ್ತಿತ್ತು. 


ಚಾಮರಾಜಪೇಟೆ ವಿಧಾನ ಸಭಾ ಕ್ಸೇತ್ರ 

ಮತದಾರರ 
ವಾರ್ಡ್‌ ಹೆಸರು 

ಸಂಖ್ಯೆ 

ಚಾಮರಾಜಪೇಟೆ 39,923 

ಛಲವಾದಿ ಪಾಳ್ಯ 39,673 

ಜಗಜೀವನರಾಂನಗರ 38,996 

ಪಾದರಾಯನಪುರ 39,539 
ದೇವರಾಜ್‌ ಅರಸ್‌ನಗರ 39,834 

ಆಜಾದ್‌ ನಗರ 39,495 
ಒಟ್ಟು 2,37,460 


211 


ಗೋವಿಂದರಾಜನಗರ ವಿಧಾನ ಸಭಾ ಕ್ಲೆ ಆತ್ರ 
ಮತದಾರರ 
ವಾರ್ಡ್‌ ಹೆಸರು 

ಸಂಖ್ಯೆ 

ಡಾ:ರಾಜ್‌ಕುಮಾರ್‌ 30,670 
ಅಗಹಾರ ದಾಸರಹಳ್ಳಿ 30.219 
ಗೋವಿಂದರಾಜನಗರ 30,906 
ಕಾವೇರಿಪುರ 30,945 
ಮಾರೇನಹಳ್ಳಿ 30,299 
ಮಾರುತೀಮಂದಿರ 30,392 
ಮೂಡಲಪಾಳ್ಯ 30,604 
ಕಲ್ಯಾಣನಗರ 31,107 
ನಾಗರಬಾವಿ 30,431 
ನಾಯಂಡಹಳ್ಳಿ 30,152 

ಒಟ್ಟು 3,05,725 


ಚಾಮರಾಜಪೇಟೆಯಲ್ಲಿ 39 ಸಾವಿರ: ಸಚಿವ ಮುನಿರತ್ನ ಪ್ರತಿನಿಧಿಸುವ ರಾಜರಾಜೇಶ್ವರಿನಗರ ಕ್ಷೇತ್ರದಲ್ಲಿ 14 
ವಾರ್ಡ್‌ಗಳಿವೆ. ಇಲ್ಲಿನ ಸರಾಸರಿ ಜನಸಂಖ್ಯೆ 32,709 ಇದೆ. 13 ವಾರ್ಡ್‌ಗಳಿಗೆ ಸೀಮಿತ ಮಾಡಿದ್ದರೂ 
ಸರಾಸರಿ ಜನಸಂಖ್ಯೆ 35225 ಇರುತ್ತಿತ್ತು. 


ಅದೇ ರೀತಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಖ್ಯೆ 2,37,460 ಇದೆ. ಇಲ್ಲಿ 
ವಾರ್ಡ್‌ಗಳ ಸಂಖ್ಯೆಯನ್ನು 7 ರಿಂದ 6ಕ್ಕೆ ಇಳಿಸಲಾಗಿದೆ. ಈಗ ಪ್ರತಿ ವಾರ್ಡ್‌ನ ಸರಾಸರಿ ಜನಸಂಖ್ಯೆ 
39,576 ಆಗಿದೆ. ಏಳು ವಾರ್ಡ್‌ಗಳನ್ನೇ ಉಳಿಸಿದ್ದರೆ ಸರಾಸರಿ ಜನಸಂಖ್ಯೆ 33,922 ಆಗಿರುತ್ತಿತ್ತು. ಅದೇ 
ರೀತಿ ಜಯನಗರ ಕ್ಷೇತ್ರದಲ್ಲೂ ಒಂದು ವಾರ್ಡ್‌ ಕಡಿಮೆ ಮಾಡಿ 6 ವಾರ್ಡ್‌ಗೆ ಸೀಮಿತ ಮಾಡಲಾಗಿದೆ. 
ಆರು ವಾರ್ಡ್‌ಗಳ ಸರಾಸರಿ ಜನಸಂಖ್ಯೆ 38,305 ಇದೆ. ಏಳು ವಾರ್ಡ್‌ಗಳನ್ನೇ ಉಳಿಸಿದ್ದರೂ ಸರಾಸರಿ 
ಜನಸಂಖ್ಯೆ 32,833 ಇರುತ್ತಿತ್ತು. 


ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು 9 ವಾರ್ಡ್‌ಗಳಾಗಿ ವಿಭಾಗಿಸಲಾಗಿದೆ. ಇಲ್ಲಿಯೂ 
ಪ್ರತಿವಾರ್ಡ್‌ಗೆ ಸರಾಸರಿ ಜನಸಂಖ್ಯೆ36,041 ಇದೆ. 10 ವಾರ್ಡ್‌ಗಳಾಗಿ ವಿಭಾಗಿಸಿದ್ದರೂ ಸರಾಸರಿ 
ಜನಸಂಖ್ಯೆ 32,437 ಇರುತ್ತಿತ್ತು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 10 ವಾರ್ಡ್‌ಗಳಿದ್ದು ಇಲ್ಲಿಯೂ ಪ್ರಶಿ 
ವಾರ್ಡ್‌ಗೆ ಸರಾಸರಿ ಜನಸಂಖ್ಯೆಯನ್ನು 11ಕ್ಕೆ ಹೆಚ್ಚಿಸಿದ್ದರೂ ಸರಾಸರಿ ಜನಸಂಖ್ಯೆ 33,886 ಇರುತ್ತಿತ್ತು ಈ 
ನಾಲ್ಕು ಕ್ಷೇತ್ರಗಳನ್ನು ಕಾಂಗೆಸ್‌ ಶಾಸಕರು ಪ್ರಶಿನಿಧಿಸುತ್ತಿದ್ದಾರೆ. 


212 


ಮಹದೇವಪುರ ಪದ್ಮನಾಭನಗರ, ಬೊಮ್ಮನಹಳ್ಳಿ ಮತ್ತೂ ರಾಜರಾಜೇಶ್ವರಿನಗರ ವಿಧಾನಸಭಾ 
ಕ್ಷೇತ್ರಗಳಲ್ಲಿ ಸರಾಸರಿ ಜನಸಂಖ್ಯೆಯನ್ನು ಮೀರಿ ಹೆಚ್ಚುವರಿಯಾಗಿ ಒಂದೊಂದು ವಾರ್ಡ್‌ಗಳನ್ನು 
ನೀಡಲಾಗಿದೆ. ಬ್ಯಾಟರಾಯನಪುರ, ಚಾಮರಾಜಪೇಟೆ, ಸರ್ವಜ್ಞನಗರ, ದಾಸರಹಳ್ಳಿ ಕ್ಷೇತ್ರಗಳಲ್ಲಿ 
ಒಂದೊಂದು ಹೆಚ್ಚುವರಿ ವಾರ್ಡ್‌ಗೆ ಅವಕಾಶ ಇದ್ದರೂ ಕಡಿತ ಮಾಡಲಾಗಿದೆ. ಬಿಬಿಎಂಪಿ 
ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಸದಸ ರ ಸಂಖ್ಯೆ ಹೆಚ್ಚಿಸುವಂತೆ ಮಾಡಿಕೊಂಡಿರುವ ತಂತ್ರ ಎಂಬ 
ಅಕ್ಷೇಪಣೆಗಳು ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಕೆಯಾಗಿದೆ. 


ಆಧಾರ:ಪ್ರಜಾವಾಣಿ, ದಿನಾಂ೦ಕ:01.07.2022 
3. ಜಲಜೀವನ್‌ ಮಿಷನ್‌ಗೆ ರೂ.4,000 ಕೋಟಿ 


ಜಲಜೀವನ್‌ ಮಿಷನ್‌ ಯೋಜನೆಯಡಿ ರೂ.4000 ಕೋಟಿ ವೆಚ್ಚದಲ್ಲಿ ಯಾದಗಿರಿ, 
ತುಮಕೂರು, ವಿಜಯಪುರ ಜಿಲ್ಲೆಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಜಾರಿಗೊಳಿಸಲು 
ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. 


ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ. ಮಾಧುಸ್ತಾಮಿ ಅವರು 
ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. 
ಯಾದಗಿರಿ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಜನವಸತಿಗಳಿಗೆ ಹಾಗೂ 3 ನಗರ ಸ್ಥಳೀಯ ಸಂಸ್ಥೆಗಳಾದ 
ಕಕ್ಕೇರಾ, ಕೆಂಭಾವಿ ಮತ್ತು ಹುಣಸ ಗಿ ಪಟ್ಟಣಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು 
ಯೋಜನೆಗೆ ರೂ.2,054 ತೋಟಿ ಪರಿಷ್ಣೃತ “ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಯಿತು 
ಎಂದು ಅವರು ಹೇಳಿದರು. 


> ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಬೋರನಕಣಿವೆ ಅಣೆಕಟ್ಟಿನಿಂದ ಗಾಣಧಾಳು, 
ಹೊಯ್ದಳಕಟ್ಟೆ ಕೆಂಕೆರೆ, ಬರಕನಾಳು, ದೊಡ್ಡ ಬಿದರೆ ಮತ್ತು ದಸೂಡಿ ಗ್ರಾಮ ಪಂಚಾಯಿತಿಗಳ 
147 ಜನ ವಸತಿಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಗೆ ರೂ.115 
ಕೋಟಿ ಅಂದಾಜು ವೆಚ್ಚದಲ್ಲಿ ಜಾರಿಗೆ ಒಪಿಗೆ. 


> ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ 398 ಜನವಸತಿಗಳಿಗೆ ಹೇಮಾವತಿ ನದಿಯಿಂದ 
ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ರೂ.435 ಕೋಟಿ ಅಂದಾಜು 
ವೆಚ್ಚದಲ್ಲಿ ಜಾರಿಗೆ ಅನುಮೋದನೆ. 


> ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಮತ್ತು ಸಿಂದಗಿ ಪಟ್ಟಣಗಳು ಹಾಗೂ ಇವೆರಡೂ 
ತಾಲ್ಲೂಕುಗಳಲ್ಲಿನ ಎಲ್ಲಾ ಗ್ರಾಮೀಣ ಜನವಸತಿಗಳು, ದೇವರ ಹಿಪ್ಪರಗಿ, ಆಲಮೇಲ, ತಾಳಿಕೋಟೆ 
ಮತ್ತು ನಲತವಾಡ್‌ಗಳಲ್ಲಿ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರು ಪೂರೈಕೆಗೆ 
ರೂ.1358 ಕೋಟಿ ಪರಿಷ್ಠತ ಅಂದಾಜಿಗೆ ಒಪಿಗೆ. 


> ಹಾವೇರಿ ಜಿಲ್ಲೆಯ 285 ಜನವಸತಿಗಳಿಗೆ ರೂ.837 ಕೋಟಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ 
ನೀರು ಯೋಜನೆ ಜಾರಿಗೆ ಒಪ್ಪಿಗೆ. 


> ಚಳ್ಳಕೆರೆ ತಾಲ್ಲೂಕಿನ ಮೈಲನಹಳ್ಳಿ ಗ್ರಾಮದ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ ರೂ.19.90 
ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ. 


213 


> ಮಂಗಳೂರಿನ ಉಳ್ಳಾಲ ನಗರಸಭಾ ವ್ಯಾಪ್ತಿ ಕೋಟೆಕಾರ್‌ ಪಟ್ಟಣ ಪಂಚಾಯಿತಿ ಸೋಮೇಶ್ವರ 
ಪುರಸಭೆ ವ್ಯಾಪ್ತಿಯ 24 ಗ್ರಾಮಗಳ ಕುಡಿಯುವ ನೀರು ಸರಬರಾಜು ಯೋಜನೆಯ 
ರೂ.249.98 ಕೋಟಿ ಪರಿಷ್ಣೃತ ಅಂದಾಜು ಪೆಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ. 


> ಶಿರಸಿ ತಾಲ್ಲೂಕಿನ ಖಾನಾಪುರ ತಾಳಗುಪ್ಪ ರಸ್ತೆಯ ರಾಜ್ಯ ಹೆದ್ದಾರಿ 93ರ ಐದು ರಸ್ತೆ ವೃತ್ತಗಳ 
ಸುಧಾರಣೆಗೆ ರೂ.14.72 ಕೋಟಿ ವೆಚ್ಚದಲ್ಲಿ ಭೂ ಸ್ಪಾಧಿನಪಡಿಸಿಕೊಳ್ಳಲು ಅನುದಾನ ಬಿಡುಗಡೆಗೆ 


ಆಡಳಿತಾತ್ಮಕ ಅನುಮೋದನೆ ಒಪ್ಪಿಗೆ. 


> ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಈ ತಿಂಗಳು (ಜುಲೈ) ನಡೆಸುವುದಿಲ್ಲ. 
ಆಗಸ್ಟ್‌ನಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. 


ಆಧಾರ:ಪ್ರಜಾವಾಣಿ, ದಿನಾಂಕ:02.07.2022 
4. ಆಗಸ್ಟ್‌ನಲ್ಲಿ ಅಧಿವೇಶನ ನಡೆಸಲು ತೀರ್ಮಾನ 


ವಿಧಾನ ಮಂಡಲದ ಮಳೆಗಾಲದ ಅಧಿವೇಶನವನ್ನು ಆಗಸ್ಟ್‌ನಲ್ಲಿ ನಡೆಸಲು ಸಚಿವ ಸಂಪುಟ 
ಸಭೆ ತೀರ್ಮಾನಿಸಿದ್ದು, ಮುಂದಿನ ಸಭೆಯಲ್ಲಿ ದಿನಾಂಕ ನಿಗದಿಪಡಿಸಲಾಗುತ್ತದೆ ಎಂದು ಕಾನೂನು ಮತ್ತು 
ಸಂಸದೀಯ ವ್ಯವಹಾರಗಳ ಸಚಿವ ಜೆ.ಸಿ. ಮಾಧುಸ್ತಾಮಿ ಹೇಳಿದರು. 


ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ 
ಅವರು ಮಳೆಗಾಲದ ಅಧಿವೇಶನ ನಡೆಸುವ ಕುರಿತು ಚರ್ಚಿಸಲಾಗಿದೆ. ವಿಧಾನ ಮಂಡಲದ ಮಳೆಗಾಲದ 
ಅಧಿವೇಶನವನ್ನು ಜುಲೈನಲ್ಲಿ ನಡೆಸುವುದಿಲ್ಲ. ಬದಲಿಗೆ ಆಗಸ್ಟ್‌ ತಿಂಗಳಲ್ಲಿ ನಡೆಸಲು ಸರ್ಕಾರ ಚಿಂತನೆ 
ನಡೆಸಿದೆ ಎಂದು ತಿಳಿಸಿದರು. 


ನಮ್ಮ ಕಿನಿಕ್‌ಗೆ ರೂ.103 ಕೋಟಿ ಮೀಸಲು: ಕೋವಿಡ್‌ ಬಳಿಕ ಎಚ್ಚೆತ್ತುಕೊಂಡಿರುವ ರಾಜ್ಯ 
ಸರ್ಕಾರ ಬಿಬಿಎಂಪಿಯ ಪ್ರತೀ ವಾರ್ಡ್‌ನಲ್ಲಿ ಕ್ಲಿನಿಕ್‌ ತೆರೆಯಲು ತೀರ್ಮಾನಿಸಿದೆ. ರಾಜ್ಯ ಸಚಿವ 
ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿದ್ದು, ನಮ್ಮ ಕ್ಲಿನಿಕ್‌ ಸ್ಥಾಪನೆ 103 ಕೋಟಿ 
ಹಣವನ್ನು ಮೀಸಲಿಡಲಾಗಿದೆ. ನಮ್ಮ ಕ್ಲಿನಿಕ್‌ ತೆರೆಯಲು ಸುಮಾರು 30 ರಿಂದ 35 ಲಕ್ಷ ರೂಪಾಯಿ 
ಖರ್ಚಾಗಲಿದೆ ಎಂದು ಸಜೆವ ಮಾಧುಸ್ತಾಮಿ ತಿಳಿಸಿದ್ದಾರೆ. ಬಿಬಿಎಂಪಿ ವಾರ್ಡ್‌ ಮರುವಿಂಗಡಣೆಯ 
ಬಳಿಕ 243 ವಾರ್ಡ್‌ಗಳನ್ನು ರಚನೆ ಮಾಡಲಾಗಿದೆ. ಈ ಎಲ್ಲ ವಾರ್ಡ್‌ಗಳಲ್ಲೂ ನಮ್ಮ ಕ್ಷಿನಿಕ್‌ ತೆರೆಯಲು 
ಸಂಪುಟ ಸಭೆ ತೀರ್ಮಾನಿಸಿದೆ. ಈ ಕ್ಲಿನಿಕ್‌ನಲ್ಲಿ ಸಾಂಕ್ರಮಿಕ, ಸಣ್ಣಪುಟ್ಟ ರೋಗಗಳು ಸೇರಿದಂತೆ 
ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲು ಅನುಕೂಲವಾಗಲಿದ್ದು, ಔಷಧ ನೀಡಲು ಸರ್ಕಾರ ತೀರ್ಮಾನಿಸಿದೆ 
ಎಂದು ಹೇಳಿದರು. 


ಸಂಹುಟ ಸಭೆಯ ಇತರ ತೀರ್ಮಾನಗಳು: 


> ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಕಾರ್ಮಿಕರಿಗೆ ಮಾಸಿಕ ರೂ.2,000 ಸಂಕಷ್ಟ ಭತ್ಯೆಗೆ 
ಅನುಮೋದನೆ. 


> ಹಟ್ಟಿ ಚಿನ್ನದ ಗಣಿ ಕಂಪನಿ ಸರ್ಕಾರದಿಂದ ಗುತ್ತಿಗೆ ಪಡೆದ ಭೂಮಿಯ ಉತ್ತರ ಭಾಗದಲ್ಲಿ 
ಚಿನ್ನದ ನಿಕ್ಷೇಪಕ್ಕೆ ಭೂ ಕೆಳಮೈಗೆ ಮುಕ್ತ ಪ್ರದೇಶವನ್ನು ಕಲ್ಲಿಸುವ ರೂ.307.95 ಕೋಟಿ 
ಅಂದಾಜು ಮೊತ್ತದ ಯೋಜನೆಗೆ ಅನುಮೋದನೆ. 


» ಮುರುಘಾಮಠದ ಆವರಣದಲ್ಲಿ 325 ಅಡಿ ಎತ್ತರದ ಬಸವೇಶ್ವರರ ಕಂಚಿನ ಪ್ರತಿಮೆ 
ನಿರ್ಮಿಸಲು ರೂ.20 ಕೋಟಿ ಬಿಡುಗಡೆ ಮಾಡಿರುವ ಕ್ರಮಕ್ಕೆ ಘಟನೋತ್ತರ ಅನುಮತಿ. 


214 


> ಮಾಗಡಿ ಹ್ಯಾಂಡ್‌ಪೋಸ್ಟ್‌ನಿಂದ ಜಾವಗಲ್‌ಗೆ ಸೇರುವ ರಸ್ತೆಯ ಕಿ.ಮೀ.7.00 ರಿಂದ 22.20 
ಕಿ.ಮಿ. ವರೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ರೂ.25 ಕೋಟಿಗೆ ಒಪಿಗೆ. 


> ಚಳ್ಳಕೆರೆ ತಾಲ್ಲೂಕಿನ ಮೈಲನಹಳ್ಳಿ ಗ್ರಾಮದ ಹತ್ತಿರ ವೇದಾವತಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ 
ಬ್ಯಾರೇಜ್‌ ರೂ.19.90 ಕೋಟಿ ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ. 


ಆಧಾರ:ವಿಶ್ವವಾಣಿ, ದಿನಾ೦ಕ:02.07.2022 
5. ಮಳೆ ಹಾನಿ ತಡೆಗೆ 450 ಕೋಟಿ ಮಂಜೂರು 


ಅಮೃತ್‌ ನಗರೋತ್ಥಾನ ಯೋಜನೆಯಡಿ ನಗರದ ಪೂರ್ವ ವಲಯಕ್ಕೆ ರೂ.450 ಕೋಟಿ 
ರೂಪಾಯಿ ಮಂಜೂರಾಗಿದ್ದು, ಕಾಮಗಾರಿಗಳನ್ನು ಕೈಗೊಳ್ಳಲು ಟೆಂಡರ್‌ ಕರೆಯಲಾಗಿದೆ ಎಂದು ಉನ್ನತ 
ಶಿಕ್ಷಣ ಸಚೆವ ಡಾ:ಸಿ.ಎನ್‌. ಅಶ್ವತ್ಥನಾರಾಯಣ ತಿಳಿಸಿದರು. 


ಮಳೆಯಿಂದ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಬಿಬಿಎಂಪಿ ಪೂರ್ವ ವಲಯದ 
ಅಧಿಕಾರಿಗಳ ಜೊತೆ ವರ್ಚುಯಲ್‌ ಸಭೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು ರೂ.450 
ಕೋಟಿಗಳಲ್ಲಿ ರೂ.180 ಕೋಟಿ ಮಳೆ ನೀರು, ಚರಂಡಿ ಹೊಳೆತ್ತುವ ಕೆಲಸಕ್ಕೆ ವಿನಿಯೋಗಿಸಲಾಗುವುದು. 
ಈ ಸಂಬಂಧ ಈಗಾಗಲೇ ಟೆಂಡರ್‌ ಕರೆಯಲಾಗಿದೆ ಎಂದರು. 


ಪೂರ್ವ ವಲಯದ ವ್ಯಾಪ್ತಿಯ ರಸ್ತೆಗಳಲ್ಲಿ 100 ಕಡೆಗಳಲ್ಲಿ ಮಳ ನೀರು ನಿಂತು 
ತೊಂದರೆಯಾಗುತ್ತಿದೆ. ಇದನ್ನು ಸಂಬಂಧಿಸಿದ ಎಂಜಿನಿಯರ್‌ಗಳು ತ್ವರಿತವಾಗಿ ಸರಿಪಡಿಸಬೇಕು. ರಸ್ತೆ 
ಮಾಡುವಾಗಲೇ ಇಂತಹ ಅಂಶಗಳನ್ನು ಗಮನಿಸಬೇಕು. ಇಲ್ಲದಿದ್ದರೆ ತಪ್ಪಿತಸ್ಥ ಎಂಜಿನಿಯರ್‌ಗಳನ್ನು 
ಅಮಾನತ್ತು ಮಾಡಲಾಗುವುದು. ಜೊತೆಗೆ ಮಳೆನೀರು ನಿಂತು ಸಮಸ್ಯೆ ಆಗುತ್ತಿರುವ ಗೆದ್ದಲಹಳ್ಳಿ ಸೇತುವೆ 
ಬಳಿ ನಿಗಾ ಇಟ್ಟು ಪರಿಸ್ಥಿತಿಯನ್ನು ಅವಲೋಕಿಸುತ್ತಿರಬೇಕು. ಎಂದು ಎಚ್ಚರಿಕೆ ನೀಡಿದರು. 


ಇದರ ಜೊತೆಗೆ ಒತ್ತುವರಿ ಜಾಗ ತೆರವು ಮಾಡಬೇಕು ಇದರಿಂದ ಸಂತ್ರಸರಾಗುವವರಿಗೆ 
ಕೊಳಗೇರಿ ನಿರ್ಮೂಲನಾ ಮಂಡಳಿ ವತಿಯಿಂದ ಸೂಕ್ತ ವಸತಿ ಸೌಕರ್ಯ ಒದಗಿಸಿ ಕೊಡಲಾಗುವುದು 
ಎಂದು ಅವರು ಭರವಸೆ ನೀಡಿದರು. 


ಕಳೆದ ಬಾರಿ ಮಳಯಿಂದ ವಲಯದಲ್ಲಿ ಸಂತ್ರಸ್ಪರಾಗಿದ್ದವರ ಪೈಕಿ 874 ಮಂದಿಗೆ ತಲಾ ರೂ.25 
ಸಾವಿರ ಪರಿಹಾರ ನೀಡಲಾಗಿದೆ. 206 ಮಂದಿಗೆ ಪರಿಹಾರ ವಿತರಿಸಲು ತಾಂತ್ರಿಕ ಅಡಚಣೆ 
ಎದುರಾಗಿದೆ. ಇದನ್ನು ಶೀಘದಲ್ಲೇ ಪರಿಹರಿಸಿ ಅವರಿಗೂ ಪರಿಹಾರಧನ ಸಿಗುವಂತೆ ಮಾಡಲಾಗುವುದು 
ಎಂದು ಸಚಿವರು ವಿವರಿಸಿದರು. 


ಆಧಾರ:ವಿಜಯ ಕರ್ನಾಟಕ, ದಿನಾ೦ಕ:06.07.2022 
6. ಪೌರಕಾರ್ಮಿಕರ ಆಗ್ರಹಕ್ಕೆ ಮಣಿದ ಸರ್ಕಾರ 


ಸೇವೆ ಕಾಯಂ ಸೇರಿ ಇನ್ನಿತರ ಬೇಡಿಕೆಗಳ ಕುರಿತು ಸರ್ಕಾರ ಲಿಖಿತ ಭರವಸೆ ನೀಡಿದ 
ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಗುತ್ತಿಗೆ ಪೌರಕಾರ್ಮಿಕರು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ 
ಪ್ರತಿಭಟನೆ ಅಂತ್ಯಗೊಂಡಿದೆ. 


ಸೇವೆ ಕಾಯಂ ಮಾಡುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದ ಎಲ್ಲಾ 
ಸ್ಥಳೀಯ ಸಂಸ್ಥೆಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಪೌರಕಾರ್ಮಿಕರು ಕಳೆದ ಜೂನ್‌-। ರಿಂದ 
ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದರು. ಹೀಗಾಗಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ನಗರ 
ಪ್ರದೇಶದ ಸ್ವಚ್ಛತಾ ಕಾರ್ಯದಲ್ಲಿ ವ್ಯತ್ತಯ ಉಂಟಾಗಿತ್ತು. ಇದೀಗ ಸರ್ಕಾರ ಪೌರ ಕಾರ್ಮಿಕರ 


215 


ಬೇಡಿಕೆಗಳ ಈಡೇರಿಕೆ ಕುರಿತಂತೆ ಲಿಖಿತ ರೂಪದಲ್ಲಿ ಭರವಸೆ ನೀಡಿದೆ. ಹೀಗಾಗಿ ಪ್ರತಿಭಟನೆಯನ್ನು 
ಅಂತ್ಯಗೊಳಿಸಲಾಗಿದ್ದು ರಾಜ್ಯದಲ್ಲಿ ಸ್ವಚ್ಛತಾ ಕಾರ್ಯ ಎಂದಿನಂತಿರಲಿದೆ. 


9 ಬೇಡಿಕೆಗಳಿಗೆ ಒಪ್ಪಿಗೆ ಪೌರಕಾರ್ಮಿಕರ ಮುಂದಿನ ಬೇಡಿಕೆಗಳ ಪೈಕಿ 9 ಬೇಡಿಕೆಗಳ ಈಡೇರಿಕೆಗೆ 
ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಪ್ರಮುಖವಾಗಿ ರಾಜ್ಯಾದ್ಯಂತ ಇರುವ 20 ಸಾವಿರಕ್ಕೂ ಹೆಚ್ಚಿನ ಗುತ್ತಿಗೆ 
ಪೌರಕಾರ್ಮಿಕರ ಸೇವೆ ಕಾಯಂ ಮಾಡುವುದಕ್ಕೆ ಸರ್ಕಾರ ಅಸ್ತು ಎಂದಿದೆ. ಜೊತೆಗೆ ಸಮಾನ ಕೆಲಸಕ್ಕೆ 
ಸಮಾನ ವೇತನ ನೀಡುವುದನ್ನು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹೀಗಾಗಿ 


ಪೌರಕಾರ್ಮಿಕರು ಮುಂದಿಟ್ಟಿದ್ದ ಬಹುತೇಕ ಬೇಡಿಕೆಗಳಿಗೆ ಒಪಿಗೆ ನೀಡಲಾಗಿದೆ. 


20 ಸಾವಿರಕ್ಕೂ ಹೆಚ್ಚಿನವರಿಗೆ ಅನುಕೂಲ: ರಾಜ್ಯದಲ್ಲಿ 20 ಸಾವಿರಕ್ಕೂ ಹೆಚ್ಚಿನ ಗುತ್ತಿಗೆ ಪೌರ 
ಕಾರ್ಮಿಕರಿದ್ದಾರೆ.. ಅವರಲ್ಲಿ ಬಿಬಿಎಂಪಿ ಅಡಿಯಲ್ಲಿ 16 ಸಾವಿರಕ್ಕೂ ಹೆಚ್ಚಿನ ಗುತ್ತಿಗೆ ಪೌರಕಾರ್ಮಿಕರು 
ಕೆಲಸ ಮಾಡುತ್ತಿದ್ದಾರೆ. ಸೇವೆ ಕಾಯಂ ಮಾಡುವುದರಿಂದ ಅವರೆಲ್ಲರ ವೇತನವೂ ಮೂರು ಪಟ್ಟು 
ಹೆಚ್ಚಳವಾಗಲಿದೆ. ಸದ್ಯ ಗುತ್ತಿಗೆ ಪೌರಕಾರ್ಮಿಕರಿಗೆ ರೂ.14 ರಿಂದ 16 ಸಾವಿರ ವೇತನ ನೀಡಲಾಗುತ್ತಿದೆ. 
ಸೇವೆ ಕಾಯಂನಿಂದಾಗಿ ವೇತನ ಪ್ರಮಾಣ ರೂ.40 ಸಾವಿರವರೆಗೆ ಸಿಗಲಿದೆ. ಜೊತೆಗೆ ನಿವೃತ್ತಿ ನಂತರ 
ಪಿಂಚಣಿ ಸೇರಿ ಸೇವೆಯಲ್ಲಿರುವಾಗ ಸರ್ಕಾರಿ ನೌಕರರಿಗೆ ಸಿಗುವಂತಹ ಕೆಲ ಭತ್ಯೆ ಸೌಲಭ್ಯಗಳು 
ದೊರೆಯಲಿದೆ. 


ಸರ್ಕಾರದ ಭರವಸೆಗಳು: 


» ಗುತ್ತಿಗೆ ಪೌರಕಾರ್ಮಿಕರ ಕಾಯಂ ಪಕ್ರಿಯೆಯನ್ನು 3 ತಿಂಗಳೊಳಗೆ ಆರಂಭಿಸುವುದು ಹಾಗೂ 
ಆ ಕುರಿತು ಎರಡು ಸದನಗಳಲ್ಲಿ ಅನುಮೋದನೆ ಪಡೆಯುವುದು. 


» ಸೇವೆ ಕಾಯಂ ಮಾಡುವವರೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದನ್ನು ಪರಿಶೀಲಿಸಿ 
ಕಮ ಕೈಗೊಳ್ಳಲಾಗುವುದು. 

> ಗುತ್ತಿಗೆ ಪೌರಕಾರ್ಮಿಕರಿಗೆ ಮಾಸಿಕ ರೂ.2.000 ಸಂಕಷ್ಟ ಭತ್ಯೆ ನೀಡುವುದು (ಸಚಿವ 
ಸಂಪುಟದಲ್ಲಿ ಅನುಮೋದಿಸಲಾಗಿದೆ) 


> ಪೌರಕಾರ್ಮಿಕರ ನೇಮಕಕ್ಕೆ ಸಂಬಂಧಿಸಿದಂತೆ ವಿಶೇಷ ನೇಮಕಾತಿ ನಿಯಮ ಮತ್ತು ನೇಮಕಾತಿ 
ನೀತಿ ಜಾರಿಗೊಳಿಸಲಾಗುವುದು. 


ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಜಾರಿಗೆ ಅನುಮೋದನೆ. 
ಪೌರಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ರೈತ ವಿದ್ಯಾನಿಧಿ ಮಾದರಿ ವಿದ್ಯಾರ್ಥಿ ವೇತನ ಜಾರಿ. 
ಮಹಿಳಾ ಪೌರಕಾರ್ಮಿಕರಿಗೆ ಸರ್ಕಾರಿ ನೌಕರರಿಗೆ ನೀಡುವಂತೆ ಹೆರಿಗೆ ಸೌಲಭ್ಯ ನೀಡುವುದು. 


ಸ್ಥಳೀಯ ಸಂಸ್ಥೆಗಳಿಂದ ಪೌರಕಾರ್ಮಿಕರಿಗೆ ವಿಶ್ರಾಂತಿ ಕೂಠಡಿ ಮತ್ತು ಶೌಚಾಲಯ 
ನಿರ್ಮಿಸುವುದು. 

ಬಿಬಿಎಂಪಿ ಹೊರತುಪಡಿಸಿ ರಾಜ್ಯದ ಇತರ ಕಡೆಗಳಲ್ಲಿ ಚಾಲ್ತಿಯಲ್ಲಿರುವ ಗುತ್ತಿಗೆ ಪದ್ಧತಿಯನ್ನು 
ಹಂತಹಂತವಾಗಿ ನೇರಪಾವತಿ ವ್ಯವಸ್ಥೆ ಅಡಿ ಜಾರಿಗೆ ತರಲಾಗುವುದು (ಕಸದ ವಾಹನ 
ಚಾಲಕರು, ಲೋಡರ್ಸ್‌ಗಳಿಗೆ ಅನ್ವಯ) 


ಒಂದು ದಿನದಲ್ಲಿ ಮುಗಿಯಬೇಕಿತ್ತ: ಪೌರಕಾರ್ಮಿಕರು ಪ್ರತಿಭಟನೆ ಆರಂಭಿಸಿದ ದಿನವೇ 
ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಪೌರಕಾರ್ಮಿಕ ಮುಖಂಡರ ಸಭೆ ನಡೆಸಲಾಗಿತ್ತಾದರೂ, ಸಭೆಯಲ್ಲಿ 


V VY VY VY 


V 


216 


ನೀಡಲಾದ ಭರವಸೆಗಳನ್ನು ಲಿಖಿತ ರೂಪದಲ್ಲಿ ಆದೇಶಿಸಿರಲಿಲ್ಲ. ಒಂದು ದಿನದಲ್ಲಿ ಮುಗಿಯಬೇಕಿದ್ದ 
ಪ್ರತಿಭಟನೆ ನಾಲ್ಕು ದಿನ ಮುಂದುವರಿಯುವಂತಾಗಿತ್ತು 


ಆಧಾರ:ಉದಯವಾಣಿ, ದಿನಾಂಕ:08.07.2022 
7. ಕನ್ನಡ ರಕ್ಷ ಣೆಗೆ ಕಾನೂನಿನ ಬಲ 


ಕನ್ನಡ ಭಾಷೆಯ ಸಮಗ್ರ ರಕ್ಷಣೆ, ಬೆಳವಣೆಗೆಗೆ ಸಿದ್ದಪಡಿಸಲಾಗುತ್ತಿರುವ ಸಮಗ ಭಾಷಾ 
ಮಸೂದೆಗೆ ಕಾನೂನಿನ ಬಲ ನೀಡಿ ಸರ್ಕಾರದ ಮಟ್ಟದಲ್ಲಿ ಅನುಮೋದಿಸಲಾಗುವುದು ಎಂದು 
ಮುಖ್ಯಮಂತ್ರಿಯವರು ತಿಳಿಸಿದರು. 


ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ನಗರದಲ್ಲಿ ಹಮ್ಮಿಕೊಂಡಿದ್ದ ಕ.ಅ.ಪ್ರಾ-3 ದಶಕ ಕಾರ್ಯಕ್ರಮ 
ಉದ್ರಾಟಿಸಿ, ಪ್ರಾಧಿಕಾರ ಹೊರತಂದ “ಕನ್ನಡ ರಥ-ಕಾಯಕ ಪಥ” ಪುಸ್ತಕ ಲೋಕಾರ್ಪಣೆ ಮಾಡಿದರು. 
ಮನುಷ್ಯನ ಬೆಳವಣಿಗೆಯಲ್ಲಿ ಭಾಷೆ ಪ್ರಮುಖಪಾತ್ರ ವಹಿಸುತ್ತದೆ. ಬದುಕಿನ ಪ್ರತಿ ಆಯಾಮದಲ್ಲಿ ಕನ್ನಡ 
ಬಳಸಿದಾಗ ಭಾಷೆಯ ಬೆಳವಣೆಗೆ ಸಾಧ್ಯ. ಕನ್ನಡವನ್ನು ಉಳಿಸಿ, ಬೆಳೆಸಲು ಭಾಷೆಗೆ ಶಕ್ತಿ ತುಂಬುವ 
ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ 
ಎಲ್ಲಾ ಮಾತೃ ಭಾಷೆಗಳೂ ರಾಷ್ಟ್ರ ಭಾಷೆ ಎಂದು ಹೇಳಿದ್ದಾರೆ ಎಂದು ತಿಳಿಸಿದರು. 


ಕನ್ನಡ ಭಾಷೆಗೆ ಆಪತ್ತಿದೆ ಎಂಬ ಭಯ ಕನ್ನಡಿಗರನ್ನು ಕಾಡುತ್ತಿದೆ. ಬೇರೆ ಭಾಷೆಗಳ ಆಕ್ರಮಣವೇ 
ಇದಕ್ಕೆ ಕಾರಣ. ನಾವು ಇನ್ನೊಬ್ಬರನ್ನು ಸಿಟ್ಟಿನಿಂದ ಬೈಯುವಾಗಲೂ ಅತಿ ಸಹಿಷ್ಣುತೆಯ ಸಂಸ್ಕೃತಿ 
ಪ್ರದರ್ಶಿಸುತ್ತೇವೆ. ಬೇರೆ ಭಾಷಿಕರಲ್ಲಿ ಈ ಸಂಸ್ಕೃಶಿಯಿಲ್ಲ. ಇಲ್ಲಿ ಉತ್ತರ ಭಾರತದ ಬಹಳಷ್ಟು ಮಂದಿ 
ನೆಲೆಸಿದ್ದಾರೆ. ಅವರ ಜೊತೆಗೆ ಕನ್ನಡದಲ್ಲಿ ಸಂವಾದ ಮಾಡಬೇಕು. ಕನ್ನಡವು ನಿತ್ಯ ನಿರಂತರ ಜಾಗೃತ 
ಆಗಿರಬೇಕು. ಕನ್ನಡದ ಸಾಹಿತ್ಯ ಭಂಡಾರವನ್ನು ಸರಿಯಾದ ರೀತಿ ಬಳಸಬೇಕು ಎಂದರು. 


ಸಂಕುಚಿತಗೊಳಿಸುವ ಪ್ರಯತ್ನ: ಕಾನೂನು ಸಜಿವ ಜೆ.ಸಿ. ಮಾಧುಸ್ತಾಮಿ, ಕನ್ನಡವು 
ಶಕ್ತಿಶಾಲಿಯಾಗಲು ಭಾಷೆಯನ್ನು ಅನೇಕ ಆಯಾಮಗಳಲ್ಲಿ ಬಳಸಬೇಕು. ಕಂಪ್ಯೂಟರ್‌ ಶಿಕ್ಷಣ 
ಎಂಜಿನಿಯರಿಂಗ್‌, ವೈದ್ಯಕೀಯ ಸೇರಿ ವಿವಿಧೆಡೆ ಕನ್ನಡ ಬಳಕೆಗೆ ಅವಕಾಶಗಳಿದ್ದರೂ ಇಂಗ್ಲಿಷ್‌ 
ಅನಿವಾರ್ಯ ಎಂದು ಸೃಷ್ಟಿ ಮಾಡಲಾಯಿತು. ಈ ಮೂಲಕ ನಮ್ಮ ಭಾಷೆಯನ್ನು ಸಂಕುಚಿತ 
ಗೊಳಿಸಲಾಯಿತು. ಭಾಷೆ ಬೆಳವಣಿಗೆಗೆ ನಮ್ಮ ಪುಸ್ತಕಗಳನ್ನು ಅನ್ಯ ಭಾಷೆಗಳಿಗೆ ಅನುವಾದ ಮಾಡಬೇಕು. 
ಈ ಮೂಲಕ ಇಲ್ಲಿನ ಶೇಷ್ಟ ಸಾಹಿತ್ಯವನ್ನು ಅನ್ಯ ಭಾಷಿಕರಿಗೆ ಪರಿಚಯಿಸಬೇಕು ಭಾಷೆ ಉಳಿಸಲು 
ಅಂದೋಲನ ನಡೆಸಬೇಕು ಎಂದು ಹೇಳಿದರು. 


ಪ್ರಾಧಿಕಾರದ ಅಧ್ಯಕ್ಷ ಟಿ.ಎಸ್‌. ನಾಗಾಭರಣ ಸಮಗ್ರ ಭಾಷಾ ಮಸೂದೆಗೆ ಸಂಬಂಧಿಸಿದಂತೆ 
ನ್ಯಾಯಮೂರ್ತಿ ಬನ್ನೂರುಮಠ ಅವರು ಅಂತಿಮ ಕರಡು ಸಿದ್ದಪಡಿಸುತ್ತಿದ್ದಾರೆ. ಶೀಘ್ರವೇ ಅದನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಕನ್ನಡ ಕಟ್ಟುವುದು ಒಬ್ಬ ವ್ಯಕ್ತಿ ಅಥವಾ ಸರ್ಕಾರದ ಕೆಲಸವಲ್ಲ. ಇದು 
ಇಡೀ ಸಮಾಜದ ಕಾರ್ಯಾವಾಗಿದೆ. ಪ್ರಾಧಿಕಾರವು ಮೂರು ದಶಕಗಳನ್ನು ಕ್ರಮಿಸಿದೆ. ಮುಂದಿನ 
ದಿನಗಳಲ್ಲಿ ಕನ್ನಡ ಕಟ್ಟುವ ಬಗ್ಗೆ ಹಲವು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. 


ಆಧಾರ:ಪುಜಾವಾಣಿ, ದಿನಾಂ೦ಕ:09.07.2022 
8. ಮಾತೃ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಸೂಕ್ತ ಉಪರಾಷ್ಟಪತಿ 
A] 
ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಮಾತೃ ಭಾಷೆಯಲ್ಲೇ ನೀಡುವ ಮೂಲಕ ಪ್ರತಿಯೊಬ್ಬರೂ 
ಮಾತೃಭಾಷೆಯನ್ನು ಕಲಿತು ಭಾಷೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು ಎಂದು ಉಪರಾಷ್ಟಪತಿ 
ವೆಂಕಯ್ಯ ನಾಯ್ದು ಸಲಹೆ ನೀಡಿದ್ದಾರೆ. 


217 


ನಗರದ ಮೌಂಟ್‌ ಕಾರ್ಮೆಲ್‌ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಂಸ್ಥೆಯ ಅಮೃತ ಮಹೋತ್ಸವ 
ಸಮಾರಂಭವನ್ನು ಉದ್ರಾಟಿಸಿ ಕನ್ನಡದಲ್ಲಿಯೇ ತಮ್ಮ ಮಾತನ್ನು ಆರಂಭಿಸಿದ ಅವರು, "ಮಾತೃ ಭಾಷೆಗೆ 
ಆದ್ಯತೆ ನೀಡಬೇಕು. ಹಾಗೆಯೆ ಅನ್ಯ ಭಾಷೆಗಳ ಬಗ್ಗೆ ಸರತ ಬೇಡ. ಮಾತೃಭಾಷೆ ನನದು ಕಣ್ಣಿನ 
ದೃಷಿ ಇದ್ದಂತೆ. ಉಳಿದವು ಕನ್ನಡಕ ಇದ್ದಂತೆ ಕಣ್ಣಿನ ದೃಷ್ಟಿ ಇಲ್ಲದೇ ಇದ್ದರೆ ಕನ್ನಡಕ ಉಪಯೋಗಕ್ಕೆ 
ಬರುವುದಿಲ್ಲ. ಈ ಹಿನ್ನೆ ಕೆಯಲ್ಲಿಯೇ ಕೇಂದ ಸರ್ಕಾರ ನೂತನ ರಾಷ್ಟ್ರೀಯ" ಶಿಕ್ಷಣ "ನೀತಿಯನ್ನು ಜಾರಿಗೆ 
ತಂದಿದೆ. ಇದರ Bi ಮಾತ್ಯಭಾಷೆಯಲ್ಲಿ ಪ ಪ್ರಾಥಮಿಕ ಶಿಕ್ಷಣ ನೇಡುವ “ಮೂಲಕ ಶಿಕ್ಷಣಕ್ಕೆ ಭದ್ರ 


ಬುನಾದಿ ಹಾಕಲಾಗುತ್ತದೆ ಎಂದರು. 


ಮೊದಲು ಮಕ್ಕಳಿಗೆ ಮಾತೃ ಭಾಷೆಯಲ್ಲಿ ಶಿಕ್ಷಣ ನೀಡಿ ಅವರ ಭಾಷೆಗೆ ಗೌರವ ಸಿಗುವಂತೆ 
ಮಾಡಬೇಕು. ನಂತರ ಮಕ್ಕಳು ಇಂಗ್ಲಿಷ್‌ ಸೇರಿದಂತೆ ಬೇರೆ ಯಾವುದೇ ಭಾಷೆಯನ್ನು ಕಲಿತರೂ ಸಮಸ್ಯೆ 
ಇಲ್ಲ. ಬೇರೆ ಭಾಷೆ ಕಲಿತರೆ ಮಕ್ಕಳಿಗೆ ಹೆಚ್ಚುವರಿ ಶಕ್ತಿ ಸಿಕ್ಕಂತೆ ಎಂದರು. 


ಈ ದೇಶದ ರಾಷ ಸ್ಪಪತಿ ರಾಮನಾಥ ಕೋವಿಂದ ಅವರು ಶಿಕ್ಷಣ ಪಡೆದಿದ್ದು ಗ್ರಾಮೀಣ 
ಶಾಲೆಯಲ್ಲಿ. ಉಪರಾಷ್ಟಪತಿಯಾದ ನಾನು ಕಾನ್ವೆಂಟ್‌ಗೆ ಹೋಗಿಲ್ಲ. ಪಧಾನಿ ಅವರು ಕೂಡ ಕಾನ್ವೆಂಟ್‌ 
ನೋಡಿಲ್ಲ. ಸುಪ್ರೀಂ ಫೇರ್ಟ್‌ನ ಮುಖ್ಯ ನ್ಯಾಯ ಮೂರ್ತಿ ಅವರು ತಮ್ಮ ಮಾತೃ ಭಾಷೆಯಲ್ಲೇ ಶಿಕ್ಷ 
ಪಡೆದಿದ್ದಾಗಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಮಾತೃ ಭಾಷೆಯ ಬಗ್ಗೆ ಹೆಮ್ಮೆ ಗೌರವ ಇರಬೇಕು. 
ಅದೇ ರೀತಿ ಬೇರೆ ಭಾಷೆಗಳ ಬಗ್ಗೆ ಕೀಳರಿಮೆ, ನಿರ್ಲಕ್ಷ್ಯ ಎಂದು. ಪುನರುಚ್ಚರಿಸಿದರು. 
ದೇಶದ ಜನಸಂಖ್ಯೆಯಲ್ಲಿ ಶೇ. 50ರಷ್ಟು ಮಹಿಳೆಯರಿದ್ದಾರೆ. ಇವತ್ತು ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ 
ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮದೇ ಸಾಧನೆ ತೋರುತದ್ದಾರೆ. ಅವರಿಗೆ ಪುರುಷರಷ್ಟೇ 
ಗೌರವ, ಅವಕಾಶ ನೀಡಬೇಕು. ಪ್ರತಿಯೊಂದು ಧರ್ಮವೂ ಅದರದೇ ರೀತಿಯ ಶ್ರೇಷ್ಠತೆ ಇರುತ್ತದೆ. ಎಲ್ಲ 
ಧರ್ಮಗಳ ಸಾರವೂ ಒಂದೇ. ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ಪೀತಿಸಬೇಕು, ಇತರೆ 
ಧರ್ಮಗಳನ್ನೂ ಗೌರವಿಸಬೇಕು. ದೇಶದ ಅಭಿವೃ ದ್ದಿಗೆ ಶಾಂತಿ ಬಹಳ ಮುಖ್ಯವಾದ ಅಸ್ತ್ರ ಎಂದರು. 


ಮೌಂಟ್‌ ಕಾರ್ಮೇಲ್‌ ಶಿಕ್ಷಣಂ ಸಂಸ್ಥೆಯ ಮಹೋತ್ಸವವನ್ನು ಉಪರಾಷ್ಟಪತಿ ವೆಂಕಯ್ಯ ನಾಯ್ದು 
ಉದ್ರಾಟಿಸಿದರು. ರಾಜ್ಯಪಾಲ ಥಾವರ್‌ ಚಂದ್‌ ಗೆಹ್ಲೋಟ್‌, ಮಾಜಿ 'ರಾಜ್ಯಪಾಲರೆದ ನಗರೇ ಆಳ್ವ, 
ಸಿಸ್ತರ್‌ ಡಾ.ಕ್ರಿಸ್‌, ಸಿಸ್ಟರ್‌ ಅಪರ್ಣಾ, ಬೆಂಗಳೂರಿನ ಆರ್ಚ್‌ ಬಿಷ ಡಾ.ಪೀಟರ್‌ ಮಡ 


ಮತ್ತಿತರರಿದ್ದರು. 
ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:10.07.2022. 
9. ಹರ್‌ ಫರ್‌ ತಿರಂಗಾ ಯಶಸ್ವಿ 


ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹರ್‌ ಘರ್‌ ತಿರಂಗಾ ಅತ್ಯಂತ ಯಶಸ್ವಿಯಾಗಿದೆ 
ಎ೦ದು ಮುಖ್ಯಮಂತ್ರಿಯವರಾದ ಬಸವರಾಜ್‌ ಬೊಮ್ಮಾಯಿ ಹೇಳಿದರು 


ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 225ನೇ ಜಯಂತೋತ್ಸವದಲ್ಲಿ ಪಾಲ್ಗೊಂಡ ಬಳಿಕ 
ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಕರೆಯ 
ಹರ್‌ ಫರ್‌ ತಿರಂಗಾ ಅತ್ಯಂತ ಯಶಸ್ವಿಯಾಗಿ, ಅದ್ಭುತವಾಗಿಯಾಗಿದೆ. ಮುಂದಿನ 25 ವರ್ಷಕ್ಕೆ ಭದ 
ಬುನಾದಿಯಾಗಿದೆ. ಎಲ್ಲರೂ ಇದರಲ್ಲಿ ಭಾಗಿಯಗಿದ್ದಾರೆ ಎಂದು ಸಿಎಂ ಬೊಮ್ಮಯಿ ತಿಳಿಸಿದರು. 


75 ವರ್ಷದ ಸ್ವ್ಪತಂತ್ರೋತ್ಸವವನ್ನು ಇಡೀ ದೇಶವೇ ಆಚರಣೆ ಮಾಡುತ್ತಿದೆ. ದೇಶದಲ್ಲಿ 40 
ಕೋಟಿ ಮನೆಗಳ ಮೇಲೆ ಧ್ವಜ ಹಾರಾಡುತ್ತಿದೆ. ಕರ್ನಾಟಕದಲ್ಲಿ 1.25 ಕೋಟಿ ಮನೆಗಳ ಮೇಲೆ ಧ್ವಜ 
ಹಾರಾಡುತ್ತಿದೆ. ಎಲ್ಲರೂ ಸೇರಿ ಸಂಭ್ರಮಿಸಬೇಕು. ಇದರಲ್ಲಿ ಜಾತಿ, ಮತ, ಪಕ್ಷ ಪಂಗಡ ಇಲ್ಲ. 
ನಾವೆಲ್ಲರೂ ಭಾರತೀಯರು. ಒಗ್ಗಟ್ಟಾಗಿ ಒಂದಾಗಿ ಮಾಡಬೇಕು. ಎಷ್ಟು ಜನ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ 


218 


ಅಷ್ಟು ಒಳ್ಳೆಯದು. ನಾನು ಎಲ್ಲರನ್ನು ಸ್ಥಾಗತ ಮಾಡುತ್ತೇನೆ. ದೇಶ ಒಂದಾಗಿ ಎದ್ದು ನಿಲ್ಲಬೇಕೆಂದು 
ಎಲ್ಲರೂ ಸಹಕಾರ ಕೊಡುತ್ತಿದ್ದಾರೆ ಎಂದು ಹೇಳಿದರು. 


ಬಾವುಟದ ಬಗ್ಗೆ ಜಗಳ ಏನಿಲ್ಲ. ತ್ರಿವರ್ಣ ಧ್ವಜದಡಿಯಲ್ಲಿ ನಾವೆಲ್ಲರು ಒಂದೇ. ಉಳಿದ ವೇಳೆ 
ಬೇರೆ. ಭಾರತದ ತ್ರಿವರ್ಣ ಧ್ಹಜದಡಿಯಲ್ಲಿ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು 
ಬೊಮ್ಮಾಯಿ ತಿಳಿಸಿದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:10.07.2022. 
10. ಮಳೆ ಪೀಡಿತ ಜಿಲ್ಲೆಗಳಿಗೆ ಸಿಎಂ ಭೇಟಿ 


ಅತಿವೃಷ್ಟಿಯಿಂದ ಹಾನಿಗೊಳಗಾದ ಕೊಡಗು, ದಕ್ಷಿಣಕನ್ನಡ, ಉತ್ತರಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ 
ಮುಖ್ಯಮಂತ್ರಿಯವರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಳೆದ ಹತ್ತು ದಿನಗಳಿಂದ ಕರಾವಳಿ ಹಾಗೂ 
ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯಾಗಿ ತೀವ್ರ ಹಾನಿಯಾಗಿದೆ. ಇದೀಗ ಮಳ ತೀವ್ರತೆ ಕಡಿಮೆ 
ಆಗಿರುವುದರಿಂದ ಹಾನಿಗೊಳಗಾದ ಪ್ರದೇಶಗಳ ಖುದ್ದು ವೀಕ್ಷಣೆ ಮಾಡಿ ಜಿಲ್ಲಾಡಳಿತದ ಜೊತೆಗೆ ಸಭೆ 
ನಡೆಸಲಿದ್ದಾರೆ. 

ಭೂ ಕುಸಿತದಿಂದ ಕೆಲವು ಕಡೆ ಸಂಪರ್ಕ ಕಡಿತವಾಗಿದ್ದರೆ ಹಲವು ಕಡೆ ಹಾನಿಯಾಗಿದೆ. 
ಕೊಡಗು ಮತ್ತು ದಕ್ಷಿಣ ಕನ್ನಡದ ಭಾಗದಲ್ಲಿ ಪದೇಪದೇ ಉಂಟಾಗುತ್ತಿರುವ ಭೂ ಕಂಪನದಿಂದ ಜನರು 
ಭಯಭೀತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಳಪೀಡಿತ ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಭೇಟಿ ನೀಡುತ್ತಿದ್ದಾರೆ 
ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಿ ಅಲ್ಲಿಂದ ಕೊಡಗಿಗೆ ರಸ್ತೆ ಮೂಲಕ ತೆರಳಿ ಹಾನಿ 
ಪ್ರದೇಶಗಳನ್ನು ವೀಕ್ಷಣೆ ಮಾಡುವರು. ಮಧ್ಯಾಹ್ನ ಮಡಿಕೇರಿಯಲ್ಲಿ ಜಿಲ್ಲಾಡಳಿದ ಜೊತೆಗೆ ಸಭೆ 
ನಡೆಸುವವರು ಅಲ್ಲಿಂದ ರಸ್ತೆ ಮೂಲಕ ತೆರಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ವಾಸ್ತವ್ಯ 
ಮಾಡಲಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿನ ಹಾನಿಯನ್ನು ವಿಕ್ಷೀಸುವರು ರಾತ್ರೀ ಉಡುಪಿಯಲ್ಲಿ 
ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಡಳಿದ ಜೊತೆಗೆ ಸಭೆ ನಡೆಸುವರು. 
ನಂತರ ಭಟ್ಕಳದ ಪ್ರವಾಹಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಅಂದು ರಾತ್ರಿ ಮಂಗಳೂರಿನಿಂದ ವಿಶೇಷ 
ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ಸು ಆಗಲಿದ್ದಾರೆ. 


ಆಗುಂಬೆ ಘಾಟಿ ಮಣ್ಣು ತೆರವು ಪೂರ್ಣ: ರಾಷ್ಟ್ರಿಯ ಹೆದ್ದಾರಿ ಆಗುಂಬೆ ಘಾಟಿ ಪ್ರದೇಶದ 169 
ಎ ನಾಲ್ಕನೆ ತಿರುವಿನಲ್ಲಿ ಉಂಟಾಗಿರುವ ಭೂ ಕುಸಿತದ ಮಣ್ಣು ತೆರವು ಕಾರ್ಯ ಪೂರ್ಣಗೊಂಡಿದೆ. 
ಮಳೆ ಮುಂದುವರಿದರೆ ಮತ್ತೆ ಕುಸಿತ ಸಂಭವ ಇದೆ. ಲಘು ವಾಹನಗಳ ಸಂಚಾರಕ್ಕೆ ಅವಕಾಶ 
ಕಲ್ಲಿಸಲಾಗಿದೆ. ಮಲೆನಾಡಿನಲ್ಲಿ ಮಳೆ ಆರ್ಭಟ ಮುಂದುವರಿದಿದ್ದು, ಸಾಗರ ತಾಲ್ಲೂಕಿನ "ಹೀಸನಗದ್ದೆ 
ಗ್ರಾಮ ಜಲಾವೃತಗೊಂಡಿದ್ದು, ಬಾಹ್ಯ ಪ್ರಪಂಚದ ಸಂಪರ್ಕ ಕಡಿದುಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 
129 ಮನೆಗಳು ಭಾಗಶ: ಮತ್ತು 24 ಮನೆಗಳು ಸಂಪೂರ್ಣ ಕುಸಿದಿದ್ದು ಮೂರು ಜಾನುವಾರುಗಳು 
ಮೃತಪಟ್ಟಿವೆ. ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಇನ್ನೂ ನಾಲ್ಕೈದು ದಿನ ಭಾರಿ ಮಳೆಯಾಗುವ 
ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ಜನರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. 

ಸುಳ್ಯದಲ್ಲಿ ಮತ್ತೆ ಭೂಕಂಪನ: ಸತತ ಭೂಕಂಪನದಿಂದ ಆತಂಕದಲ್ಲಿರುವ ಸುಳ್ಳದಲ್ಲಿ ನಾಲ್ಕು 
ಗಂಟಿ ಸುಮಾರಿಗೆ ಮತ್ತೆ ಭೂಮಿ ಕಂಪಿಸಿದ್ದು, ಮತ್ತೆ ಜನ ಆತಂಕಪಡುವಂತಾಗಿದೆ. ತಾಲ್ಲೂಕಿನ 
ಅರಂತೋಡು, ಮರ್ಕಂಜ, ಪೆರಾಜೆ, ಚೆಂಬು, ತೊಡಿಕಾನ, ಉಬರಡ್ವ್ಡ ಹಾಗೂ ಸುತ್ತಮುತ್ತಲಿನ 
ಭಾಗಗಳಲ್ಲಿ ಕಂಪನ ಅನುಭವಕ್ಕೆ ಬಂದಿದೆ. 

ಕೆಆರ್‌ಎಸ್‌ ಸಂಗೀತ ಕಾರಂಜಿ ಮುಳುಗಡೆ : ಹಾರಂಗಿ ಮತ್ತು ಹೇಮಾವತಿ ಅಣೆಕಟ್ಟೆಯಿಂದ 
ನೀರು ಹರಿಸುತ್ತಿರುವುದರಿಂದ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 122.54 
ಆಡಿಗೆ ತಲುಪಿದೆ. 71.147 ಕ್ಯೂಸೆಕ್‌ ನೀರು ಬರುತ್ತಿದ್ದು, 72.612 ಕ್ಯೂಸೆಕ್‌ ನೀರು ಬಿಟ್ಟಿರುವ 


219 


ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರದ ಬೃಂದಾವನದಲ್ಲಿ ಉತ್ತರ ಬೃಂದಾವನಕ್ಕೆ ಹೋಗುವ ಪಾದಚಾರಿ 
ಮಾರ್ಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಕೆಆರ್‌ಎಸ್‌ ಜಲಾಶಯದಿಂದ ಹೆಚ್ಚುವರಿ ನೀರು ನದಿಗೆ 
ಬಿಟ್ಟಿರುವುದರಿಂದ ಕಾವೇರಿ ನದಿ ಪಾತ್ರಗಳಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದ್ದು, 
ಖಾಸಗಿ ಲೇಔಟ್‌ ಜಲದಿಗ್ಗಂಧನಕ್ಕೆ ಒಳಗಾಗಿದೆ. ಹೆಚ್‌. ಡಿ. ಕೋಟೆ ತಾಲ್ಲೂಕಿನ ಕಬಿನಿ 
ಜಲಾಶಯದಿಂದ 38 ಸಾವಿರ ಕ್ಯೂಸೆಕ್‌ ನೀರನ್ನು ನದಿಗೆ ಬಿಡಲಾಗಿದೆ, ಕಪಿಲಾ ನದಿಯು ಅಪಾಯದ 
ಮಟ್ಟ ಮೀರಿದ್ದು ನದಿ ಪಾತ್ರದ ಗ್ರಾಮಗಳಲ್ಲಿ ನಂಜನಗೂಡು ತಾಲ್ಲೂಕು ಆಡಳಿತ ಹೈ ಅಲರ್ಟ್‌ 
ಘೋಷಣೆ ಮಾಡಿದೆ.ಹಾಸನ ಜಿಲ್ಲೆಯಲ್ಲಿ ಮಳೆಯ ಅರ್ಭಟ ಮುಂದುವರಿದಿದೆ. ಗೋರೂರು 
ಹೇಮಾವತಿ ಜಲಾಶಯ ಮತ್ತು ಆಲೂರು ತಾಲ್ಲೂಕು ವಾಟೆಹೊಳೆ ಜಲಾಶಯಗಳು ಭರ್ತಿಯಾಗಿದ್ದು, 
ಎರಡು ಅಣೆಕಟ್ಟೆಗಳಿಂದ ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಮಳಯ ಅಬ್ಬರ 
ಕೊಂಚೆ ತಗ್ಗಿದ್ದು, ಕಳೆದ 24 ಗಂಟೆಯಲ್ಲಿ 66.7 ಮಿ.ಮಿ. ಮಳೆಯಾಗಿದೆ. ಭಾಗಮಂಡಲ ತಿವೇಣಿ 
ಸಂಗಮ ಹಾಗೂ ಭಾಗಮಂಡಲ-ನಾಪೊಕ್ಷು ರಸ್ತೆಯ ಅಯ್ಯಂಗೇರಿಯಲ್ಲಿ 3ವರೆ ಅಡಿ ನೀರು 
ಹರಿಯುತ್ತಿದೆ. 


ಕರಾವಳಿಯಲ್ಲಿ ಆರೆಂಜ್‌ ಅಲರ್ಟ್‌: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯ ಮಳ ಸುರಿದೆ. ಬಜ್ಜೆ 
ಸಮೀಪದ ಅದ್ಯಪಾಡಿಯಲ್ಲಿ ನೆರೆ ಇನ್ನು ಇಳಿದಿಲ್ಲ. ಮನೆಗಳು ಜಲಾವೃತವಾಗಿ ಸ್ಥಳೀಯರೇ ಪರಸ್ಪರ 
ಆಹಾರದ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲಾ ಮನೆಯಲ್ಲೂ ಜಾನುವಾರಗಳು ಇರುವುದರಿಂದ 
ಅವುಗಳನ್ನು ಬಿಟ್ಟು ಕಾಳಜಿ ಕೇಂದ್ರಗಳಿಗೆ ಹೋಗಲು ಅಲ್ಲಿನ ಜನ ಒಪ್ಪುತ್ತಿಲ್ಲ. ಜನಪ್ರತಿನಿಧಿಗಳು ನೆರವಿಗೆ 
ಬಾರದಿರುವ ಬಗ್ಗೆಯೂ ಸ್ಥಳೀಯ ಕೆಲವರು ಅಸಾಮಾಧಾನ ವ್ಯಕ್ತ ಪಡಿಸಿದ್ದಾರೆ. 


ಬೆಳಗಾವಿಯಲ್ಲಿ 6 ಸೇತುವೆ ಮುಳುಗಡೆ: ಬೆಳಗಾವಿ ಜಿಲ್ಲಾದ್ಯಂತ ಮಳೆ ಆರ್ಭಟ 
ಮುಂದುವರಿದಿದೆ. ಮಹಾರಾಷ್ಟದಲ್ಲೂ ನಿರಂತರ ಮಳೆ ಸುರಿಯುತಿರುವುದರಿಂದ ನದಿಗಳ ಒಳಹರಿವು 
ಹೆಚ್ಚಿದ್ದು. ಜಿಲ್ಲೆಯ ನದಿ ಪಾಠೆದ ಗ್ರಾಮಗಳಲ್ಲಿ ಪ್ರವಾಹ ಆತಂಕ ಎದುರಾಗಿದೆ. ಚಿಕ್ಕೋಡಿ ತಾಲ್ಲೂಕಿನ 
ಕೃಷ್ಣಾ ದಿಗೆ 80 ಸಾವಿರ ಕ್ಯೂಸೆಕ್‌ ನೀರು ಹರಿದು ಬರುತ್ತಿದೆ. ವೇದಗಂಗಾ ಧೂದಗಂಗಾ ನದಿಗಳಲ್ಲಿ 
ಒಂದೆ ದಿನ 2 ಅಡಿ ನೀರು ಏರಿಕೆಯಾಗಿದೆ. ಚಿಕ್ಕೋಡಿ ಭಾಗದ 6 ಪ್ರಮುಖ ಸೇತುವೆಗಳು 
ಮುಳುಗಡೆಯಾಗಿದ್ದು, ಹಲವು ಗ್ರಾಮಗಳು ಸಂಪರ್ಕ ಕಳದುಕೊಂಡಿವೆ. 


ಆಲಮಟ್ಟಿಯಿಂದ ಅಪಾರ ನೀರು ಹೊರಕ್ಕೆ: ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ 
ಮಳೆಯಿಂದ ಆಲಮಟ್ಟಿ ಡ್ಯಾಂಗೆ ಅಪಾರ ನೀರು ಹರಿದು ಬರುತ್ತಿದ್ದು, ಕೃಷ್ಣಾ ನದಿ ಪಾತ್ರ ಮೂಲಕ 
ಕೆಳಭಾಗದ ನಾರಾಯಣಪುರ ಬಸವಸಾಗರಕ್ಕೆ ನೀರು ಹರಿಸುವ ಒರಕ್ರಿಯೆ ಆರಂಬಿಸಲಾಗಿದೆ. ಬೆಳಿಗ್ಗೆ 
82 ಸಾವಿರ ಕ್ಯೂಸೆಕ್‌ ಇದ್ದ ಒಳಹರಿವುಸಂಜೆ 1.09 ಲಕ್ಷ ಕ್ಯೂಸೆಕ್‌ ತಲುಪಿದೆ. ಒಳಹರಿವಿನ ಪ್ರಮಾಣ 
ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇರುವುದರಿಂದ ಮನ್ನೆ ಚರಕ ಕ್ರಮವಾಗಿ ಜಲಾಶಯದ 26 ಗೇಟ್‌ಗಳ 
ಪೈಕಿ 18 ಗೇಟ್‌ಗಳಿಂದ 30 ಸಾವಿರ ಕ್ಯೂಸೆಕ್‌ ಹಾಗೂ ವಿದ್ಯುದಾಗಾರದ ಮೂಲಕ 45 ಸಾವಿರ ಕ್ಯೂಸೆಕ್‌ 


ಸೇರಿ ಒಟ್ಟು 75 ಸಾವಿರ ಕ್ಯೂಸೆಕ್‌ ನೀರನ್ನು ನದಿಗೆ ನಟರಾಗಿ. 


ಕೊಚ್ಚಿಹೋದ ಕಾಫಿ ತೋಟ: ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ 
ಮಳೆಯಿಂದಾಗಿ ಮೇಬ್ದ ಸಡಿಲಗೊಂಡು ಭೂ ಕುಸಿತವಾಗಿ ಅವೃತಿ ಹೋಬಳಿ ಕಸ್ಕೆ ಗ್ರಾಮದಲ್ಲಿ ಎರಡು 
ಎಕರೆಗೂ ಹೆಚ್ಚು ಕಾಫಿ ತೋಟ ಕೊಚ್ಚಿಹೋಗಿದೆ. ತುಂಗಾ ಮತ್ತು ಭದ್ರಾ ನದಿಗಳು ಅಪಾಯದ 
ಮಟ್ಟದಲ್ಲಿ ಹರಿಯುತ್ತಿವೆ. ಭೂ ಕುಸಿತ, ಮನೆ ಕುಸಿತ, ಮರ ವಿದ್ಯುತ್‌ ಕಂಬಗಳು ನೆಲಕ್ಕುರುಳುತ್ತಿರುವ 
ಬೆನ್ನಲ್ಲೇ ಕಾಫಿ ತೋಟಗಳು ಮಣ್ಣುಪಾಲಾಗುತ್ತಿರುವುದು ಬೆಳಗಾರರಲ್ಲಿ ಆತಂಕ ಸೃಷ್ಟಿಸಿದೆ. 


ಮುಂದಿನ ಮಳೆಗಾಲದಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಶಿರಾಡಿ ಫಾಟ್‌ ರಸ್ತೆ ಶಾಶ್ವತವಾಗಿ 
ಅಭಿವೃದ್ಧಿಗೆ ಚಿಂತನೆ ಮಾಡಲಾಗಿದೆ. ಈ ಬಗ್ಗೆ ವಿನೂತನ ಯೋಜನೆ ಸಿದ್ದಪಡಿಸಲಾಗುವುದು. 


220 


ಶಿರಾಡಿಯಲ್ಲಿ ಒಂದೆರಡು ಕಡೆ ಕಳಪೆ ಕಾಮಗಾರಿ ಕಂಡುಬಂದಿದೆ. ಇದನ್ನು ಸರಿಪಡಿಸಲು ರಾಷ್ಟ್ರೀಯ 
ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ. 


ಬಿಇಒಗಳ ಗಮನಕ್ಕೆ ತಂದು ರಜೆ ನೀಡಿ: ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯಿಂದ 
ಪ್ರವಾಹ ಸ್ಥಿತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳು ಸುಗಮವಾಗಿ ಶಾಲೆಗೆ ಬಂದು ಹೋಗಲು 
ಸಾಧ್ಯವಾಗದ ಪ್ರದೇಶಗಳ ಶಾಲೆಗಳಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಸ್ಥಳೀಯ ಅಧಿಕಾರಿಗಳ ಸಹಮತ 
ಪಡೆದು ರಜೆ ಘೋಷಿಸಬಹುದು ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಈ ಸಂಬಂಧ ಸುತ್ತೋಲೆ 
ಹೊರಡಿಸಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು, ರಾಜ್ಯದ ವಿವಿಧೆಡೆ ಬಾರಿ ಮಳಯಾಗುತ್ತಿದ್ದು, 
ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡಗಳಿಂದ ಮಕ್ಕಳನ್ನು ದೂರ ಇರಿಸಬೇಕು. ಅಂತಹ ಕಟ್ಟಡಗಳು ಕುಸಿಯುವ 
ಸಾಧ್ಯತೆ ಇರುವುದರಿಂದ ಅಲ್ಲಿ ತರಗತಿ ನಡೆಸುವುದಾಗಲಿ ಅಲ್ಲಿರುವ ಶೌಚಾಲಯ ಬಳಸುವುದಾಗಲಿ 
ಮಾಡಬಾರದು. ಸಂಪೂರ್ಣ ಶಾಲೆಯೇ ದುಸ್ಸಿತಿಯಲ್ಲಿದ್ದರೆ ಅಂತಹ ಶಾಲೆಯ ಮುಖ್ಯಸ್ಥರು ಜಿಲ್ಲಾಡಳಿತ, 
ತಾಲ್ಲೂಕು ಪಂಚಾಯ್ತಿ, ಗ್ರಾಮ ಪಂಚಾಯ್ತಿ ಮತ್ತಿತರ ಸ್ಥಳೀಯ ಆಡಳಿತ ನೆರವಿನೊಂದಿಗೆ ಸಮೀಪದ 
ಸುಸ್ಪಿತಿಯಲ್ಲಿರುವ ಬೇರೆ ಶಾಲಾ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಕ್ರಮವಹಿಸಬೇಕು ಎಂದು ಸೂಚನೆ 
ನೀಡಿದ್ದಾರೆ. 


ಆಧಾರ:ವಿಜಯವಾಣಿ, ದಿನಾ೦ಕ:12.07.2022 
11. ಸ್ಲೀಯರಿಗೆ ಉನ್ನತ ಹುದ್ದೆ : ಕರ್ನಾಟಕ ನಂ.6 
ದಾ 


ಶಾಸನಸಭೆಗಳಲ್ಲಿ ಮಹಿಳೆಯರಿಗೆ ಶೇ.33 ರಷ್ಟು ಮೀಸಲು ನೀಡುವ ಮಸೂದೆ ಕುರಿತು 
ದಶಕಗಳಿಂದ ಇನ್ನೂ ಕುಂಟುತ್ತಾ ಇರುವ ಹೊತ್ತಿನಲ್ಲಿ ರಾಜ್ಯಗಳ ಶಾಸನ ಸಭೆಗಳಲ್ಲಿ ಹಿರಿಯ 
ಅಧಿಕಾರಿಗಳ ಹಂತ ಮತ್ತು ವ್ಯವಸ್ಥಾಪಕ ಹುದ್ದೆ ಹಂತದಲ್ಲಿ ಹರಯರ ಪ್ರಾತಿನಿಧ್ಯ ಅರಿಯುವ ಕುರಿತು 
ಸಮೀಕ್ಷೆಯೊಂದರ ವರದಿ ಹೊರಬಿದ್ದಿದೆ. ಠಃ ವರದಿ ಅನ್ವಯ ಕರ್ನಾಟಕದಲ್ಲಿ ಈ ಹುದ್ದೆಗಳಲ್ಲಿ 
ಮಹಿಳೆಯರ ಪ್ರಾತಿನಿಧ್ಯ ಶೇ.36ರಷ್ಟಿದ್ದು "ದೇಶದಲ್ಲಿ 6ನೇ ಸ್ಥಾನದಲ್ಲಿದೆ. 


ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಬಿಡುಗಡೆ ಪಿ ವರದಿ ಅನ್ವಯ 2020- 21ರಲ್ಲಿ 
ಮಿಜೋರಾಂನಲ್ಲಿ ಜನಪಶಿನಿಧಿ ಹಿರಿಯ ಅಧಿಕಾರಿ ಹಾಗೂ ವ್ಯವಸ್ಥಾಪಕರಾಗಿ ಕಾರ್ಯ 
ನಿರ್ವಹಿಸುವವರಲ್ಲಿ ಮಹಿಳೆಯರ ಪ್ರಮಾಣ ಶೇ.70.9 ರಷ್ಟಿದ್ದು, ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. 
ಸಿಕ್ಕಿಂ (ಶೇ.48.2) ಹಾಗೂ ಮಣಿಪುರ (ಶೇ.45.1) ಕಮವಾಗಿ ್ಥ ಹಾಗೂ 3ನೇ ಸ್ಥಾನ 
ಪಡೆದುಕೊಂಡಿವೆ. 


ಉತ್ತರಾಖಂಡದಲ್ಲಿ (ಶೇ.3.6)  ಮಹಿಳಯರು ಮಾತ್ರ ಉನ್ನತ ಹುದ್ದೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದು, ಇದು ದೇಶದಲ್ಲೇ ಅತಿ ಕಡಿಮೆಯಾಗಿದೆ. ಜಮ್ಮು ಕಾಶ್ಮೀರ (ಶೇ.4.8) ಬಿಹಾರ 
(ಶೇ.7.8) ಪಂಜಾಬ್‌ (ಶೇ.8.4) ಕೊನೆಯ ಸ್ಥಾನಗಳಲ್ಲಿರುವ ರಾಜ್ಯಗಳಾಗಿವೆ. 
ಅಖಿಲ ಭಾರತ ಮಟ್ಟದಲ್ಲಿ ವ್ಯವಸ್ಥಾಪಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರ 
ಪ್ರಮಾಣ ಶೇ.18ರಷ್ನಿದೆ. ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳಾಗಿ ಕೆಲಸ ಮಾಡುತ್ತಿರುವ ಮಹಿಳ 
ಹಾಗೂ ಪುರುಷರ ಅನುಪಾತ ಶೇ.22.2 ರಷ್ಟಿದೆ. 
ಆಧಾರ:ಕನ್ನಡಪ್ರಭ, ದಿನಾಂಕ:13.07.2022 
12. ಪರಿಹಾರಕ್ಕೆ ಹಣದ ಕೊರತೆಯಿಲ್ಲ 


ಮೈಸೂರು/ಮಡಿಕೇರಿ ಮಳೆಯಿಂದ ಆಗಿರುವ ಭೂಕುಸಿತ ಬೆಳೆ ಮತ್ತು ಜೀವಹಾನಿ ಕುರಿತು 
ಸಮೀಕ್ಷೆ ಹಾಗೂ ಪರಿಹಾರ ಕಾರ್ಯ ಭರದಿಂದ ಸಾಗಿದೆ. ಪರಿಹಾರ ಕಾರ್ಯಗಳಿಗೆ ಹಣದ 
ಕೊರತೆಯಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿದರು. 


221 


ಅತಿವೃಷ್ಟಿ ಭಾದಿತ ಪ್ರದೇಶಗಳಿಗೆ ಪ್ರವಾಸ ತೆರಳುವ ಮುನ್ನ ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆಗೆ 
ಮಾತನಾಡಿದ ಅವರು ಕೇಂದ್ರ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಲ್ಲಿ ರೂ.739 ಕೋಟಿ ಲಭ್ಯವಿದೆ 
ಎಂದರು. 


ಸಮೀಕ್ಷೆ ಕಾರ್ಯದ ಬಳಿಕ ಕೇಂದಕ್ಕೆ ವರದಿ ಸಲ್ಲಿಸುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು 
ತಿಳಿಸಿದರು. ಬಾಧಿತ ಪ್ರದೇಶಗಳ ಪೈಕಿ ಭೂ ಕುಸಿತ ಆಗುತ್ತಿರುವ ಸೂಕ್ಷ್ಮ ಪ್ರದೇಶಗಳ ಜನರಿಗೆ ಸುರಕ್ಷಿತ 
ಸ್ಥಳಗಳಿಗೆ ತೆರಳಬೇಕು ಎಂದು ಮನವೊಲಿಸಲಾಗುವುದು ಎಂದು ತಿಳಿಸಿದರು. 


ಅತಿವೃಷ್ಟಿಯಿಂದ ರಾಜ್ಯದ ವಿವಿಧೆಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕೊಡಗಿನಲ್ಲಿ ಲಘು 
ಭೂಕಂಪ ಭೂ ಕುಸಿತ ಕರಾವಳಿಯಲ್ಲಿ ಕಡಲ ಕೊರೆತ ಹಾಗೂ ಉತ್ತರ ಕರ್ನಾಟಕದ ನದಿಪಾತ್ರಗಳಲ್ಲಿ 
ಪ್ರವಾಹದಿಂದ ಹಾನಿಯಾಗಿದೆ ನದಿ ಪಾತ್ರದಲ್ಲಿ ಹಾನಿ ತಡೆಗೆ ಶಾಶ್ವತ ಪರಿಹಾರ ಹಾಗೂ ಮನೆಗಳ 
ಸ್ಥಳಾಂತರಕ್ಕೆ ತಜ್ಞರ ಅಭಿಪ್ರಾಯ ಕೇಳಲಾಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದರು. 


ಉಡುಪಿ, ಮಂಗಳೂರು, ಕೊಡಗು ಹಾಗೂ ಉತ್ತರಕನ್ನಡ ಸೇರಿ ಎಲ್ಲಾ ಜಿಲ್ಲಾ ಉಸ್ತುವಾರಿ 
ಸಚಿವರು ಸೇರಿದಂತೆ ಇಡೀ ಸರ್ಕಾರ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದೆ. ಸರ್ಕಾರ ಸಕ್ರಿಯಾವಾಗಿಲ್ಲ 
ಎಂಬ ಆರೋಪ ಸುಳ್ಳು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. 


ಎಲ್ಲ ಸಂತ್ರಸ್ತರಿಗೂ ಪಡಿತರ: ಮಡಿಕೇರಿಯಲ್ಲಿ ಮಾತನಾಡಿದ ಅವರು ಕಾಳಜಿ ಕೇಂದ್ರಗಳಲ್ಲಿ 
ಆಶ್ರಯ ಪಡೆದಿರುವವರು ಮನೆಗೆ ಮರಳುವಾಗ ಹಾಗೂ ಸಂಬಂಧಿಕರ ಮನೆಗಳಲ್ಲಿ ಆಶ್ರಯ 
ಪಡೆದವರಿಗೂ ಪಡಿತರ ವಿತರಿಸಲಾಗುವುದು ಎಂದು ತಿಳಿಸಿದರು. 

ಕೊಡಗು ಜಿಲ್ಲೆಯಲ್ಲಿ ಪದೇಪದೇ ಭೂಕಂಪನ ಆಗುತ್ತಿರುವ ಸ್ಥಳದ ಅಧ್ಯಯನಕ್ಕೆ ತಜ್ಞರನ್ನು 
ಆಹ್ವಾನಿಸಲಾಗಿದೆ. ನ್ಯಾಷನಲ್‌ ಜಿಯಾಗ್ರಫಿಕ್‌ ಇನ್‌ಸ್ಟಿಟ್ಯೂಟ್‌, ಮೈಸೂರು ವಿಶ್ವವಿದ್ಯಾನಿಲಯದ ತಜ್ಞರು 
ಮುಂದಿನ ವಾರ ಇಲ್ಲಿಗೆ ಬಂದು ಅಧ್ಯಯನ ನಡೆಸುವರು ಅವರ ವರದಿಯ ಅನುಸಾರ ರಕ್ಷಣಾ ಕ್ರಮ 
ಕೈಗೊಳ್ಳಲಾಗುವುದು ಎಂದರು. 


ಭೂ ಕುಸಿತ ಪ್ರಕರಣ ಕುರಿತು ಅಮೃತ ವಿಶ್ವವಿದ್ಯಾಲಯದ ತಜ್ಞರು ಅಧ್ಯಯನ ನಡೆಸಿ 
ಈಗಾಗಲೇ ಪ್ರಾಥಮಿಕ ವರದಿ ನೀಡಿದ್ದಾರೆ. ಅಂತಿಮ ವರದಿ ನೀಡಿದ ಬಳಿಕ ಶಿಫಾರಸ್ಸುಗಳನ್ನು 
ಮುಂದಿನ ಮಳೆಗಾಲಕ್ಕೂ ಮುನ್ನ ಜಾರಿಗೆ ತರಲಾಗುವುದು ಎಂದು ಹೇಳಿದರು. 


ಮಳೆಯಿಂದ ಹಾನಿಗೀಡಾದ ಮಡಿಕೇರಿಯ ಮಲ್ಲಿಕಾರ್ಜುನ ನಗರ ಮಡಿಕೇರಿ-ಮಂಗಳೂರು 
ರಸ್ತೆಯಲ್ಲಿ ಕರ್ತೋಜಿ ಸಮೀಪದ ಕುಸಿಯುತ್ತಿರುವ ಮಣ್ಣು ಕೊಯನಾಡಿನ ಕಾಳಜಿ ಕೇಂದಕ್ಕೆ 
ಮುಖ್ಯಮಂತ್ರಿ ಭೇಟಿ ನೀಡಿದರು. 


ಮಳೆ ಎಲ್ಲಿ ಎಷ್ಟು 
ಸೆಂಟಿ ಮೀಟರ್‌'ಗಳಲ್ಲಿ 
ಕೆರೆಕಟ್ಟೆ (ಚಿಕ್ಕಮಗಳೂರು) 14 
ಕಿಗ್ಗಾ (ಚಿಕ್ಕಮಗಳೂರು) 10.2 
ಆಗುಂಬೆ (ಶಿವಮೊಗ್ಗ) 15.1 
ಕಣಕುಂಬಿ (ಬೆಳಗಾವಿ) 13 
ತೀಥಹಳ್ಳಿ (ಶಿವಮೊಗ್ಗ) 12.9 
ಗೇರುಸೊಪ್ಪ (ಶಿವಮೊಗ್ಗ) 10.5 
ಸೂಪಾ (ಉತ್ತರ ಕನ್ನಡ) 7.1 
ಕದ್ರಾ (ಕಾರವಾರ) 7.0 


ಆಧಾರ:ಪ್ರಜಾವಾಣಿ, ದಿನಾಂ೦ಕ:13.07.2022 


222 


13. ಕರಾವಳಿ, ಮಲೆನಾಡು ಬಳಿಕ ಉತ್ತರ ಕರ್ನಾಟಕಕ್ಕೆ ನೆರೆ ಭೀತಿ 


ರಾಜ್ಯ ಕರಾವಳಿ ಭಾಗಗಳಲ್ಲಿ ಮಳೆ ತೀವ್ರತೆ ಕಡಿಮೆಯಾದ ಬೆನ್ನಲ್ಲೇ ಬೆಳಗಾವಿ ಕಲಬುರಗಿ, 
ಯಾದಗಿರಿ, ಬೀದರ್‌ ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ 
ಆರ್ಭಟಿಸತೊಡಗಿದೆ. ಇದರೊಂದಿಗೆ ಮಹಾರಾಷ್ಟದ ಘಟ್ಟ ಪ್ರದೇಶಗಳಲ್ಲೂ ತೀವ್ರ 
ಮಳಯಾಗುತ್ತಿರುವುದರಿಂದ ಕೃಷ್ಣಾ ಮತ್ತು ಅದರ 'ಉಪನದಿಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ 
ಏರತೊಡಗಿದ್ದು ಪ್ರವಾಹಾತಂಕ ತಲೆದೊರಿದೆ. ಜೊತೆಗೆ ಉತ್ತರ ಕರ್ನಾಟಕದ ಪ್ರಮುಖ 
ಜಲಾಶಯಗಳಾದ ಆಲಮಟ್ಟಿ ನಾರಯಣಪುರ ಮತ್ತು ತುಂಗಭದ್ರಾ ಡ್ಯಾಂಗಳಿಂದ ನೀರನ್ನು 
ಹೊರಬಿಟ್ಟಿರುವ ಹಿನ್ನೆಲೆಯಲ್ಲಿ ಇದಿ ತೀರದ ಗ್ರಾಮಗಳು ಮುಳುಗಡೆಯಾಗಿವೆ. 


ಇದೇ ವೇಳೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಸುರಿಯುತಿದ್ದ 
ಮಳೆ ಮುಂದುವಂದಿದ್ದರೆ ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 'ಕೊಂಚ ವಿರಾಮ ನೀಡಿದ್ದ ಮಳೆ 
ಮತ್ತೆ ಕಾಣಿಸಿಕೊಂಡಿದೆ. ಕರಾವಳಿ ಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಳೆ 
ಹಿಮ್ಮುಖವಾಗಿದೆ. ಇನ್ನು ಕಳೆದ ವಾರ ಭಾರೀ ಮಳೆ” ಪ್ರವಾಹಳ್ಥಿ ಸ ಸಾಕ್ಷಿಯಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 
ಸಾಧಾರಣ ಮಳೆ ಮುಂದುವರಿದಿದ್ದು ಆಗೊಮ್ಮೆ ಈಗೊಮ್ಮೆ ರಭಸದ ಮಳೆ ಸುರಿಯುತಿದೆ. 


ಕೃಷ್ಣ ಉಪನದಿಗಳ ಮಟ್ಟ ಹೆಚ್ಚಳ: ಬೆಳಗಾವಿಯಲ್ಲಿ ಮಳೆ ಬಿರುಸಾಗುವುದರ ಜೊತೆಗೆ ಪಕ್ಕದ 
ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲೂ ಧಾರಾಕಾರ ಮಳೆ ಮುಂದುವರಿದಿರುವ ಪರಿಣಾಮ ರಾಜ್ಯದಲ್ಲಿ 
ಕೃಷ್ಣಾ ಧೂದ್‌ ಗಂಗಾ, ವೇದಗಂಗಾ, ಪಂಚಗಂಗಾ ನದಿಗಳ ಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳವಾಗಿದೆ. 


ಜಿಲ್ಲೆಯಲ್ಲಿ ಒಟ್ಟು 9 ಸೇತುವೆಗಳು ಜಲಾವೃತವಾಗಿದ್ದು ನಿಪ್ಲಾಣಿಯ ಕಾರದಗಾ ಗ್ರಾಮದ ಗ್ರಾಮ 
ದೈವ ಬಂಗಾಲಿ ಬಾಬಾ ದೇವಸ್ಥಾನದೊಳಗೆ ಮೊಣಕಾಲುದ್ದ ಆವರಿಸಿದೆ. 


ಕೃಷ್ಣ ನದಿಗೆ 1.15 ಲಕ್ಷ ಕ್ಯೂಸೆಕ್‌ ನೀರು ಹರಿದುಬರುತ್ತಿದೆ. ಜೊತೆಗೆ ನದಿಗೆ 1.25 ಲಕ್ಷ ಕ್ಯೂಸೆಕ್‌ 
ನೀರನ್ನು ಹೊರಬಿಡಲಾಗುತ್ತದೆ. ಬದರಿಂಜ ನದಿ ತೀರ ಪ್ರದೇಶಕ್ಕೆ ಹೋಗದಂತೆ ಸೂಚನೆ ನಂಬಲಾಗದ: 
ಮಹಾರಾಷ್ಟದಲ್ಲಿ ಕೊಯ್ದಾ. ಜಲಾಶಯ ಕೇವಲ ಶೇ.38 ರಷ್ಟು" ಮಾತ್ರ ಭರ್ತಿಯಾಗಿರುವುದರಿಂದ ಈ 
ವಾರ ಪ್ರವಾಹ ಹ ಸಾಧ್ಯತೆ ಕಡಿಮೆ. ಮುಂದಿನ 'ವಾರ ಮಹಾರಾಷ್ಟದ ಜಲಾಶಯಗಳು 
ಭರ್ತಿಯಾಗಿ ನೀರು ಬಿಡುಗಡೆಯಾದರೆ ಮಾತ್ರ ಪವಾಹ ಸ್ಥಿತಿ ಎದುರಾಗಲಿದೆ ಎನದು ಜಿಲ್ಲಾಧಿಕಾರಿಗಳು 
ತಿಳಿಸಿದ್ದಾರೆ. 


ಕಲ್ಯಾಣಕರ್ನಾಟಕದಲ್ಲೂ ನೆರೆಭೀತಿ: ಕಲ್ಯಾಣಕರ್ನಾಟಕ ಭಾಗದ ಕಲಬುರಗಿ ಬೀದರ್‌, 
ಯಾದಗಿರಿ ಜಿಲ್ಲೆಗಳಲ್ಲೂ ಕಳದೊಂದು ವಾರದಿಂದ ಧಾರಾಕಾರ ಮಳ ಸುರಿಯುತ್ತಿದ್ದು ನದಿಹಳ್ಳಕೊಳ್ಳಗಳು 
ಉಕ್ಕಿ ಹರಿಯುತ್ತಿವೆ. ಮಹಾರಾಷ್ಟ್ರ ಆಂಧಪದೇಶ, ತೆಲಂಗಾಣದಲ್ಲಿಯೂ ಭಾರಿ 
ಮಳೆಯಾಗುತ್ತಿರುವುದರಿಂದ ಕೃಷ್ಣ ಕಾಗಿಣ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. 
ಮಹಾರಾಷ್ಟ್ರದ ವೀರಭಟ್ಕರ್‌ ಜಲಾಶಯದಿಂದ ಭೀಮಾ ನದಿಗೆ ಸದ್ಯ 780 ಕ್ಯೂಸೆಕ್‌ ನೀರು 
ಬಿಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನೆರೆ ಹಾವಳಿಯಾಗುವ ಸಾಧ್ಯತೆಗಳಿವೆ. 


ಇದೇ ವೇಳೆ ಬಸವರಾಜ ಜಲಾಶಯದಿಂದ 1.35 ಲಕ್ಷಕ್ಟೂ ಹೆಚ್ಚು ಕ್ಯೂಸೆಕ್‌ ನೀರನ್ನು ನದಿಗೆ 
ಹರಿಸಲಾಗುತ್ತಿರುವುದರಿಂದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿನ ನದಿತೀರದ ಗ್ರಾಮಗಳು ನೆರೆ 
ಆತಂಕವನ್ನು ಎದುರಿಸುತ್ತಿವೆ ಜೊತೆಗೆ ಟಿಬಿ ಡ್ಯಾಂನಿಂದ ಹೊರಬಿಡಲಾಗುತ್ತಿರುವ ನೀರಿನಿಂದಾಗಿ 
ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕಿನ 12 ಗ್ರಾಮಗಳಲ್ಲಿ ಹೈ ಆಲರ್ಟ್‌ ಘೋಷಿಸಲಾಗಿದೆ. 


ಅತಿವೃಷ್ಟಿ ಹಾನಿಗೆ ರೂ.500 ಕೋಟಿ ತಾತ್ಕಾಲಿಕ ಪರಿಹಾರ : ಕಳೆದೆರಡು ದಿನಗಳಿಂದ ಕೊಡಗು 
ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಳೆಹಾನಿ ಪರಿಶೀಲನೆ ನಡೆಸಿದ ಮುಖ್ಯಮಂತ್ರಿಯವರು 


223 


ಇದೀಗ ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಆಗಿರುವ ಹಾನಿಗೆ ತಾತ್ಕಾಲಿಕ ಪರಿಹಾರವಾಗಿ ತಕ್ಷಣ ರೂ.500 
ಕೋಟಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ. ಉಡುಪಿಯಲ್ಲಿ ಕರಾವಳಿ ಜಿಲ್ಲೆಗಳ ಜನಪ್ರತಿನಿಧಿಗಳು 
ಮತ್ತು ಅಧಿಕಾರಿಗಳ ಮಳೆಹಾನಿ ಪರಿಶೀಲನಾ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. 
ರಾಜ್ಯದಲ್ಲಿ ಈ ತಿಂಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಮಳೆಯಾಗಿದೆ. ಇದರಿಂದಾಗಿ ಸಾಕಷ್ಟು ಮೂಲ 
ಸೌಕರ್ಯಗಳಿಗೆ ಹಾನಿಯಾಗಿದೆ. ಇದನ್ನು ಸರಿಪಡಿಸಲು ಈ 500 ಕೋಟಿ ಬಳಸಲಾಗುತ್ತದೆ ಎಂದರು. 


ಮೃತರಿಗೆ ರೂ.5 ಲಕ್ಷ ಪರಿಹಾರ: ಪಕೃತಿ ವಿಕೋಪದಿಂದ ಹಾನಿಗೊಂಡ ಮನೆಗಳಿಗೆ ಕೇಂದ್ರ 
ಕದ ರಾಷ್ಟ್ರೀಯ ವಿಕೋಪ ಪರಿಹಾರ ನಿಧಿಯಡಿ ತಕ್ಷಣ ನೀಡಲಾಗುತ್ತಿದ್ದ ರೂ.3,200 
ಪರಿಹಾರವನ್ನು ರಾಜ್ಯ ಸರ್ಕಾರ ರೂ.10,000 ಗೆ ಐರಿಸಿದೆ. ಪ್ಕೃತಿ ವಿಕೋಪದಿಂದ" ಮೃತಪಟ್ಟವರ 
ಕುಟುಂಬಕ್ಕೆ ನೀಡಲಾಗುತ್ತಿದ್ದ ರೂ.4 ಲಕ್ಷ ಪರಿಹಾರವನ್ನು ರೂ.5 ಲಕ್ಷಕ್ಟೇರಿಸಲಾಗಿದೆ. EN 


ಗೊ ಮನೆಗೆ ನೀಡಲಾಗುತ್ತಿದ್ದ ರೂ.1 ಲಕ್ಷವನ್ನು ರೊ ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಎಂದರು. 


ಕರಾವಳಿಯಲ್ಲಿ 12 ಕಡೆ ಕಾಳಜಿ ಕೇಂದ್ರ ಈ ಬಾರಿಯ ಮಳಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 
ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3 ಮಂದಿ ಸೇರಿ ಕರಾವಳಿಯಲ್ಲಿ ಈವರೆಗೆ ಒಟ್ಟಾರೆ 8 ಮಂದಿ 
ಮೃತಪಟ್ಟಿದ್ದಾರೆ. ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ 12 ಕಡೆ ಕಾಳಜಿಕೇಂದ್ರಗಳನ್ನು ತೆರೆಯಲಾಗಿದ್ದು, 
ನೆರೆಯಿಂದ ತೊಂದರೆಗೊಳಗಾದ ಜನರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. 


ಜೊತೆಗೆ ಪರಿಹಾರ ಕೇಂದಗಳಲ್ಲಿರುವ ಸಂತ್ರಸ್ತರಿಗೆ ತಿಂಡಿ-ಊಟದ ಜೊತೆಗೆ ಈ ಬಾರಿಯಿಂದ 
ಮೊಟ್ಟೆ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿಯವರು ಮಾಹಿತಿ ನೀಡಿದರು. 


ಕಡಲ್ಕೊರೆತ ತಡೆಯಲು ಕೇರಳ ತಂತ್ರಜ್ಞಾನ : ರಾಜ್ಯದ ಕಡಲ್ಕೊರೆತ ಸಮಸ್ಯೆ ಪರಿಹಾರಕ್ಕೆ 
ಕೇರಳದಲ್ಲಿ ಅಳವಡಿಸಿರುವ ಸಿ ವೇವ್‌ ಬ್ರೇಕ್‌ ತಂತ್ರಜ್ಞಾನವನ್ನು ರಾಜ್ಯದಲ್ಲೂ ಅಳವಡಿಸಲು 
ನಿರ್ಧರಿಸಲಾಗಿದೆ ಎಂದು ಇದೇ ವೇಳೆ ಮುಖ್ಯಮಂತ್ರಿಯವರು ತಿಳಿಸಿದರು. ಕರ್ನಾಟಕದಲ್ಲಿ ಒಟ್ಟು 330 
ಕಿಮೀ ಕಡಲ ತೀರ ಇದೆ. ಕಡಲ್ದೊರೆತ ತಾತ್ಕಾಲಿಕ ತಡೆಗೆ ಎಡಿಬಿಯಿಂದ ರೂ.300 ಕೋಟಿ 
ವ್ಯಯಿಸಲಾಗಿದೆ. 


ಆಧಾರ:ಕನ್ನಡಪ್ರಭ, ದಿನಾಂಕ:14.07.2022 
14. ಅಧಿವೇಶನದಲ್ಲಿ ಮಂಡನೆ 


ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕದ ಹಿತದೃಷ್ಟಿಯಿಂದ ತಯಾರಿಸಿರುವ ಕನ್ನಡ ಭಾಷಾ ಸಮಗ್ರ 
ಅಭಿವೃದ್ಧಿ ಮಸೂದೆಯ ಕರಡನ್ನು ಮಂಡಿಸಲು ಅಗತ್ಯ ಕಮ ಕೈಗೊಳ್ಳಲಾಗುವುದು ಎಂದು ಕಾನೂನು 
ಸಚಿವ ಜೆ.ಸಿ. ಮಾಧುಸ್ವಾಮಿ ತಛಸಿದರು. 


ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಭಾಗಿತ್ತದಲ್ಲಿ ಕರ್ನಾಟಕ ಕಾನೂನು ಆಯೋಗ ರಚಿಸಿರುವ 
ಕನ್ನಡ ಭಾಷಾ ಸಮಗ್ರ ಅಭಿವೃದ್ದಿ ಮಸೂದೆಯನ್ನು ಪ್ರಾಧಿಕಾರದ ಅಧ್ಯಕ್ಷ ಟಿ.ಎಸ್‌. ನಾಗಾಭರಣ ಹಾಗೂ 
ಆಯೋಗದ ನ್ಯಾ ಎಸ್‌. ಆರ್‌. ಬನ್ನೂರಮಠ ಅವರಿಂದ ಸ್ಟೀಕರಿಸಿದರು. ನಮ್ಮ ಸರ್ಕಾರ ಸದಾ 
ನಾಡುನುಡಿಯ ಪರವಾಗಿರುತ್ತದೆ. ಕನ್ನಡಿಗರ ಹಿತ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ 
ಮಸೂದೆಯು ಆಡಳಿತ ಭಾಷೆಯ ಅನುಷ್ಠಾನಕ್ಕೆ ನೆರವಾಗುವುದರಿಂದ ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ಅವರ ಗಮನಕ್ಕೆ ತಂದು ಕ್ಯಾಬಿನೆಟ್‌ನಲ್ಲಿ ಅನುಮೋದನೆ ಪಡೆದು ಅಧಿವೇಶನದಲ್ಲಿ 
ಮಂಡಿಸಲಾಗುವುದು ಎಂದು ಭರವಸೆ ನೀಡಿದರು. 


ಟಿ.ಎಸ್‌. ನಾಗಾಭರಣ ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ತ್ರಿವಳಿ ಮಂತ್ರದಡಿ 
ಕಾರ್ಯನಿರ್ವಹಿಸುತ್ತಿರುವ ಪ್ರಾಧಿಕಾರ ಕನ್ನಡಿಗರ ಅಭ್ಯುದಯಕ್ಕಾಗಿ ಈ ಮಸೂದೆಯನ್ನು ತಯಾರಿಸಿದೆ. 


224 


ರಾಜ್ಯದ ಎಲ್ಲಡೆ ಕನ್ನಡ ರಾರಾಜಿಸಬೇಕು. ಎಲ್ಲ ವಲಯಗಳಲ್ಲೂ ಕನ್ನಡಿಗರಿಗೆ ಪ್ರಥಮ ಆಧ್ಯತೆ 
ದೊರೆಯಬೇಕು. ಈ ಆಶಯಗಳನ್ನು ಮಸೂದೆ ಸಾಕಾರಗೊಳಿಸಲಿದೆ ಎಂದು ಹೇಳಿದರು. 


ನ್ಯಾ. ಎಸ್‌. ಆರ್‌. ಬನ್ನೂರಮಠ ಕರ್ನಾಟಕ ರಾಜಭಾಷೆ ಕಾಯ್ದೆ 1963 ಕರ್ನಾಟಕ ಸ್ಥಳೀಯ 
ಪ್ರಾಧಿಕಾರಗಳ (ಅಧಿಕೃತ ಭಾಷಾ) ಕಾಯ್ದೆ 1981 ಕನ್ನಡ ಭಾಷಾ ಕಲಿಕೆ ಕಾಯ್ದೆ 2015 ಹಾಗೂ ಕನ್ನಡ 
ಅನುಷ್ಠಾನಕ್ಟಾಗಿ ಶಾಸನಬದ್ದ ವಿಕಾಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದ್ದಾಗಿಯೂ ಉದ್ದೇಶಿತ 
ಆಶಯದನ್ನಯ ಕನ್ನಡ ಅನುಷ್ಠಾನಗೊಂಡಿಲ್ಲ. ಆದ್ದರಿಂದ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ 
ಮಸೂದೆಯನ್ನು ತಯಾರಿಸಲಾಗಿದೆ ಎಂದು ತಿಳಿಸಿದರು. 


ಆಧಾರ:ಪ್ರಜಾವಾಣಿ, ದಿನಾಂ೦ಕ:15.07.2022 
15. ಮಳೆಹಾನಿ : ಗ್ರಾಪಂ ಮಟ್ಟದಲ್ಲಿ ಟಾಸ್ಕಫೋರ್ಸ್‌ 


ಮಳೆ ಹಾಗೂ ಪ್ರವಾಹದ ವೇಳ ಜನರನ್ನು ರಕ್ಷಿಸಲು ಮತ್ತು ಪರಿಹಾರ ಕಾರ್ಯಗಳನ್ನು 
ಕೈಗೊಳ್ಳಲು ಗಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕಫೋರ್ಸ್‌ ರಚಿಸುವಂತೆ ಮುಖ್ಯಮಂತ್ರಿಯವರು 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. 


ಮಳೆಯಿಂದ ಹಾನಿಗೊಳಗಾಗಿರುವ ಜಿಲ್ಲೆಗಳಲ್ಲಿನ ಸ್ಥಿತಿಗತಿ ಹಾಗೂ ಪರಿಹಾರ ಕಾರ್ಯಗಳ 
ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವರ್ಚುವಲ್‌ ಸಭೆ ನಡೆಸಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 
ಟಾಸ್ಕಫೋರ್ಸ್‌ ರಚಿಸಿ ಸಮೀಕ್ಷೆ ಕೈಗೊಂಡು ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು 
ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. 


ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಎಲ್ಲಾ ನಿಯಂತ್ರಣಾ ಕೊಠಡಿಗಳು ಭಾರೀ ಮಳೆ ಹಾಗೂ 
ಪ್ರವಾಹ ಸ್ಥಿತಿಯ ಕುರಿತ ಅಹವಾಲುಗಳಿಗೆ ಸ್ಪಂದಿಸಬೇಕು. ಪ್ರವಾಹ ಪರಿಸ್ಥಿತಿಯನ್ನು ಗಂಭೀರವಾಗಿ 
ಪರಿಗಣಿಸಿ ಎಲ್ಲಾ ಇಲಾಖೆಗಳೂಂದಿಗೆ ಸಮನ್ನಯ ಸಾಧಿಸಿ ಪರಿಹಾರ ಒದಗಿಸಬೇಕು. ರಸ್ತೆ ಮನೆಗಳ 
ಹಾನಿ ಬಗ್ಗೆ ಸಮರ್ಪಕ ಸಮೀಕ್ಷೆ ನಡೆಸಬೇಕು. ಬೆಳೆ ಹಾನಿ ಕುರಿತು ಸಮೀಕ್ಷೆ ಕೈಗೊಂಡು ಒಂದು 
ತಿಂಗಳೊಳಗೆ ಇನ್‌ಪುಟ್‌ ಸಬ್ದಿಡಿ ವಿತರಿಸಬೇಕು ಎಂದು ನಿರ್ದೇಶನ ನೀಡಿದರು. 


ಮಳೆಯಿಂದ ಕುಸಿದ ಮನೆಗಳಿಗೆ ರೂ.10 ಸಾವಿರ ತುರ್ತು ಪರಿಹಾರ ನೀಡಿ, ನಂತರ ಮನೆಗಳ 
ನಿರ್ಮಾಣವನ್ನು ಕೂಡಲೇ ಕೈಗೊಳ್ಳಬೇಕು ರಸ್ತೆ, ಸೇತುವೆ, ವಿದ್ಯುತ್‌ ಮುಂತಾದ ಮೂಲ ಸೌಕರ್ಯ 
ದುರಸಿಗೆ ಆದ್ಯತೆ ನೀಡಬೇಕು. ಜಿಲ್ಲೆಗಳಲ್ಲಿ ಮುಂದಿನ 5-6 ದಿನಗಳ ಮಳೆ ಹಾಗೂ ಮಳೆ ಮುನ್ನೂಚನೆ 
ಗಮನಿಸಿ ಮುನ್ನೆಚ್ಚರಿಕಾ ಕ್ರಮಗಳ ಜೊತೆಗೆ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಿಗೆ ಸನ್ನದ್ಧರಾಗಬೇಕು 
ಎಂದು ಸೂಚನೆ ನೀಡಿದರು. 


ಪ್ರಕೃತಿ ವಿಕೋಪ ಪರಿಹಾರದಡಿ ಕೈಗೊಂಡಿರುವ ಮನೆಗಳ ನಿರ್ಮಾಣ ಕಾರ್ಯವನ್ನು 
ಜಿಲ್ಲಾಧಿಕಾರಿಗಳು ಪರಿಶೀಲಿಸಬೇಕು. ಕಳೆದ ಮೂರು ವರ್ಷಗಳ ಅವಧಿಯ ಮನೆಗಳ ನಿರ್ಮಾಣ 
ಕಾರ್ಯ ಹಾಗೂ ಅವುಗಳನ್ನು ಪುರ್ಣಗೊಳಿಸಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿಸ್ನತ ವರದಿ 
ಸಲ್ಲಿಸಬೇಕು. ಕಾಳಜಿ ಕೇಂದಗಳಲ್ಲಿರುವ ಸಂತ್ರಸ್ತರಿಗೆ ಸರ್ಕಾರಿ ಆದೇಶದಲ್ಲಿ ನೀಡಿರುವ ಆಹಾರ 
ಪಟ್ಟಿಯನ್ನು ಅನುಸರಿಸಬೇಕು ಎಂದು ತಿಳಿಸಿದರು. 


ಜಲಾಶಯಗಳಿಂದ ನೀರು ಬಿಡುವ ಮುನ್ನ ಎಚ್ಚರ ವಹಿಸಿ: ಜಲಾಶಯಗಳ ಒಳಹರಿವು ಮತ್ತು 
ಹೊರಹರಿವಿನ ಬಗ್ಗೆ ಎಚ್ಚರಿಕೆಯಿಂದ ಗಮನಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವ 
ಮುಖ್ಯಮಂತ್ರಿಯವರು ಜಲಾಶಯಗಳಿಂದ ನೀರು ಹೊರಬಿಡುವ ಮುನ್ನ ಕೆಳಹಂತದ ಗ್ರಾಮಗಳಿಗೆ 
ಎಚ್ಚರಿಕೆ ನೀಡಿ ಜೀವ ಹಾನಿ ಅಥವಾ ಮನೆಗಳಿಗೆ ತೊಂದರೆಯಾಗದಂತೆ ಮುನ್ನಚ್ಚರಿಕೆ ವಹಿಸಬೇಕು. 
ಮುಳುಗಡೆಯಾಗುವ ಪ್ರದೇಶಗಳ ಜನರನ್ನು ಸ್ಥಳಾಂತರಿಸಬೇಕು ಎಂದು ಮುಖ್ಯಮಂತ್ರಿಯವರು 


225 


ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಕೊಯ್ದಾ ಜಲಾಶಯದಿಂದ ಹೆಚ್ಚು 
ನೀರು ನದಿಗೆ ಹರಿಬಿಟ್ಟಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಉಂಟಾಗುತೆದೆ. ಹೀಗಾಗಿ ಕೋಯ್ದಾ 
ಜಲಾಶಯದ ನೀರಿನ "ಮಟ್ಟದ ಬಗ್ಗೆ ನಿಗಾವಹಿಸಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರಬೇಕು 
ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. 


ಮುಖ್ಯಮಂತ್ರಿ ನಿರ್ದೇಶನಗಳು: 
> ಪರಿಹಾರ ಕಾರ್ಯಗಳು ತ್ವರಿತ ಹಾಗೂ ಪಾರದರ್ಶಕವಾಗಿರಬೇಕು 


> ರಸ್ತೆ ಸಂಪರ್ಕ, ವಿದ್ಯುತ್‌ ಕಂಬಗಳ ದುರಸ್ಥಿ ಹಾಗೂ ಕುಡಿಯುವ ನೀರಿನ ಸರಬರಾಜಿಗೆ 
ಅಗತ್ಯ ಕ್ರಮ 


> ಭೂ ಕುಸಿತದ ಸಾಧ್ಯತೆಗಳುಳ್ಳ ಪ ಪ್ರದೇಶಗಳ ರಸೆ ಸೈಗಳಲ್ಲಿ ವಾಹನ ಓಡಾಡದಂತೆ 
ನೋಡಿಕೊಳ್ಳಬೇಕು. 


> ದುರ್ಬಲ ಪ್ರದೇಶಗಳ ಸಮೀಕ್ಷೆ ಕೈಗೊಳ್ಳಲು ತಂಡಗಳನ್ನು ನಿಯೋಜಿಸಬೇಕು. 
> ಭೂಕುಸಿತ ಸಾಧ್ಯತೆ ಇರುವ ಪ್ರದೇಶಗಳ ಜನರನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸ ಬೇಕು. 


> ಎನ್‌ಡಿಆರ್‌ಎಫ್‌ ಹಾಗೂ ಎಸ್‌ಡಿಆರ್‌ಎಫ್‌ ತಂಡಗಳಿಗೆ ಅಗತ್ಯ ಲಾಜಿಸ್ಸಿಕ್ಸ್‌ ನೆರವು 
ಒದಗಿಸಬೇಕು. 


» ಈ ತಂಡಗಳು ತೊಂದರೆಗೀಡಾದ ಪ್ರದೇಶಗಳಿಗೆ ತಕ್ಷಣ ತಲುಪಲು ಕ್ರಮ ವಹಿಸಬೇಕು. 
» ಸಂಬಂಧಿಕರ ಮನೆಗಳಿಗೆ ತೆರಳಿರುವ ಸಂತ್ರಸರಿಗೆ ಪಡಿತರ ಕಿಟ್‌ ನೀಡಬೇಕು. 


> ಬಾಧಿತ ಪ್ರದೇಶಗಳಲ್ಲಿ ಎಸ್ಕಾಂಗಳ ಮೂಲಕ ತಕ್ಷಣ ವಿದ್ಯುತ್‌ ಸಂಪರ್ಕ 
ಪುನಸ್ಸಾಪಿಸಬೇಕು. 


> ಹಾನಿಯಾಗಿರುವ ರಸೆ ಸೆ ಸೇತುವೆ, ಕಲ್ಪರ್ಟ್‌ ಟ್ಯಾಂಕ್‌ ಬಂಡ್‌ಗಳನ್ನು ತಾತ್ವಾಲಿಕವಾಗಿ 
ತಕ್ಷಣಂ ಸರಿಪಡಿಸಬೇಕು. 


> ಇವುಗಳನ್ನು ಪುನಸಸ್ಥಾಪಿಸಲು ಶಾಶ್ವತ ಕಾಮಗಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕು. 


(ae) 


ಮೂಲ ಸೌಕರ್ಯ ಮರುಸ್ಥಾಪ ನೆಗೆ ರೂ.500 ಕೋಟ: ಅತಿವೃಷ್ಟಿಯಿಂದ ಹಾನಿಗೊಳಗಾದ 
ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ತುರ್ತು ಮರುಸ್ಸಾಪನೆಗೆ ತಕ್ಷಣ ರೂ.500 ಕೋಟಿ ಬಿಡುಗಡೆ 
ಮಾಡಲು ಮುಖ್ಯಮಂತ್ರಿಯವರು ಆದೇಶಿಸಿದ್ದಾರೆ. ಈ ಕುರಿತು ಆರ್ಥಿಕ ಇಲಾಖೆ ಹೆಚ್ಚುವರಿ ಮುಖ್ಯ 
ಕಾರ್ಯದರ್ಶಿಗಳಿಗೆ ಲಿಖಿತ ಆದೇಶ ನೀಡಿ, ಕಳೆದ ಕೆಲ ದಿನಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 
ಸತತವಾಗಿ ಮಳೆ ಸುರಿಯುತ್ತಿದೆ. ಇದರಿಂದ ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆಯಾಗಿದೆ. ಮೂಲ 
ಸೌಕರ್ಯಗಳಾದ ರಸ್ತೆ, ಸೇತುವೆ, ಶಾಲೆ, ಅಂಗನವಾಡಿ ಕೇಂದ್ರ, ವಿದ್ಯುತ್‌ ಕಂಬ, ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಕಟ್ಟಡಗಳು ಹಾನಿಗೆ ಒಳಗಾಗಿವೆ. ಕೆಲ ದಿನಗಳ ಹಿಂದೆ ನಾನು ಕೆಲವು ಜಿಲ್ಲೆಗಳಲ್ಲಿ ಪ್ರವಾಸ 
ಮಾಡಿದ್ದು ಆ ಸಂದರ್ಭದಲ್ಲಿ ಹಾನಿಯನ್ನು ಸ್ವತ: ವೀಕ್ಷಣೆ ಮಾಡಿದ್ದೇನೆ. ತ್ವರಿತ ಗತಿಯಲ್ಲಿ ಮೂಲ 
ಸೌಕರ್ಯಗಳನ್ನು ಯಥಾಸ್ಥಿತಿಗೆ ತರಬೇಕಾಗಿದೆ. ಇದಕ್ಕಾಗಿ ಹಲವಾರು ಕಾಮಗಾರಿಗಳನ್ನು 
ಕೈಗೊಳ್ಳಬೇಕಾಗಿದೆ. ಆದಕ್ಕಾಗಿ ಕೂಡಲೇ ರೂ.500 ಕೋಟಿ ಬಿಡುಗಡೆ ಮಾಡಬೇಕು ಎಂದು ಅದೇಶದಲ್ಲಿ 
ತಿಳಿಸಿದ್ದಾರೆ. 


ಆಧಾರ:ವಿಶ್ವವಾಣಿ, ದಿನಾಂಕ:16.07.2022 


226 


16. ಮುಂದಿನ ತಿಂಗಳು ನಮ್ಮ ಕ್ಲಿನಿಕ್‌ ಆರಂಭ 


ಮುಂದಿನ ತಿಂಗಳಿನಿಂದ ಬೆಂಗಳೂರಿನ 243 ವಾರ್ಡ್‌ಗಳಲ್ಲಿ ನಮ್ಮ ಕ್ಲನಿಕ್‌ ಸೇವೆಯನ್ನು 
ಪ್ರಾರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿಯವರು ತಿಳಿಸಿದರು. 


ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್‌ ವಿಧಾನ ಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೂ.100 ಕೋಟಿ 
ವೆಚ್ಚದ ವಿವಿಧ ಯೋಜನೆಗಳನ್ನು. ಉದ್ರಾಟಿಸಿದ ಬಳಿಕ ಮಾತನಾಡಿದ ಆ ಬಡಜನರಿಗೆ ತಮ್ಮ 
ವಾರ್ಡ್‌ನಲ್ಲಿಯೇ ನಮ್ಮ ಕ್ಲಿನಿಕ್‌ RN; ಆರೋಗ್ಯ ಸೌಲಭ್ಯ ನೀಡುವ ಉತ್ತಮ ಯೋಜನೆಯಾಗಿದೆ. 
ಬೆಂಗಳೂರಿನಲ್ಲಿ ಆರೋಗ್ಯ, ಶಿಕ್ಷಣಕ್ಕೂ ಆದ್ಯತೆ ನೀಡಲಾಗಿದೆ. ಅಮೃತ ಯೋಜನೆಯಲ್ಲಿ 75 ಕೆರೆಗಳ 
ಅಭಿವೃದ್ದಿ 20 ಪಬ್ಲಿಕ್‌ ಶಾಲೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಎಂದರು. 


ಬೆಂಗಳೂರಿನ ಸಮಗ್ರ ಅಭಿವೃದ್ದಿಗೆ ಪಣ ತೊಡಲಾಗಿದೆ. ತುಮಕೂರು ರಸ್ತೆ ಮತ್ತು ಮೈಸೂರು 
ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ 11 ಕಿ.ಮೀ. ರಸ್ತೆ ಕಾಮಗಾರಿಯಿಂದ ಹಲವಾರು ಜಂಕ್ಷನ್‌ಗಳಲ್ಲಿ ವಾಹನ 
ದಟ್ಟಣೆ ಶೇ.40 ರಷ್ಟು ಕಡಿಮೆಯಾಗುತ್ತದೆ. ಇದಕ್ಕಾಗಿ ರೂ.55 ಕೋಟಿ ನೀಡಲಾಗಿದ್ದು ಜನ ಸಾಮಾನ್ಯರ 
ಉಪಯೋಗಕ್ಕೆ ಈ ಯೋಜನೆ ಆದಷ್ಟು ಬೇಗ ಸಮರ್ಪಣೆಯಾಗಲಿದೆ ಎಂದರು. 


ಮೂಲಸೌಲಭ್ಯ ಒದಗಿಸುವುದು ಕರ್ತವ್ಯ: ಬೆಂಗಳೂರು ಅಂತರಾಷ್ಟ್ರೀಯ ನಗರವಾಗಿ 
ಬೆಳೆಯುತ್ತಿದೆ. ನಗರದಲ್ಲಿ ಜನರಿಗೆ ಸೌಲಭ್ಯಗಳನ್ನು ನೀಡುವುದು ಬಹಳ ಮುಖ್ಯ ಉತ್ತಮ ಮೂಲಭೂತ 
ಸೌಕರ್ಯಗಳು ಪ್ರತಿಯೊಬ್ಬ ನಾಗರಿಕರಿಗೆ ದೊರೆಕಬೇಕಿರುವುದು ಬಹಳ "ಮುಖ್ಯ ನಾನು 
ಮುಖ್ಯಮಂತ್ರಿಯಾದ ತಕ್ಷಣ ಬೆಂಗಳೂರಿನ ಅಭಿವೃದ್ಧಿಗಾಗಿ ಅಮೃತ ನಗರೋತ್ಸಾನ ಯೋಜನೆಯಲ್ಲಿ 
ರೂ.6000 ಕೋಟಿಗಳನ್ನು ಒದಗಿಸಿದೆ. ಮಳೆ ಪರಿಸ್ಥಿತಿಯನ್ನು ನಿಭಾಯಿಸಲು 400 ಕಿ.ಮೀ. 
ರಾಜಕಾಲುವೆಗಳ ಅಭಿವೃದ್ದಿಗಾಗಿ ರೂ.1600 ಕೋಟಿಗಳನ್ನು ಒದಗಿಸಿದೆ. ಬೆಂಗಳೂರಿನ ಮೂಲಭೂತ 
ಸೌಕರ್ಯಗಳಿಗೆ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳಲಾಗಿದೆ ಎಂದರು. 


ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲು ಸಿಎಂ ಸೂಚನೆ: ದೂರದೃಷ್ಟಿಯ ಹಲವಾರು 
ಕಾರ್ಯಕ್ರಮಗಳಾದ ಮೆಟ್ರೋ ವಿಸರಣೆ ಕಾರ್ಯವನ್ನು 2025ರ ಬದಲಾಗಿ 2024ರಲ್ಲೇ 
ಪೂರ್ಣಗೊಳಿಸಲಾಗುವುದು. ಬೆಂಗಳೂರು ನಗರದ ಹೊರವಲಯವನ್ನು ಸಂಪರ್ಕಿಸುವ 3ನೇ ಫೇಸ್‌ 
ಮೆಟ್ರೋ ಕಾರ್ಯವನ್ನು ಮುಂದಿನ ವರ್ಷ ಪ್ರಾರಂಭಿಸಲಾಗುವುದು. ರೂ.15 ಸಾವಿರ ಕೋಟಿ ವೆಚ್ಚದಲ್ಲಿ 
ಸಬ್‌ ಅರ್ಬನ್‌ ರೈಲ್ವೆ ಯೋಜನೆಗೆ ಚಾಲನೆ ನೀಡಲಾಗಿದೆ. ಪೆರಿಫೆರಲ್‌ ರಿಂಗ್‌ ರಸ್ತೆ ಕಾಮಗಾರಿಗೆ 
ಟೆಂಡರ್‌ ಪ್ರಕ್ರಿಯೆ ಆರಂಭವಾಗಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರದಿಂದ ಆದ್ಯತೆ ನೀಡಲಾಗಿದ್ದು, 
ಗುಣಮಟ್ಟದ ಕಾಮಗಾರಿಯನ್ನು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕೆಂದು 
ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದರು. 


ಆಧಾರ:ವಿಶ್ವವಾಣಿ, ದಿನಾಂಕ:18.07.2022 
17. ಜೆಎಸ್‌ಟಿಗೆ ಜನಾಕ್ರೋಶ 
ಹಾಲಿನ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ, ಸಿಹಿ ಲಸ್ಸಿ ಉತ್ಪನ್ನಗಳ ಮೆಲೆ ಸರಕು ಮತ್ತು ಸೇವಾ 
ತೆರಿಗೆ (ಜಿಎಸ್‌ಟಿ) ವಿದಿಸಿರುವುದಕ್ಕೆ ಸಾರ್ವಜನಿಕವಾಗಿ ಭಾರಿ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ 
ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತವು (ಕೆಎಂಎಫ್‌) ಒಂದಿಷ್ಟು ದರ 
ಕಡಿಮೆ ಮಾಡಿದೆ. 
ಪರಿಷ್ಣತಗೊಳಿಸಿರುವ ಈ ಮೊತ್ತದ ಬಗ್ಗೆಯೂ ಗ್ರಾಹಕರು, ಹೋಟೆಲ್‌ ಮಾಲೀಕರು, ರೈತರು 


ಆಕ್ರೋಶವನ್ನು ಮುಂದುವರಿಸಿದ್ದು, ಪ್ರತಿಪಕ್ಷಗಳು ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿವೆ. 
ಇತ್ತೀಚೆಗೆ ನಡೆದ ಜಿಎಸ್‌ಟಿ ಮಂಡಳಿಯ ಸಭೆಯಲ್ಲಿ ಪ್ಯಾಕೇಜ್ಞ್‌ ಡೇರಿ ಮತ್ತು ಇತರ ಆಹಾರ 


227 


ಉತ್ಪನ್ನಗಳಿಗೆ ನೀಡಲಾಗಿದ್ದ ವನಾಯಿತಿಯನ್ನು ರದ್ದುಪಡಿಸುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಇದರಿಂದಾಗಿ 
ಕೇಂದ. ಸರ್ಕಾರದ ವಿತ್ತ “ಸಚಿವಾಲಯದ ಅಧಿಸೂಚನೆಯಂತೆ RE: ಉತ್ಪನ್ನಗಳ ಮೇಲೆ ಶೇ.5 
ರಷ್ಟು ಜಿಎಸ್‌ಟಿ ಎಧಿಸಿತ್ತು ಇದರಂತೆ 200 ಗ್ರಾಂ ಮೊಸರಿನ ದರವನ್ನು 1.68 ಸಸ ಹೆಚ್ಚಿಸಬೇಕಿತ್ತು. 
ಚಿಲ್ಲರೆ ಸಮಸ್ಯೆ ಕಾರಣಕ್ಕೆ ಕೆಎಂಎಫ್‌ ರೂ.2 ಏರಿಕೆ ಮಾಡಿತ್ತು. 


೦ಪಡೆಯಲು ಅವಕಾಶ:ಅಗತ್ಯ ವಸ್ತುಗಳ ಮೇಲೆ ವಿಧಿಸಿರುವ ಜಿಎಸ್‌ಟಿಯನ್ನು ವ್ಯಾಪಾರಿಗಳು 
ದಾಖಲೆ ಸಲ್ಲಿಸಿ ಆ ಮೊತ್ತವನ್ನು ಹಿಂಪಡೆಯಲು ಅವಕಾಶವಿದೆ. ಈ ಕಾರಣದಿಂದ ಉತ್ತನ್ನಗಳ ದರ 
ಹೆಚ್ಚಿಸಬೇಕಾದ ಅನಿವಾರ್ಯತೆ ಇಲ್ಲ. ದಾಖಲೆ ಸಲ್ಲಿಸಿ ತೆರಿಗೆ ಮೊತ್ತ ವಾಪಸ್ತು ಪಡೆಯಲು 
ಕಾಯಿದೆಯಲ್ಲಿ ಅವಕಾಶವಿದೆ. ಆ ಕುರಿತು ಜಿಎಸ್‌ಟಿ ಮಂಡಳಿ ಮೂಲಕ ನಿರ್ದೇಶನ ನೀಡಲಾಗುವುದು 
ಎಂದು ಮುಖ್ಯಮಂತ್ರಿಯವರು ಹೇಳಿದರು. ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಮೊಸರು, ಮಜ್ಜಿಗೆ 
ಲಸ್ಸಿ ದರವನ್ನು ಕೆಎಂಎಫ್‌ ಕೊಂಚ ಇಳಿಕೆ ಮಾಡಿದೆ. 


ಗ್ರಾಹಕರ ಹಿತದೃಷ್ಟಿಯಿಂದ ಜುಲೈ 19 ರಿಂದ ಜಾರಿಗೆ ಬರುವಂತೆ ನಂದಿನಿ ಮೊಸರು. ಮಜ್ಜಿಗೆ. 
ಲಸ್ಸಿ, ಪೊಟ್ಟಣಗಳ ಮಾರಾಟ ದರಗಳನ್ನು ಮತ್ತೊಮ್ಮೆ ಮರು ಪರಿಷ್ಠರಿಸಲಾಗಿದೆ. ಮೊಸರು ಮತ್ತು 
ಮಜ್ಜಿಗೆ ಪೊಟ್ಟಣಗಳ ಮೆಲೆ ಈಗಾಗಲೇ ಹಳೆ ದರ ಮುದಿತವಾಗಿದೆ. ಈ ಪ್ಯಾಕಿಂಗ್‌ ಸಾಮಗಿಗಳ 
ದಾಸ್ತಾನು ಮುಗಿಯುವವರೆಗ ಇಂಕ್‌ ಜೆಟ್‌ ಮೂಲಕ ಪರಿಷ್ಣತ ದರಗಳನ್ನು ಮುದ್ರಿಸಿ ಮಾರುಕಟ್ಟೆಗೆ 
ಸರಬರಾಜು ಮಾಡಲಾಗುವುದು ಎಂದು ಕೆಎಂಎಫ್‌ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. 


ಜನರಿಗೆ ನೇರ ಹೊಡೆತ: ಜಿಎಸ್‌ಟಿ ಮಂಡಳಿ ಸಭೆಯಲ್ಲಿ ದಿನನಿತ್ಯ ಬಳಕೆ ವಸ್ತುಗಳು ಹಾಗೂ 
ಸೇವಾ ವಲಯವಾದ ಹೋಟೆಲ್‌ಗಳಲ್ಲಿ ಸಾವಿರಕ್ಕಿಂತ ಕಡಿಮೆ ದರದ ಕೊಠಡಿಗಳಿಗೆ ಜಿಎಸ್‌ಟಿ ವಿಧಿಸಿ 
ಜಾರಿಗೆ ತಂದಿರುವುದು ಜನ ಸಾಮಾನ್ಯರಿಗೆ ನೇರ ಹೊಡೆತ ಬೀಳಲಿದೆ ಎಂದು ಬೆಂಗಳೂರು ಹೋಟೆಲ್‌ 
ಮಾಲೀಕರ ಸಂಘದ ಅಧ್ಯಕ್ಷ ವಿ.ಪಿ. ರಾವ್‌ ಹೇಳಿದರು. 


ಪ್ಯಾಕ್‌ ಮಾಡಲಾದ ಮೊಸರು, ಎಣ್ಣೆ, ಲಸ್ಸಿ, ಬೇಳೆ, ಬೆಲ್ಲ ಮಾಂಸ ಸೇರಿದಂತೆ ದಿನಬಳಕೆ 
ವಸ್ತುಗಳ ಮೇಲೆ ಜಿಎಸ್‌ಟಿ ಹೇರಲಾಗಿದೆ. ಗಾರ್ಮೆಂಟ್‌ನಲ್ಲಿ ಕೆಲಸ ಮಾಡುವವರು, ಕೂಲಿ ಕೆಲಸ ಕ 
ಹೋಗುವವರು ಹಾಗೂ ಸಣ್ಣಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು 
ಮನೆಗೆಲಸದವರು ಈ ರೀತಿಯ ಸಣ್ಣ ಪ್ರಮಾಣದ ಪ್ಯಾಕೆಟ್‌ ಪದಾರ್ಥಗಳನ್ನು ಖರೀದಿಸುತ್ತಾರೆ. 
ದಿನವೀಡಿ ದುಡಿದು ರೂ.200 ಸಂಪಾದಿಸಲು ಹೆಣಗಾಡಬೇಕಾಗಿರುವ ಈ ಸಂದರ್ಭದಲ್ಲಿ ಜಿಎಸ್‌ಟಿ 
ಹಾಕಿ ಹಿಂಸಿಸುವುದು ಸರಿಯಾದ ಕ್ರಮವಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚರ್ಚಿಸಿದಲ್ಲಿ 
ಜಿಎಸ್‌ಟಿ ಹಿಂಪಡೆಯಲು ನಿರ್ಧರಿಸಬೇಕು ಎಂದು ಒತ್ತಾಯಿಸಿದರು. 


ಮಜ್ಜೆಗೆ, ಮೊಸರು, ಲಸ್ಸಿ ದರ ಅಲ್ಪ ಇಳಿಕೆ (ರೂ) 


ಉತ್ಪನ್ನ ಪ್ಯಾಕ್‌ ಪ್ರಮಾಣ ಹಿಂದಿನ ಪರಿಷ್ಠತ ಮರುಪರಿಷ್ಠತ 
200 ಗ್ರಾಂ 10 12 10.50 
ಮೊಸರು | ಸ್ಯಾಚೆ 500 ಗ್ರಾಂ 22 24 23 
1000 ಗಾಂ 43 46 45 
ಸ್ಕಾಚೆ 200 ಮಿ.ಲೀ 7 8 7.50 
ಮಜ್ಜಿಗೆ ಟೆಟ್ರಾ 200 ಮಿ.ಲೀ 10 Il 10.50 
ಪೆಟ್‌ 200 ಮಿ.ಲೀ 12 13 12.50 


228 


ಮಜ್ಜೆಗೆ, ಮೊಸರು, ಲಸ್ಸಿ ದರ ಅಲ್ಪ ಇಳಿಕೆ (ರೂ) 


ಉತ್ಪನ್ನ ಪ್ಯಾಕ್‌ ಪ್ರಮಾಣ ಹಿಂದಿನ ಪರಿಷ್ಠತ ಮರುಪರಿಷ್ಠತ 
ಸ್ವಾಚೆ 200 ಮಿ.ಲೀ 10 I 10.50 
ಟೆಟ್ರಾ ಸಾದ 200 ಮಿ.ಲೀ 20 2] 21 
ಲಸ್ಸಿ ಟೆಟ್ರಾ ಮೃಂಗೋ 200 ಮಿ.ಲೀ 25 27 26.50 
ಪೆಟ್‌ ಸಾದ 200 ಮಿ.ಲೀ 15 16 16 
ಪೆಟ್‌ ಮ್ಯಾಂಗೋ [200 ಮಿಲೀ 20 2] 2] 


ಸರ್ಕಾರಗಳ ದುಂಡಾವರ್ತನೆ: ದಿನ ಬಳಕೆ ಪದಾರ್ಥಗಳ ಮೇಲೆ ಜಿಎಸ್‌ಟಿ ಶುಲ್ಕ ವಿಧಿಸುವ 
ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದುಂಡಾವರ್ತನೆ ಮೆರೆಯುತ್ತಿವೆ. ಇದರಿಂದ ಸಾರ್ವಜನಿಕರಿಗೆ 
ತುಂಬಾ ಹೊರೆಯಾಗುತ್ತಿದೆ. ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳಿ 
ಮೊಸರು ಲಸ್ಸಿ ಚರ್ಮ ಪದಾರ್ಥಗಳು, ಅಡಿಗೆ ಎಣ್ಣೆ ಮತ್ತಿತರ ಪದಾರ್ಥಗಳ ಮೇಲೆ ಜಿಎಸ್‌ಟಿ 
ವಿಧಿಸಲಾಗಿದೆ. 


ಕುರುಬೂರು ಶಾಂತಕುಮಾರ್‌ ಅಧ್ಯಕ್ಷರು. ರಾಜ್ಯ ಕಬ್ಬು ಬೆಳೆಗಾರರ ಸಂಘ 


ರೂ.1.50 ರವರೆಗೆ ಇಳಿಕ: ದರ ಹೆಚ್ಚಳಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೆಎಂಎಫ್‌ 
ನಂದಿನಿ ಮೊಸರು, ಲಸ್ಸಿ ಮಜ್ಜಿಗೆ ದರವನ್ನು ರೂ.50 ಪೈಸೆಯಿಂದ ರೂ.1.50 ನಷ್ಟು ಕಡಿಮೆ ಮಾಡಿದೆ. 
ಈ ಪರಿಷ್ಣೃಠ ದರಗಳು ಜಾರಿಗೆ ಬರಲಿದೆ. ಪರಿಷ್ಣೃಠ ದರಗಳ ಅನ್ಹ್ವಯ 200 ಗ್ರಾಂ ಮೊಸರಿಗೆ 
ರೂ.10.50 ನಿಗದಿಪಡಿಸಲಾಗಿದೆ. ಇದರಿಂದ ಮೂಲ ಹಿಂದಿನ ದರಕ್ಕಿಂತ 50 ಪೈಸೆಯಷ್ಟು ಮಾತ್ರ 
ಹೆಚ್ಚಿಸಿದಂತಾಗಿದೆ. 200 ಮಿ.ಲೀ. ಸ್ಯಾಚೆಯ ಮಜ್ಜಿಗೆ ದರವು ರೂ.7 ರಿಂದ ರೂಸಿಗಳಿಗೆ 
ನಿಗದಿಪಡಿಸಲಾಗಿದೆ. ಇದೇ ರೀತಿ 200 ಮಿ.ಲೀ ಸ್ಕಾಚಿಯ ಲಸ್ಸಿದರವನ್ನು ರೂ.10 ನಿಂದ ರೂ.18ಕ್ಕೆ 
ಹೆಚ್ಚಿಸಲಾಗಿತ್ತು. ಈಗ ಹೊಸ ದರದನ್ನಯ ರೂ.10.50 ಗಳಿಗೆ ನಿಗದಿಪಡಿಸಲಾಗಿದೆ. 


ಆಧಾರ:ವಿಜಯ ಕರ್ನಾಟಕ, ದಿನಾಂ೦ಕ:19.07.2022 
18. ನಾಡಹಬ್ಬಕ್ಕೆ ಮರುಕಳಿಸಲಿದೆ ಗತವೈಭವ 


ಕರೋನ ಕಾರಣದಿಂದ ಎರಡು ವರ್ಷ ಕಳಗುಂದಿದ್ದ ಮೈಸೂರು ದಸರಾಕ್ಕೆ ಈ ಬಾರಿ ಮೆರಗು 
pu ಮೈಸೂರು ದಸರಾ ಉತ್ಸವವನ್ನು ವೈಭವೋಪೇತವಾಗಿ ಆಚರಿಸಲು ಸಮಿತಿ ನಿರ್ಣಯಿಸಿದೆ. 
ಪುಂಬರ್‌ 6ಕ್ಕೆ ದಸರಾ ಉದ್ದಾಟನೆಯಾಗಲಿದ್ದು. ಅಕ್ಟೋಬರ್‌ 5 ರಂದು ಜಂಬೂ ಸವಾರಿಗೆ ಚಾಲನೆ 
WE ಅದೇ ರೀತಿ ಮೈಸೂರು ದಸರಾಗೆ ಅಂತಾರಾಷ್ಟ್ರೀಯ ಪ್ರಚಾರ ಕೊಡಲು ಹಾಗೂ 
ಟೂರಿಸಂ ಸರ್ಕೀಟ್‌ ನಿರ್ಮಿಸಿ “ಪ್ರವಾಸಿಗರಿಗೆ ಅನುಕೂಲ ಕಲೆಸಲು ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಮಿತಿ ಸಬೆ ತಿರ್ಮಾನಿಸಿದೆ. ಸಭೆಯ ಬಳಿಕ 
ಸುದ್ದಿಗೋಷ್ಟಿ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಈ ಉತ್ಸವದಲ್ಲಿ 
ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು. 


ದಿನಕ್ಕೆ ಒಬ್ಬರಂತೆ ರಾಷ್ಟ್ರೀಯ ಕಲಾವಿದರನ್ನು ಮುಖ್ಯ ಆಕರ್ಷಣೆಯಾಗಿ ಆಹ್ಹಾನಿಸಲಾಗುವುದು. 
ಶ್ರೀರಂಗಪಟ್ಟಣ. ಚಾಮರಾಜನಗರಗಳಲ್ಲೂ ವೈಭವದ ಹ "ಆಚರಿಸಲಾಗುತ್ತದೆ ಸಪ 


229 


ಟೂರಿಸಂ ಸರ್ಕೀಟ್‌: ಟೂರಿಸಂ ಸರ್ಕೀಟ್‌ ಮಾಡಲು ತೀರ್ಮಾನಿಸಲಾಗಿದೆ ಮುಂದಿನ ಒಂದು 
ವಾರದಲ್ಲಿ ಈ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡಲಾಗುತ್ತದೆ. ಮೈಸೂರು-ಹಂಪ, ಮೈಸೂರು-ಬೇಲೂರು- 
ಹಳೇಬೀಡು ಹೀಗೆ ಸರ್ಕೀಟ್‌ ನಿರ್ಮಿಸಿ ಪ್ರವಾಸಕ್ಕೆ ಒತ್ತು ನೀಡಲು ನಿರ್ಧರಿಸಲಾಗಿದೆ. ಪ್ರವಾಸಿಗರು 
ಒಂದು ಟಿಕೆಟ್‌ ಖರೀದಿ ಮಾಡಿದರೆ ಎಲ್ಲ ಸವಲತ್ತು ಸಿಗುವ ವ್ಯವಸ್ಥೆ ಮಾಡುತ್ತೇವೆ. ಈ ಸಂಬಂಧ 


ಖಾಸಗಿ ಸಹಭಾಗಿತ್ತ ಪಡೆಯಲಾಗುವುದು ಎಂದರು. 


ಸಾಂಪ್ರಾದಾಯಿಕ ಆಚರಣೆ: ಸಾಂಪ್ರದಾಯಿಕ ಆಚರಣೆಗಳನ್ನು ಮುಂದುವರಿಸುತ್ತೇವೆ. 
ಗಜಪಯಣ, ಮಾವುತರಿಗೆ ಗೌರವ ಕಾಣಿಕೆ ಕೊಟ್ಟು ಕಾರ್ಯಕ್ರಮ ಮಾಡುತ್ತೇವೆ. ಈ ಬಾರಿ ವಸ್ತು 
ಪ್ರದರ್ಶನ 15 ದಿನ ಮೊದಲೇ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಸಿಎಂ ತಿಳಿಸಿದರು. 


ಮೂಡಾದಿಂದ ರೂ.10 ಕೋಟಿ ನೆರವು: ಮೈಸೂರು ದಸರಾಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 
(ಮೂಡಾ) ರೂ.10 ಕೋಟಿ ನೀಡಲಿದೆ. ಸಿಎಸ್‌ಆರ್‌ ಫಂಡ್‌ ಬಳಕೆಗೆ ತೀರ್ಮಾನ ಮಾಡಲಾಗಿದೆ. ಈ 
ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಅರಮನೆ ಒಳಗಿನ ಕಾರ್ಯಕ್ರಮಗಳ ವೆಚ್ಚವನ್ನು 
ಅರಮನೆಯವರು ನೋಡಿಕೊಳ್ಳುತ್ತಾರೆ. ಉಳಿದ ವೆಚ್ಚಗಳನ್ನು ಸರ್ಕಾರ ಭರಿಸಲಿದೆ. 


ದಸರೆಗಿಲ್ಲ ದಶಪಥ: ದಸರಾ ಸಂದರ್ಭದಲ್ಲೇ ಮೈಸೂರು- -—ಬೆಂಗಳೂರು ದಶಪಥ ರಸ್ತೆ 
ಉದ್ರಾಟನೆ ಮಾಡುವ ಕುರಿತ ಸುದ್ದಿಗಾರರ ಪ್ರಶ್ನೆಗೆ, ಮಳೆ ಕಾರಣ ಕಾಮಗಾರಿ ಪೂರ್ಣವಾಗುವುದು 
ತಡವಾಗಬಹುದು. ಹೀಗಾಗಿ ಒಂದೆರಡು ಕಕ ತಡವಾಗಬಹುದು ಎಂದು ಬಸವರಾಜ್‌ 


ಬೊಮ್ಮಾಯಿ ಪ್ರಶಿಕ್ರಿಯಿಸಿದರು. 


ಜನಪ್ರತಿ ನಿಧಿಗಳ ಸಲಹೆ: ಈ ಬಾರಿ ವೈಭವದ, ಆಕರ್ಷಕ, ಸಾಂಪ್ರದಾಯಿಕ ದಸರಾ ಆಚರಣೆ 
ಜನಪ್ರತಿನಿಧಿಗಳು ಮಾಡುವುದಕ್ಕೆ ಹೇಳಿದ್ದಾರೆ. ಮಳೆ, ಬೆಳೆ ಚೆನ್ನಾಗಿ ಆಗಿರುವುದರಿಂದ ಅದ್ದೂರಿ ದಸರಾ 
ಆಚರಿಸಲು ಸಮಿತಿ ನಿರ್ಧರಿಸಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್‌ 
ಹೇಳಿದರು. ದಸರಾ ನೆಪದಲ್ಲಿ ಅಧಿಕಾರಿಗಳು ಕ ದೂರ ಆಗಬಾರದು. ದಿನನಿತ್ಯದ ಜನರ 
ಕೆಲಸಗಳಿಗೆ ತೊಂದರೆ ಆಗದಂತೆ ಸಿಎಂ ಸೂಚನೆ ನೀಡಿದ್ದಾರೆ ಎಂದರು. 


ಅಂತರಾಷ್ಟ್ರೀಯ ಮಟ್ಟದ ಪ್ರಚಾರ: ದಸರಾ ಅದ್ಧೂರಿಯಾಗಿ ಆಚರಿಸಬೇಕು ಎಂದು ಮೈಸೂರು, 
ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಜನರ ಅಭಿಪ್ರಾಯವಿದೆ. ರಾಜ್ಯದ ಮೂಲೆಮೂಲೆಗಳಿಂದ 
ಜನರು ಆಗಮಿಸುವ ವ್ಯವಸ್ಥೆ ಮಾಡಬೇಕಿದೆ. ಕರೊನಾ ಬಳಿಕ ದಸರಾ ಆಗುತಿದೆ. ಹೀಗಾಗಿ ಹೆಚ್ಚಿನ 
ಪ್ರಚಾರಕೊಡುತ್ತೇವೆ. ದಸರಾ ಆಗುತ್ತಿದೆ. ಹೀಗಾಗಿ ಹೆಚ್ಚಿನ ಪ್ರಚಾರ ಕೊಡುತ್ತೇವೆ. ದಸರಾ ಬ್ರ್ಯಾಂಡ್‌ 
ನೇಮ್‌ ಆಗಬೇಕು. ಈ ಹಿನ್ನೆಲೆಯಲ್ಲಿ ಮುಂಬೈ ಸೇರಿದಂತೆ ಮೆಟ್ರೋಪಾಲಿಟನ್‌ ಸಿಟಿ ಹಾಗೂ 
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಸರಾಗೆ ಪ್ರಚಾರ ನೀಡುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. 


ಆಧಾರ: ವಿಜಯವಾಣಿ, ದಿನಾಂಕ:20.07.2022. 
19. ಮತ ಎಣಿಕೆ ನಡೆದಿದ್ದು ಹೀಗೆ 


ರಾಷ ಷ್ಟಪತಿ ಚುನಾವಣೆಯಲ್ಲಿ ಎನ್‌ಡಿಎ ಅಭ್ಯರ್ಥಿ ದೌಪದಿ ಮುರ್ಮು ಭರ್ಜರಿ ಜಯ 
ಸಾಧಿಸಿದ್ದಾರೆ. ದೆಹಲಿಯ ಸಂಸತ್‌ ಭವನದಲ್ಲಿ ಮತ ಎಟ ನಡೆಯಿತು. ಮೊದಲ ಸುತ್ತಿನಲ್ಲಿ ಸಂಸದರ 
ಮತಗಳನ್ನು ಎಣಿಸಲಾಯಿತು. ಇದರಲ್ಲಿ ಮುರ್ಮುಗೆ 540 ಮತಗಳು ಸಮುದಾಯವಾದವು. ವಿರೋಧ 
ಪಕ್ಷಗಳ ಅಭ್ಯರ್ಥಿ ಯಶವಂತ ಸಿನ್ಹಾಗೆ 208 ಮತಗಳ ದೊರಕಿದವು. 15 ಮತ ಅಮಾನ್ಯಗೊಂಡವು. 
ಸಂಸದರ ಮತಗಳಲ್ಲಿ ಮುರ್ಮುಗೆ ಸಿಕ್ಕ ಮತಮೌಲ್ಕ್ಯ 5,23,600.(ಶೇ.72.19). ಯಶವಂತ ಸಿನ್ನಾಗೆ 
ದೊರಕಿದ ಮತಮೌಲ್ಯ 1,45,600 (ಶೇ.27.81) ಪ್ರತಿಯೊಬ್ಬ ಸಂಸದರ ಮತಮೌಲ್ಯ 700 (ಜಮ್ಮು- 
ಕಾಶ್ಮೀರದಲ್ಲಿ ವಿಧಾನಸಭೆ ಇಲ್ಲ). 


230 


» ಎರಡನೇ ಸುತ್ತಿನಲ್ಲಿ ಆಂದ್ರಪ್ರದೇಶ, ಅಸ್ಲಾಂ. ಬಿಹಾರ, ಛತ್ತೀಸ್‌ಗಢ, ಗೋವಾ, 
ಗುಜರಾತ್‌, ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ಜಾರ್ಬಿಂಡ್‌ ರಾಜ್ಯಗಳ ಶಾಸಕರ 
ಮತ ಏಣಿಕೆ ನಡೆಯಿತು. ಮಾನ್ಯವಾದ 1,138 ಮತಗಳ (1,49,575 ಮತಮೌಲ್ಯ) ಪೈಕಿ 
809 ಮುರ್ಮುಗೆ ಸಂದಾಯವಾಯಿತು (1,05,299 ಮತಮೌಲ್ಯ). ಸಿನ್ಹಾಗೆ 329 
ಶಾಸಕರ ಮತ ದೊರಕಿತು. (44,276 ಮತಮೌಲ್ಯ). 


» ಮೂರನೇ ಸುತ್ತಿನಲ್ಲಿ ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮಣಿಪುರ, 
ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್‌, ಒಡಿಶಾ, ಪಂಜಾಬ್‌ ರಾಜ್ಯಗಳಲ್ಲಿ 
ದಾಖಲಾದ ಮತಗಳನ್ನು ಏಣಿಸಲಾಯಿತು. ಮಾನ್ಯವೆಂದು ಪರಗಣಿಸಲಾದ 1,333 
(1,65,664 ಮತಮೌಲ್ಯ) ಮತಗಳಲ್ಲಿ ಮುರ್ಮು 812 ಮತಗಳಿಸದಿದ್ದರು. ಸಿನ್ಹಾಗೆ 521 
ಮತಗಳು ಪ್ರಾಪ್ತವಾದವು. ಈ ಸುತ್ತಿನಲ್ಲೇ ಮುರ್ಮು ಗೆಲುವಿನ ಖಾತ್ರಿಗೆ ಅಗತ್ಯವಾದ 
ಶೇ.50ರಷ್ಟು ಮತವನ್ನು ಮೀರಿ 5,77,777 ಮತಮೌಲ್ಯ ಪಡೆದರು. ಸಿನ್ಹಾಗೆ ಮೂರನೇ 
ಸುತ್ತಿನ ಅಂತ್ಯಕ್ಕೆ ಸಿಕ್ಕಿದ್ದು 2,61,062 ಮತಮ್‌ೌಲ್ಕ. 


> ಶಾಸಕರ ಮತಗಳ ಪೈಕಿ ಮಾನ್ಯವಾದ 4754ರಲ್ಲಿ ಮುರ್ಮುಗೆ 2,824 ಮತ್ತು ಸಿನ್ನಾಗೆ 
1,877 ಮತ ಪ್ರಾಪ್ತಿ. 


ಸಂತಾಲಿ ಬುಡಕಟ್ಟಿನ ಹೆಣ್ಮಗಳು: ಸಂತಾಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ದ್ರೌಪದಿ ಮುರ್ಮು, 
ಒಡಿಸಾದ ಮಯೂರ್‌ಭಂಜ್‌ ಜಿಲ್ಲೆಯ ಉಪರಬೇಡ ಗ್ರಾಮದ ಕುಸುಮಿ ಪ್ರದೇಶದಲ್ಲಿ 1958ರ ಜೂನ್‌ 
20ರಂದು ಜನಿಸಿದರು. ಅವರ ತಂದೆ ಮತ್ತು ತಾತ ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥರಾಗಿದ್ದರು. ಕಲಾ 
ವಿಷಯದಲ್ಲಿ ಪದವೀಧರೆಯಾದ ಮುರ್ಮು, ಕೆಲವು ಕಾಲ  ಶಿಕ್ಷಕಿಯಾಗಿದ್ದರು. 1997ರಲ್ಲಿ 
ರಾಯರಂಗಾಪುರ ನಗರ ಪಂಚಾಯಿತಿಗೆ ಆಯ್ತೆ ಆಗುವ ಮೂಲಕ ರಾಜಕೀಯ ಪ್ರವೇಶಿಸಿದರು. ನಂತರ 
ಒಡಿಶಾ ವಿಧಾನಸಭೆಗೆ ಎರಡು ಸಾರಿ ಆಯ್ತೆ ಆಗಿದ್ದರು. 2000ರಿ೦ದ 2004 ರವರೆಗೆ ಬಿಜೆಡಿ-ಬಿಜೆಪಿ 
ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವೆಯಾಗಿದ್ದರು. 2015 ರಿಂದ 2021 ರವೆರೆಗೆ ಜರಂಡ್‌ನ ರಾಜ್ಯಪಾಲೆ 
ಆಗಿದ್ದರು. ಮುರ್ಮು ಕುಟುಂಬದಲ್ಲಿ ದುರಂತಗಳೂ ಮೇಲಿಂದ ಮೇಲೆ ಎರಗಿತು. ಅವರ ಓರ್ವ ಪುತ್ರ 
2009ರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರೆ, ಇನ್ನೊಬ್ಬ ಮಗ 2012ರಲ್ಲಿ ರಸ್ತೆ ಅಪಘಾತದಲ್ಲಿ ಪ್ರಾಣಬಿಟ್ಟ. 
ದ್ರೌಪದಿ ಪತಿ ಶ್ಯಾಮಚರಣ ಮುರ್ಮು ಹೃದಯಾಘಾತದಿಂದ ಅಸುನೀಗಿದರು. ಏಕಮಾತ್ರ ಪುತ್ತಿ ಇದ್ದು, 
ಅಕೆ ಪುತ್ರಿಯೊಂದಿಗೆ ಭುವನೇಶ್ವರದಲ್ಲಿ ನೆಲೆಸಿದ್ದಾರೆ. 


ಒಡಿಶಾದಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ ಮೊದಲಿಗರು ಮುರ್ಮು. ಭಾರತದಲ್ಲಿ 700ಕ್ಕೂ 
ಹೆಚ್ಚು ಬುಡಕಟ್ಟು ಸಮುದಾಯಗಳಿದ್ದು, 10 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. 


ಆಧಾರ: ವಿಜಯವಾಣಿ, ದಿನಾಂಕ:22.07.2022. 
20. ಓಬಿಸಿಗೆ ಶೇ.33 ಮೀಸಲು 


ನಗರ ಮತ್ತು ಪಂಚಾಯತ್‌ ರಾಜ್‌ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಲ್ಲಸಂಖ್ಯಾತರನ್ನು 
ಒಳಗೊಂಡಂತೆ ಇತರೆ ಹಿಂದುಳಿದ ವರ್ಗಗಳಿಗೆ (ಒಬಿಸಿ) ಒಟ್ಟು ಸ್ಥಾನದ ಮೂರನೇ ಒಂದರಷ್ಟು 
ಸ್ಥಾನಗಳನ್ನು (ಶೇ.33) ಮೀಸಲಿಡಬೇಕು ಎಂದು ನ್ಯಾಯಮೂರ್ತಿ ಎನ್‌.ಭಕ್ತವತ್ನಲ ನೇತೃತ್ವದ ಆಯೋಗ 
ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದೆ. 


ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲು ಕಲ್ಪಿಸುವ ಕುರಿತು ಪರಿಶೀಲನೆಗೆ 
ರಚನೆಯಾಗಿದ್ದ ಆಯೋಗದ ಅಧ್ಯಕ್ಷ ನ್ಯಾ.ಭಕ್ಷ್ತತವತ್ತಲ ಮತ್ತು ಸದಸ್ಯ ಸಿ.ಆರ್‌.ಚಿಕ್ಕಮಠ ಅವರು ಈ 
ಕುರಿತ ವರದಿಯನ್ನು ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಅವರಿಗೆ ಸಲ್ಲಿಸಿದರು. ರಾಜ್ಯದ ಒಟ್ಟು 


231 


ಜನಸಂಖ್ಯೆಯ ಶೇ.44.40 ಮಂದಿ ಒಬಿಸಿಗೆ(ಅಲ್ಲಸಂಖ್ಯಾತರು ಸೇರಿ) ಸೇರಿದವರಿದ್ದು, ಅದರಂತೆ 
ಹಿಂದುಳಿದವರ ಪಟ್ಟಿಯಲ್ಲಿರುವವರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ರಾಜಕೀಯ ಮೀಸಲಾತಿ 
ನೀಡುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಶೇ.33ರಷ್ಟು ಮೀಸಲು ಕಲ್ಪಿಸಬೇಕು. ಆದರೆ, ಒಟ್ಟಾರೆ 
ಮೀಸಲು ಪ್ರಮಾಣ ಶೇ.50 ಮೀರಬಾರದು ಎಂದು ಶಿಫಾರಸಿನಲ್ಲಿ ಹೇಳಿದೆ. 


ಇತರ ಶಿಫಾರಸುಗಳು: 


» 2027 ಅಥವಾ 28ರಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳನ್ನು 
ಪರಿಗಣಿಸುವಾಗ ಎ ಮತ್ತು ರತಿ ಕೆಟಗರಿಯನ್ನು ಒಳಗೊಂಡಿರಬೇಕು. 


> 2020ರಲ್ಲಿ ಬಿಬಿಎಂಪಿ ಮೇಯರ್‌ ಮತ್ತು ಉಪಮೇಯರ್‌ ಅವಧಿಯನ್ನು 30 ತಿಂಗಳು 
ನಿಗದಿಪಡಿಸಲಾಗಿದೆ. ಆದರೆ ಕೆಎಂಸಿ ಕಾಯಿದೆ 1976ರ ಸೆಕ್ಷನ್‌ 10ರ ಪ್ರಕಾರ 12 ತಿಂಗಳಿಗಷ್ಟೇ 
ಸೀಮಿತ. ಈ ಸೆಕ್ಷನ್‌ಗೆ ತಿದ್ದುಪಡಿ ತರಬೇಕು. 


> ಕೆಎಂಸಿ ಕಾಯಿದೆಯಡಿ ಮೇಯರ್‌, ಉಪಮೇಯರ್‌ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳಿಗೆ (ಎ 
ಮತ್ತು ಬಿ ಕೆಟಗರಿ ಸೇರಿ) 3ನೇ 1 ರಷ್ಟು ಮೀಸಲು ಕಲ್ಪಿಸುವ ಬಗ್ಗೆ ಹೇಳುತ್ತಿಲ್ಲ ಆದರೆ, 
ಬಿಬಿಎಂಪಿ ಕಾಯಿದೆಯಲ್ಲಿ ಒಬಿಸಿ ಮೀಸಲು ಬಗ್ಗೆ ಹೇಳಲಾಗಿದೆ. ಈ ಗೊಂದಲ 
ಬಗೆಹರಿಯಬೇಕು. 


> ಕೆಟಗರಿ ಎ ಅಡಿ ಬರುವ ಅಲ್ಲಸಂಖ್ಯಾತರ ಮೀಸಲಾತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ 
ಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಹೆಚ್ಚಿನ ಅವಕಾಶ ಸಿಗುತ್ತದೆ. ಇತರೆ 


ಅಲ್ಪ ಸಂಖ್ಯಾತ ಸಮುದಾಯಗಳಿಗೂ ಸಮರ್ಪಕ ಮೀಸಲು ದೊರಕುವಂತಾಗಬೇಕು. 
ಆಧಾರ: ವಿಶ್ವವಾಣಿ, ದಿನಾಂಕ:22.07.2022. 
21. ತುಂಬಿದ ವರ್ಷ ಹೆಚ್ಚಿಲ್ಲ ಹರ್ಷ 


ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಸರ್ಕಾರಕ್ಕೆ ಒಂದು ವರ್ಷ ತುಂಬಲಿದ್ದು, ಏಳು- 
ಬೀಳುಗಳನ್ನು ಕಂಡ ಹಿಂದಿನ ದಿನಗಳಿಗಿಂತ ಚುನಾವಣೆವರೆಗಿನ ಮುಂದಿನ ದಿನಗಳು ಕಲ್ಲುಮುಳ್ಳಿನ 
ಸವಾಲಿನ ಹಾದಿಯಾಗಿದೆ. 


ವಯಸ್ಸಿನ ಕಾರಣದಿಂದ ಬಿ.ಎಸ್‌.ಯಡಿಯೂರಪ್ಪ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ 
ಘೋಷಣೆ ಮಾಡಿದ ನಂತರ ಬಿಜೆಪಿಯ ಹೈಕಮಾಂಡ್‌ ಮುಂದೆ ಬಸವರಾಜ್‌ ಬೊಮ್ಮಾಯಿ ಬಿಟ್ಟು 
ಬದಲಿ ಆಯ್ಕೆ ಇರಲಿಲ್ಲ. ಬೊಮ್ಮಾಯಿ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ನಡೆಸಲು ಬಿಜೆಪಿ 
ನಿರ್ಧರಿಸಿರುವುದರಿಂದ ಉಳಿದ ಎಂಟು ತಿಂಗಳು ಅವರಿಗೆ ಅಗ್ನಿ ಪರೀಕ್ಷೆಯೇ ಆಗಿದೆ. ಬಸವರಾಜ 
ಬೊಮ್ಮಾಯಿ ತಂದೆ ಎಸ್‌.ಆರ್‌. ಬೊಮ್ಮಾಯಿ ಸಹ ಇಂತಹದ್ದೇ ಅನಿವಾರ್ಯ ಸಂದರ್ಭದಲ್ಲಿ 


ಮುಖ್ಯಮಂತ್ರಿಯಾಗಿದ್ದರು. ಆದರೆ, ಅವರಿಗೆ ಅವಕಾಶ ಸಿಕ್ಕಿದ್ದು ಪೂರ್ತಿ ಎಂಟು ತಿಂಗಳು. 


ತಂದೆಯ ಆಡಳಿತ ಶೈಲಿಯನ್ನು ಬಸವರಾಜ ಬೊಮ್ಮಾಯಿ ಪೂರ್ತಿ ಅಳವಡಿಸಿಕೊಳ್ಳದಿದ್ದರೂ 
ಸಹ ಆ ಹಾದಿಯಲ್ಲಿ ಸಾಗುವ ಪ್ರಯತ್ನವನ್ನಂತೂ ಮಾಡಿದ್ದಾರೆ. 


1 ವರ್ಷದ ಅವಧಿ ಬೊಮ್ಮಾಯಿಗೆ ಸುಖದ ಸುಪ್ಪತ್ತಿಗೆಯಾಗಿರಲಿಲ್ಲ. ಹನಿಮೂನ್‌ ಅವಧಿಯು 
ಇಲ್ಲದಂತೆ ಕಾರ್ಯನಿರ್ವಹಣೆ ಮಾಡಬೇಕಾಗಿತ್ತು. ತಮಗೆ ಬಾಧಿಸುತ್ತಿದ್ದ ಕಾಲು ನೋವಿನ ನಡುವೆಯೂ 
ರಾಜ್ಯವನ್ನು ಸುತ್ತಿ ಆಡಳಿತವನ್ನು ಸರಿದಾರಿಗೆ ತರುವ ಪ್ರಯತ್ನದ ಮೂಲಕ ಮುನ್ನಡೆಯುತ್ತಿದ್ದಾರೆ. 
ಆದರೂ ಆಡಳಿದಲ್ಲಿ ಸಂಪೂರ್ಣ ಹಿಡಿತ ಸಾಧ್ಯವಾಗಿಲ್ಲವೆಂಬುದು ಅಲ್ಲಲ್ಲಿ ಗೋಚರವಾಗುತ್ತಿದೆ. 


232 


ಬೊಮ್ಮಯಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ಟೀಕರಿಸಿದಾಗ ಯಡಿಯೂರಪ್ಪ ಮಂಡಿಸಿದ್ದ 
ಬಜೆಟ್‌ ಜಾರಿಯಲ್ಲಿತ್ತು ಆದ್ದರಿಂದ ಎಂಟು ತಿಂಗಳು ತಮ್ಮತನವನ್ನು ತೋರಲು ಆಗಲಿಲ್ಲ. ಆದರೂ 
ಸ್ಪಾತಂತ್ಯ ದಿನಾಚರಣೆಯ ಭಾಷಣದಲ್ಲಿ ಘೋಷಣೆ ಮಾಡಿದ ಅಮೃತ ಯೋಜನೆಗಳು ಅವರಿಗಿದ್ದ 
ಬದ್ದತೆಯನ್ನು ಅವರ ಕನಸುಗಳೂಂದಿಗೆ ತೆರೆದಿಟ್ಟವು. ತಾವೇ ಮಂಡಿಸಿದ ಬಜೆಟ್‌ನಲ್ಲಿ ಅಭಿವೃದ್ಧಿಯ 


ದೃಷ್ಠಿ ಕಂಡುಬಂತು. ಕೇಂದ್ರ ಸರ್ಕರದ ಪೂರ್ಣ ಪ್ರಮಾಣದ ನೆರವು, ಸಹಕಾರ ಇಲ್ಲದಿದ್ದರೂ 


ಇತಿಮಿತಿಯಲ್ಲಿ ರಾಜ್ಯವನ್ನು ಮುನ್ನೆಡೆಸುತ್ತಿದ್ದಾರೆ. 
ಪ್ರಮುಖ ವೈಫಲ್ಯ: 
> ಬಿಟ್‌ ಕಾಯಿನ್‌ ದಂಧೆಯ ಆರೋಪ 


> ಸರ್ಕಾರದ ವಿರುದ್ದ ಶೇ.40 ಭ್ರಷ್ಟಾಚಾರ ಆರೋಪ, ಪ್ರಧಾನಿ ನರೇಂದ್ರ ಮೋದಿಗೆ 
ದೂರು. 


> ಎಲ್ಲ ನೇಮಕಾತಿಗಳಲ್ಲಿ ಅಕ್ರಮ, ಮೊದಲ ಬಾರಿಗೆ ಐಪಿಎಸ್‌, ಐಎಎಸ್‌ ಅಧಿಕಾರಿಗಳು 
ಜೈಲಿಗೆ 


pa ರಸ್ತೆ ಗುಂಡಿಗಳ ಬಗ್ಗೆ ಕೋರ್ಟ್‌ನಿಂದ ಪದೇಪದೆ ತಪರಾಕಿ. ಸೂಕ್ತ ಬೆಂಬಲ ಬೆಲೆ 
ಇಲ್ಲದೇ ರೈತರಿಗೆ 10 ಸಾವಿರ ಕೋಟಿ ರೂಪಾಯಿ ನಷ್ಟ 


> ಶಾಲಾ ಪಠ್ಯಕ್ರಮ ಪರಿಷ್ಠರಣೆ ವಿವಾದ 


> ಕೇಂದ್ರದ ಅನುದಾನ ಸಿಗದೆ ರಾಜ್ಯದ ಸಾಲ ಹೆಚ್ಚಳ 2.9 ಲಕ್ಷ ಹುದ್ದೆ ಖಾಲಿ ಇದ್ದರೂ 
8 ಸಾವಿರವಷ್ಟೇ ನೇಮಕ 


> ಜಿಎಸ್‌ಟಿ ಪರಿಹಾರ ವಿಸ್ತರಣೆಗೆ ಗಟ್ಟಿ ದನಿಯಲ್ಲಿ ಕೇಳದ ರಾಜ್ಯ. ಕಳಪೆ ಬಿತ್ತನೆ ಬೀಜ, 
ರಸಗೊಬ್ಬರ ಮಾರಾಟ ಹೆಚ್ಚಳ, ಭೂಮಿ ಬಂಜರು 


> ಕಿಯೆಗೆ ಪ್ರತಿಕ್ರಿಯೆ ಎಂಬ ಹೇಳಿಕೆಯಿಂದ ಅವಾಂತರ. 


ಸರ್ಕಾರ ಸಾಧನೆ: 

ಸ್ಪಾತಂತ್ರೋತ್ಸವದಲ್ಲಿ ಅಮೃತ ಯೋಜನೆಗಳ ಘೋಷಣೆ 

ಗ್ರಾಮ ಒನ್‌ ಯೋಜನೆ ಜಾರಿ 

ಮನೆಬಾಗಿಲಿಗೆ ಆಡಳಿತ ನೀಡುವ ಜನಸೇವಕ, ಜನಸ್ಪಂದನ 

ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ, ಕೃಷಿ ಶಿಕ್ಷಣದಲ್ಲಿ ಶೇ.50 ಮೀಸಲಾತಿ 
ಕಾರ್ಮಿಕರಿಗೆ ಇ-ಶ್ರಮ ನೋಂದಣಿ 

ವಿಜಯನಗರ ಜಿಲ್ಲೆ ಸ್ಥಾಪನೆ 

ಆಡಳಿತವನ್ನು ಹಳ್ಳಿಗಳ ಕಡೆ ತಿರುಗಿಸುವ "ಡಿಸಿಗಳ ನಡೆ ಹಳ್ಳಿಗಳ ಕಡೆ' 


ರೈತರಿಗೆ ಡಿಸೆಲ್‌ ಸಬ್ದಿಡಿ ನೀಡುವ "ರೈತ ಶಕ್ತಿ' 


VM NV VY VY VY VV VV VY 


ಯಶಸ್ಸಿನಿ ಆರೋಗ್ಯ ವಿಮಾ ಯೋಜನೆ ಮರು ಜಾರಿ 


233 


ಮೇಕೆದಾಟಿಗೆ ರೂ.1000 ಕೋಟಿ ಮೀಸಲು 
ಪರಿಶಿಷ್ಠರಿಗೆ 75 ಯೂನಿಟ್‌ ಉಚಿತ ವಿದ್ಯುತ್‌ 
ಸಾಮಾಜಿಕ ಪಿಂಚಣಿಗಳ ಮೊತ್ತ ಹೆಚ್ಚಳ 


V VY VY VY 


ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಘೋಷಣೆ 
ಆಧಾರ: ವಿಜಯವಾಣಿ, ದಿನಾ೦ಕ:28.07.2022. 
22. ಸರ್ಕಾರಿ ನೌಕರರಿಂದಲೂ ಹರ್‌ ಘರ್‌ ತಿರಂಗಾ 


ದೇಶಾದ್ಯಂತ ಆಗಸ್ಟ್ಸ್‌ 13ರಿಂದ 15ರವರೆಗೆ ಹಮ್ಮಿಕೊಂಡಿರುವ "ಹರ್‌ ಘರ್‌ ತಿರಂಗಾ” 
ಅಭಿಯಾನದ ಅಂಗವಾಗಿ ರಾಜ್ಯದಲ್ಲಿ ಎಲ್ಲಾ ಮನೆಗಳ ಮೇಲೂ 3 ದಿನಗಳ ಕಾಲ ರಾಷ್ಟದ್ದಜ 
ಹಾರಿಸುವಂತೆ ರಾಜ್ಯ ಸರ್ಕಾರಿ ಪೌಕರರು ಹಾಗೂ ಸಾರ್ವಜನಿಕರಿಗೆ ಸರ್ಕಾರದ ಮುಖ್ಯ ಕಾರ್ಯರೆರ್ಶಿ 
ವಂದಿತಾ ಶರ್ಮಾ ಕರೆ ನೀಡಿದ್ದಾರೆ. 

ವಿಧಾನಸೌಧದಲ್ಲಿ ಹರ ಘರ್‌ ತಿರಂಗಾ ಅಭಿಯಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ 
ಮಾತನಾಡಿದ ಅವರು, ಆಗಸ್ಟ್‌ 13 ರಿಂದ 15 ರವರೆಗೆ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು 
ಹಾರಿಸಿ ಹರ್‌ ಫರ್‌ ತಿರಂಗಾ ಅಭಿಯಾನವನ್ನು ಯಶಸ್ಸಿಗೊಳಿಸಬೇಕು. ಈ ಸುವರ್ಣ ಅವಕಾಶವನ್ನು 
ಬಳಸಿಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿಯಾಗಬೇಕು ಎಂದು ಸರ್ಕಾರಿ ನೌಕರರಿಗೆ ಸೂಚನೆ 
ನೀಡಿದರು. 


ಭಾರತ ಸ್ವಾತಂತ್ರ ದ ಅಮೃತ ಮಹೋತ್ಸವದ ಸಂಸ್ಕರಣೆಯಲ್ಲಿ ಈ ಅವಧಿಯಲ್ಲಿ ಹಗಲು-ರಾತ್ರಿ 
ಎನ್ನದೆ ಮೂರು ದಿನಗಳ pi ಇಡೀ ರಾಷ್ಟದಲ್ಲೆ ಹರ್‌ ಫರ್‌ ತಿರಂಗಾ ಅಭಿಯಾನ ನಡೆಸಲು ಕೇಂದ್ರ 
ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸೂಚಿಸಿದೆ. ದರಂತೆ ಈ ಅಭಿಯಾನಕ್ಕೆ ಕರ್ನಾಟಕದಲ್ಲೂ ಪೂರ್ಣ 
ಪ್ರಮಾಣದ ಸ್ಪಂದನೆ ದೊರೆಯಬೇಕೆಂಬುದು ರಾಜ್ಯ ಸರ್ಕಾರದ “ಸದಾಶಯ. ಇದಕ್ಕೆ ಎಲ್ಲಾ 
ಅಧಿಕಾರಿಗಳು, ನೌಕರರು ಸ್ಪಂದಿಸಬೇಕು ಎಂದು ಹೇಳಿದರು. 

ಸಾರ್ವಜನಿಕರಿಗೂ ಮನವಿ: ದೇಶದ ಎಲ್ಲಾ ಪ್ರಜೆಗಳಲ್ಲೂ ರಾಷ್ಟ್ರ ಪ್ರೇಮ ಇಮ್ಮಡಿಗೊಳಿಸಿರುವ 
ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಹೀಗಾಗಿ ರಾಜ್ಯದ ಸಾರ್ವಜನಿಕರು ಕೈಮಗ್ಗ, 
ವಿದ್ಯುತ್‌ ಮಗ್ಗದಿಂದ ಹತ್ತಿ, "ಪಾಲಿಯೆಸ್ಟರ್‌, ಉಣ್ಣೆ ರೇಷ್ಮೆ ಅಥವಾ ಖಾದಿಯಲ್ಲಿ ರ ರಾಷ್ಟ್ರ 
ದ್ವಜವನ್ನು ಆಗಸ್ಟ್‌ 13 ರಿಂದ 15ರವರೆಗೆ 3 ದಿನಗಳ ಕಾಲ ರಾಜ್ಯದಲ್ಲಿರುವ ಕೋಟಿಗೂ ಹೆಚ್ಚು ಮನೆಗಳ 
ಮೇಲೆ ಹಾರಿಸ ಸಬೇಕು ಎಂದು ಸಾರ್ವಜನಿಕರಲ್ಲಿ ವಿಶೇಷ ಮನವಿ "ಮಾಡಿದರು. 


ಸೆಲ್ಪಿ ಹೋಸ್ಟ್‌ ಮಾಡಿ: ಅಭಿಯಾನದ ಅಂಗವಾಗಿ ತಮ್ಮ ಮನೆ ಮೇಲೆ ಹಾರಿಸಿದ ರಾಷ್ಟ್ರ ಧ್ವಜದ 
ಮುಂದೆ ನಿಂತು ಸೆಲ್ಲಿ ತೆಗೆದು ಹರ ಘರ್‌ ತಿರಂಗಾ ಅಂತರ್ಜಾಲ ತಾಣದಲ್ಲಿ 
https://harghartiranga.com ಗೆ ಅಪ್‌ ಲೋಡ್‌ ಮಾಡಬೇಕು. ತನ್ನೂಲಕ ದೇಶಾಭಿಮಾನ 
ಪ್ರದರ್ಶಿಸಬೇಕು ಎಂದು ವಂದಿತ ಶರ್ಮಾ ಮನವಿ ಮಾಡಿದರು. 
ಆಧಾರ: ಕನ್ನಡ ಪ್ರಭ, ದಿನಾಂಕ:30.07.2022. 
23. ಮಳೆ ಸಂತ್ರಸ್ತರಿಗೆ ಕಾಳಜಿ ಕಿಟ್‌ 
ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸಂಕಪ್ಪಕ್ಕೆ ಸಿಲುಕಿದವರಿಗೆ 10 ರಿಂದ 15 


ದಿನಗಳಿಗಾಗುವಷ್ಟು ಆಹಾರ ಪದಾರ್ಥಗಳಿರುವ "ಕಾಳಜಿ ಕಿಟ್‌” ವಿತರಿಸಲಾಗುವುದು ಎಂದು ಕಂದಾಯ 
ಸಚಿವ ಆರ್‌.ಅಶೋಕ ಹೇಳಿದ್ದಾರೆ. 


234 


ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 14 ಜಿಲ್ಲೆಗಳಲ್ಲಿ ಪ್ರವಾಹ ಹಾಗೂ ಅತಿವೃಷ್ಟಿಯಿಂದ 
160 ಗ್ರಾಮಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈವರೆಗೂ 73 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 21,727 
ಜನರು ಭಾಧಿತರಾಗಿದ್ದಾರೆ. ಪ್ರವಾಹ ಪೀಡಿತ ಭಾಗದಲ್ಲಿ 8.100 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ 
ಸ್ಥಳಾಂತರಿಸಲಾಗಿದೆ. ಅವರಿಗೆ 10 ರಿಂದ 15 ದಿನಗಳಿಗೆ ಆಗುವಷ್ಟು ಆಹಾರದ ಕಿಟ್‌ಗಳನ್ನು 
ನೀಡಲಾಗುವುದು ಎಂದರು. 


10 ಕೆ.ಜಿ. ಅಕ್ಕಿ, ತಲಾ ಒಂದು ಕೆ.ಜಿ. ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು ಒಳಗೊಂಡಂತೆ 
11 ಪದಾರ್ಥಗಳ ಕಾಳಜಿ ಕಿಟ್‌ಅನ್ನು ಪ್ರವಾಹ ಸಂಕಪ್ಪಕ್ಕೆ ಸಿಲುಕಿದವರಿಗೆ ನೀಡಲಾಗವುದು. ಕಾಳಜಿ 
ಕೇಂದಕ್ಕೆ ಬಾರದೇ, ಸ್ನೇಹಿತರ ಅಥವಾ ಸಂಬಂಧಿಕರ ಮನೆಗೆ ತೆರಳಿರುವವರಿಗೆ ಈ ಕಿಟ್‌ಗಳನ್ನು 
ಏತಿರಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಅತಿವೃಷ್ಟಿಯಿಂದ ಸಂಪೂರ್ಣ ಮನೆ 
ಹಾನಿಯಾದರೆ ಐದು ಲಕ್ಷ, ಅರ್ಧ ಮನೆ ಹಾಳಾದರೆ 2.4 ಲಕ್ಷ, ಭಾಗಶಃ ಮನೆ ಹಾನಿಗೆ ರೂ. 50 
ಸಾವಿರ ಪರಿಹಾರ ನಿಗದಿಪಡಿಸಲಾಗಿದೆ. ಪ್ರತಿ ಹೆಕ್ಟೇರ್‌ ಬೆಳೆ ನಾಶಕ್ಕೆ ರೂ.25 ಸಾವಿರ ನೀಡಲಾಗುತ್ತಿದೆ. 
21 ಜಿಲ್ಲೆಗಳಿಗೆ 200 ಕೋಟಿ ಬಿಡುಗಡೆ ಮಾಡಲಾಗಿದೆ. ಮನೆ ಹಾನಿ ಪರಿಹಾರಕ್ಕಾಗಿ ರಾಜೀವ್‌ ಗಾಂಧಿ 
ವಸತಿ ನಿಗಮದ ಮೂಲಕ ನೆರೆ ಸಂತ್ರಸ್ತರ ಖಾತಗೆಳಿಗೆ ರೂ.300 ಕೋಟಿ ಬಿಡುಗಡೆ ಮಾಡಲಾಗಿದೆ 
ಎಂದು ವಿವರಿಸಿದರು. 


73 ಸಾವು, 666ಮನೆ ಸಂಪೂರ್ಣ ಹಾನಿ: ಜೂನ್‌ 1 ರಿಂದ ಆಗಸ್ಟ್‌ 7 ರವರೆಗೆ ಸಿಡಿಲು 
ಬಡಿದು 15, ಮನೆ ಕುಸಿತದಿಂದ 19, ಮರ ಬಿದ್ದು 5, ಪ್ರವಾಹ ಸೆಳೆತಕ್ಕೆ ಸಿಲುಕಿ 24, ಭೂ 
ಕುಸಿತದಿಂದ 9 ಹಾಗೂ ವಿದ್ಯುತ್‌ ಅಪಘಾತದಿಂದ ಒಬ್ಬರು ಸೇರಿದಂತೆ 73 ಮಂದಿ ಮೃತ ಪಟ್ಟಿದ್ದಾರೆ. 
666 ಮನೆ ಸಂಪೂರ್ಣ ಹಾನಿಗೀಡಾಗಿದ್ದು, 2949 ಮನೆ ತೀವ್ರ ಹಾನಿಯಾಗಿವೆ. 17,750 ಮನೆಗಳು 
ಭಾಗಶಃ ಹಾನಿಗಿಡಾಗಿವೆ. 509 ಜಾನುವಾರುಗಳು ಸಾವಿಗೀಡಾಗಿವೆ. 1,29,087 ಎಕರೆ ಕೃಷಿ ಬೆಳೆ, 7,942 
ಎಕರೆ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿವೆ. 11,748 ಕಿ.ಮೀ. ರಸ್ತೆ 1152 ಸೇತುವೆ, 4,561 ಶಾಲೆ, 
122 ಪ್ರಾಥಮಿಕ ಆರೋಗ್ಯ ಕೇಂದ್ರ, 2249 ಅಂಗನವಾಡಿ ಕೇಂದ್ರಗಳು, 17,066 ವಿದ್ಯುತ್‌ ಕಂಬಗಳೂ, 
1472 ಟ್ರಾನ್ಲಾರಂಗಳು, 95 ಸಣ್ಣ ನೀರಾವರಿ ಕೆರೆಗಳು ಹಾನಿಗೆ ತುತ್ತಾಗಿವೆ. ಸಂತ್ರಸ್ತರಿಗಾಗಿ 7,386 
ಮಂದಿ ಆಶ್ರಯ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. 


» ಅತಿವೃಷ್ಠಿಗೆ ಸಿಲುಕಿದ ಜಿಲ್ಲೆಗಳು 14, ಗ್ರಾಮಗಳು 161, ಜನ 21,727 


> 8.197 ಜನರ ಸ್ಥಳಾಂತರ, ಬೆಳೆಹಾನಿಗೆ 2,440 ಕೋಟಿ ಪರಿಹಾರ. 
ಆಧಾರ: ವಿಶ್ವವಾಣಿ, ದಿನಾಂಕ:09.08.2022. 
24. ಕೋಟಿ ಧೃಜ ಹಾರಿಸುವ ಗುರಿ 


ಸ್ಪಾತಂತ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಮನೆಮನೆಯಲ್ಲಿ 
ರಾಷ್ಟ್ರಧ್ವಜ ಹಾರಿಸುವ ಹರ್‌ ಘರ್‌ ತಿರಂಗ ಅಭಿಯಾನವನ್ನು ಯಶಸ್ಸಿಗೊಳಿಸಲು ಅಧಿಕಾರಿಗಳಿಗೆ 
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಖಡಕ್‌ ಸೂಚನೆ ನೀಡಿದ್ದು ರಾಜ್ಯದಲ್ಲಿ ಒಂದು ಕೋಟಿಗೂ 


ಹೆಚ್ಚು ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಗುರಿ ಸಾಧನೆಯ ಇಂಗಿತ ವ್ಯಕ್ತಪಡಿಸಿದ್ದಾರೆ. 

ತಮ್ಮ ನಿವಾಸದಲ್ಲಿ ವಿಡಿಯೋ ಸಂವಾದದ ಮೂಲಕ ಹರ್‌ ಫರ್‌ ತಿರಂಗ ಅಭಿಯಾನದ 
ಸಿದ್ದತೆಯನ್ನು ಪರಿಶೀಲಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು. ಈ ಅಭಿಯಾನವನ್ನು ಕಟಾಚಾರಕ್ಕೆ 
ಮಾಡದೇ, ದೇಶದ ಮೇಲಿನ ಅಭಿಮಾನ, ಪೀತಿಯಿಂದ ಆಯೋಜಿಸಬೇಕು. ಅರ್ಥಪೂರ್ಣವಾಗಿ 
ಆಚರಿಸಬೇಕೆಂಬ ತುಡಿತದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. 


235 


ರಾಜ್ಯದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಗುರಿ 
ಹೊಂದಲಾಗಿದ್ದು, ಈಗಾಗಲೇ ಧ್ವಜ ವಿತರಣೆ ಕಾರ್ಯ ನಡೆಯುತ್ತಿದೆ. ಆಗಸ್ಟ್‌ 13 ರಂದೇ ಧ್ವಜ 
ಹಾರಿಸುವ ಮೂಲಕ ಎಲ್ಲಡೆ ಸ್ಪಾತಂತ್ಯದ ಅಮೃತ ಮಹೋತ್ಸವದ ಸಂಭ್ರಮದ ವಾತಾವರಣ 
ನಿರ್ಮಾಣವಾಗಬೇಕು ಎಂದು ಮುಖ್ಯಮಂತ್ರಿಗಳು ಸೂಚಿಸಿದರು. 


ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಸರ್ಕಾರಿ ಕಚೇರಿಗಳಲ್ಲಿ ಈ ಮೂರು ದಿನಗಳಂದು 
ಪ್ರತಿ ದಿನ ಬೆಳಿಗ್ಗೆ ಧ್ವಜಾರೋಹಣ ಮಾಡಿ ಸಂಜೆ ಇಳಿಸಬೇಕು. ಮನೆಗಳಲ್ಲಿ ಆಗಸ್ಟ್ಸ್‌ 13 ರಂದು 
ಧ್ವಜಾರೋಹಣ ಮಾಡಿದರೆ 15 ರವರೆಗೆ ಇರಿಸಬಹುದಾಗಿದೆ ಎಂದ ಅವರು, ಮುಖ್ಯ 
ಕಾರ್ಯದರ್ಶಿಗಳು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ, ನಿಗದಿತ ಗುರಿ ಸಾಧಿಸಲು 
ಜಿಲ್ಲಾಡಳಿತಗಳಿಗೆ ಮಾರ್ಗದರ್ಶನ ನೀಡುವಂತೆ ಆದೇಶಿಸಿದರು. 


ಹರ್‌ ಘರ್‌ ತಿರಂಗಾ ಅಭಿಯಾನದೊಟ್ಟಿಗೆ ಕ್ಲಿಟ್‌ ಇಂಡಿಯಾ ಚಳುವಳಿಯ ಸ್ಮರಣಾರ್ಥ ಆಯಾ 
ಜಿಲ್ಲೆಗಳ ಸ್ಪತಂತ್ಯ ಹೋರಾಟಗಾರರನ್ನು ಆಗಸ್ಟ್ಸ್‌ 9 ರಿಂದ 14ರ ನಡುವೆ ಅವರ ಮನೆಗೆ ತೆರಳಿ 


ಸ್ಪ ನಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರೂ ಇದರಲ್ಲಿ ಭಾಗಿಯಾಗುವಂತೆ ಬಸವರಾಜ ಬೊಮ್ಮಾಯಿ 
ಸೂಚಿಸಿದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾ೦ಕ:09.08.2022. 
25. ಗುರಿ ಮೀರಿದ ಜಲಜೀವನ್‌ ಮಿಷನ್‌: ಸಿಎಂ ಸಂತಸ 


ಕೇಂದ್ರ ಪುರಸ್ಕೃತ ಜಲಜೀವನ್‌ ಮಿಷನ್‌ ಯೋಜನೆಯಡಿ ಮನೆಮನೆಗೆ ಕೊಳಾಯಿ ಸಂಪರ್ಕ 
ಕಲ್ರಿಸುವಲ್ಲಿ ನಿಗದಿತ ಗುರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡಿರುವುದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ 
ಸಂತಸ ವ್ಯಕ್ತಪಡಿಸಿದ್ದಾರೆ. 

ಆಗಸ್ಟ್‌ 8 ರವರೆಗೆ ರಾಜ್ಯದಲ್ಲಿ ಒಟ್ಟು 21,63,817 ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸಲಾಗಿದೆ. 
ಇದು ನಿಗದಿತ ಗುರಿಗಿಂತಲೂ ಹೆಚ್ಚಿನ ಸಾಧನೆಯಾಗಿದೆ ಎಂದ ಅವರು, ಬ್ಯಾಚ್‌ 1 ಕಾಮಗಾರಿಗಳನ್ನು 
ಪ್ರಂಬರ್‌ 15 ರೊಳಗೆ ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ವಾರದಲ್ಲಿ 
ದಿನ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ 
ಸೂಚಿಸಿದರು. ತಮ್ಮ ನಿವಾಸದಿಂದ ವಿಡಿಯೋ ಕಾನ್ನರೆನ್ಸ್‌ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿ, ಇಲಾಖೆಯ ಮುಖ್ಯಸ್ಥರು 
ಈ ಯೋಜನೆಯಡಿ ಜಿಲ್ಲೆಗಳಲ್ಲಿ ಆಗುತ್ತಿರುವ ಪ್ರಗತಿ ಬಗ್ಗೆ ಆಗ್ಗಿಂದಾಗ್ಗೆ ಪರಿಶೀಲನೆ ನಡೆಸಬೇಕು. 
ವಿಳಂಬಕ್ಕೆ ವಿವರಣೆ ಪಡೆದು, ಯೋಜನೆ ನಿಗದಿತ ಅವಧಿಯಲ್ಲಿ ಮುಗಿಸಲು ಆದ್ಯತೆ ನೀಡಬೇಕು 
ಎಂದು ಸೂಚಿಸಿದರು. ಹಲವು ಜಿಲ್ಲೆಗಳಲ್ಲಿ ಓವರ್‌ ಹೆಡ್‌ ಟ್ಯಾಂಕ್‌ಗಳನ್ನು ಕೂಡಲೇ ಸ್ಥಾಪನೆ 
ಮಾಡಬೇಕು. ಈ ಬಗ್ಗೆ ಎಲ್ಲಾ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲು ಎಂಜಿನಿಯರ್‌ ಒಬ್ಬರನ್ನು 
ನಿಯೋಜಿಸಬೇಕು. ಜಿಲ್ಲೆಯ ಅಧಿಕಾರಿಗಳು ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ನಿಗದಿತ 
ಅವಧಿಯೊಳಗೆ ಗುಣಮಟ್ಟದ ಕಾಮಗಾರಿ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. 


ಸಿಎಂ ಸೂಚನೆಗಳೇನು: 
> ಕೇಂದ್ರ ಸರ್ಕಾರದ ಮಹತ್ವದ ಪ್ರಧಾನಮಂತ್ರಿ ಆವಾಸ್‌ ಯೋಜನೆಗೆ ಪ್ರಾಶಸ್ತ್ಯ ನೀಡಬೇಕು. 
> ಆರೋಗ್ಯ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಅಪೌಷ್ಠಿಕತೆ ನಿವಾರಣೆಗೆ ಒತ್ತು 
> ಜಿಲ್ಲೆಗಳಲ್ಲಿ ಅಮೃತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ತ್ವರಿತಗೊಳಿಸಬೇಕು. 


236 


> ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮಕ್ಕೆ ಒತ್ತು ನೀಡಿ, ಸ್ಥಳೀಯ ಉತ್ಪಾದನೆ 
ಉತ್ತೇಜಿಸಬೇಕು. 


> ಗ್ರಾಮ ಒನ್‌, ತಹಸೀಲ್ದಾರ್‌ ಕಚೇರಿ, ಅಟಲ್‌ ಕೇಂದ್ರಗಳ ನಡುವೆ ಸಮನ್ನಯ ಸಾಧಿಸಬೇಕು. 


ಸ್ಪಚ್ಛ ಭಾರತ ಅಭಿಯಾನ: ಎಲ್ಲ ಗ್ರಾಮಗಳಲ್ಲಿ ಒಳಚರಂಡಿ ನಿರ್ಮಿಸಬೇಕು. ನಿಂತ ನೀರಿನಿಂದ 
ಕಾಯಿಲೆಗಳಿಗೆ ದಾರಿಯಾಗವುದರಿಂದ ನೀರು ಹರಿಯಲು ಒಳಚರಂಡಿ ವ್ಯವಸ್ಥೆಗೆ ಪ್ರಥಮ ಆದ್ಯತೆ 
ನೀಡಬೇಕು. ಗ್ರಾಮಗಳಲ್ಲಿ ರಸ್ತೆಗಳ ಮೇಲೆ ಕೊಳಚೆ ನೀರು ಹರಿಯುತ್ತಿದ್ದು, ಜನರ ಆರೋಗ್ಯದ ಮೇಲೆ 
ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಹಾಗಾಗಿ ಗ್ರಾಮೀಣ ಭಾಗದ ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡುವುದರ ಜೊತೆಗೆ 
ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಸಂರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಮುಖ್ಯಮಂತ್ರಿ 
ಬಸವರಾಜ್‌ ಬೊಮ್ಮಾಯಿ ಸೂಚಿಸಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:10.08.2022. 
26. ನ್ಯಾಯಧೀಶ ಭಕ್ತವತ್ನಲ ಸಮಿತಿ ವರದಿಗೆ ಸಂಪುಟ ಅಸ್ತು 


ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸುವ 
ಕುರಿತು ನ್ಯಾಯಧೀಶರಾದ ಭಕ್ತವತ್ತಲ ಅವರ ಸಮಿತಿ ವರದಿಯನ್ನು ರಾಜ್ಯ ಸಚಿವ ಸಂಪುಟ 
ಅನುಮೋದನೆ ಮಾಡಿದೆ. ಈ ವರದಿ ಆಧರಿಸಿಯೇ ಶೇ.50ರ ಮೀಸಲು ಮೀರದಂತೆ ಅವಕಾಶ ನೀಡಿ 


ಚುನಾವಣೆ ನಡೆಸಲು ಸರ್ಕಾರ ನಿರ್ಧರಿಸಿದೆ. 


ಸಿಎಂ ಬಸವರಾಜ್‌ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಜಿವ ಸಂಪುಟ ಸಭೆಯ ಬಳಿಕ ಈ 
ಕುರಿತು ಮಾದ್ಯಮಗಳಿಗೆ ಮಾಹಿತಿ ನೀಡಿದ ಕಾನೂನು ಸಚಿವ ಮಾಧುಸ್ತಾಮಿ, ಸ್ಥಳೀಯ ಸಂಸ್ಥಗಳಲ್ಲಿ 
ರಾಜಕೀಯ ಮೀಸಲು ಸಂಬಂಧ ಸಮಿತಿಯ ಪ್ರಾಥಮಿಕ ಶಿಫಾರಸ್ಸನ್ನು ಒಪಿದ್ದೇವೆ. ಈಗಾಗಲೇ 
ಸುಪ್ರೀಂಗೂ ಮಾಹಿತಿ ಒದಗಿಸಲಾಗಿದೆ. ಜನಸಂಖ್ಯೆ ಆಧರಿಸಿ ಮೀಸಲು ನಿಗದಿಯಾದಲ್ಲಿ ಬಿಬಿಎಂಪಿ 
ವ್ಯಾಪ್ತಿಯಲ್ಲಿ ಎಸ್ಸಿ ಎಸ್ಪಿ ಹೊರತುಪಡಿಸಿ ಒಬಿಸಿಗೆ ಶೇ.31 ರಷ್ಟು ಮೀಸಲು ಸಿಗಲಿದೆ. ಆದರೆ ರಾಜ್ಯದ 
ಇತರೆಡೆ ಒಬಿಸಿ ಪ್ರಮಾಣ ಕಡಿಮೆಯಾಗಬಹುದೆಂದರು. 

ಸುಪ್ರೀಂಕೋರ್ಟ್‌ ತ್ವರಿತ ಚುನಾವಣೆಗೆ ಸೂಚಿಸಿರುವ ಕಾರಣ ಸರ್ಕಾರ ಮೀಸಲು ಬಗ್ಗೆ 
ಕೋರ್ಟ್‌ಗೆ ಹೇಳಿದೆ. ಈಗಿರುವ ವ್ಯವಸ್ಥೆಯಡಿಯೇ ಚುನಾವಣೆ ನಡೆಸುವ ಬಗ್ಗೆಯೂ ತಿಳಿಸಿದೆ. 
ಮುಂದಿನ ಅವಧಿಗೆ 2027ರ ಹೊತ್ತಿಗೆ ವೈಜ್ಞಾನಿಕ ಮತ್ತು ವಾಸ್ತವಿಕ ಅಧ್ಯಯನದೊಂದಿಗೆ ಒಬಿಸಿ 
ಮತ್ತಿತರಿಗೆ ಮೀಸಲು ಜಾರಿ ಮಾಡುವ ಕುರಿತು ಮಾಹಿತಿ ನೀಡಲಾಗಿದೆ ಎಂದ ಮಾಧುಸ್ತಾಮಿ, 
ಮೇಯರ್‌, ಉಪಮೇಯರ್‌ ಸ್ಥಾನಕ್ಕೂ ಒಬಿಸಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ವಿವರಿಸಿದರು. 


2022-27 ರ ಅವದಿಗೆ ಅನ್ವಯಿಸುವಂತೆ ನೂತನ ಏರೋಸ್ಪೇಸ್‌ ನೀತಿಗೆ ಸಂಪುಟ 
ಅನುಮೋದನೆ ಕೊಟ್ಟಿದೆ. ರಕ್ಷಣಾ, ಬಾಹ್ಯಕಾಶ ಕ್ಷೇತ್ರದಲ್ಲಿ ಮತ್ತಷ್ಟು ಬಲವೃದ್ಧಿ ಜತೆಗೆ ರಫ್ತು ಉತ್ತೇಜನಕ್ಕೆ 
ನೀತಿ ಸಹಕಾರಿಯಾಗಲಿದೆ. 25 ಲಕ್ಷ ರವರಗೆ ಸಬ್ದಿಡಿ ನೀಡಲಿದ್ದು ಹೂಡಿಕೆದಾರರಿಗೆ ವಿವಿಧ 4 
ವಲಯಗಳಡಿ ವಿಶೇಷ ಸವಲತ್ತು ದೊರೆಯಲಿದೆ. 200 ಯುವಕರಿಗೆ 10 ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ 
ಹಂತದಲ್ಲಿಯೇ ಏರೋಸ್ಟೇಸ್‌ ಕ್ಷೇತ್ರದ ಬಗ್ಗೆ ತರಬೇತಿಯೂ ನೀತಿಯಲ್ಲಿ ಸೇರಿದೆ ಎಂದು ಸಚಿವರು 
ತಿಳಿಸಿದರು. 


ಜಲ ಸಂಪನ್ಮೂಲ ಪ್ರಾಧಿಕಾರ ರಚನೆ: ಜಲಸಂಪನ್ಮೂಲ ನಿರ್ವಹಣೆಯನ್ನು ಸಮರ್ಥಕವಾಗಿ 
ಬಲಪಡಿಸಲು ಅಂತರ್‌ ವಿಭಾಗೀಯ ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರವನ್ನು ರಚಿಸಲು ಸಚಿವ 
ಸಂಪುಟದಲ್ಲಿ ಅನುಮೋದನೆಯಾದ ಹೊಸ ಜಲ ನೀತಿಯಲ್ಲಿ ಪ್ರಸ್ತಾಪಿಸಲಾಗಿದೆ. 


237 


ಜಲ ನೀತಿಯ ಮಾರ್ಗದರ್ಶನ, ಸಮನ್ವಯ ಮತ್ತು ನೀತಿಯ ಅನುಷ್ಠಾನದ ಕಾರ್ಯದಕ್ಷತೆಯ 
ವಿಮರ್ಶೆಯನ್ನು ಒದಗಿಸುವುದು. ಜಲಸಂಪನ್ಮೂಲ ನಿರ್ವಹಣೆ ಬಲಪಡಿಸಲು ವಿಧಾನಗಳ ನೀತಿ ಮತ್ತು 
ಸಾಂಸ್ಥಿಕ ಮೌಲ್ಯ ಮಾಪನಗಳನ್ನು ಸಕ್ರಿಯಗೊಳಿಸುವುದು, ನೀರು ಬಳಕೆದಾರರ ಸಂಘಗಳ ಮತ್ತು 
ಸಂಸ್ಥೆಗಳಾದ ನೀರಿನ ಬಳಕೆದಾರರ ಸಂಘ, ನೀರಿನ ಬಳಕೆದಾರರ ಮಹಾ ಮಂಡಳಿ, ಕೆರೆ ನೀರು 
ಬಳಕೆದಾರರ ಸಂಘ, ಗಾಮೀಣ ನೀರು ಬಳಕೆದಾರರ ಸಂಘ, ಗಾಮೀಣ ನೀರು ಮತ್ತು ನೈರ್ಮಲ್ಯ 
ಸಮಿತಿ, ಜಲಾನಯನ ಸಮಿತಿಗಳನ್ನು ಬಲಪಡಿಸಲು ನಿಯಮಿತವಾಗಿ ಸಭೆಗಳನ್ನು ನಡೆಸಲು ಸರ್ಕಾರದ 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಜಲನೀತಿ ಸಮಿತಿ ರಚನೆಯಾಗಲಿದೆ. 


ನೀರಿನ ಬಳಕೆಯ ದಕ್ಷತೆ ಮತ್ತು ನೀರಿನ ಉತ್ಪಾದಕತೆಯನ್ನು ಸುಧಾರಿಸುವುದು, ನೀರಾವರಿ 
ಯೋಜನೆಗಳ ನಿರ್ವಹಣೆ, ನೀರಾವರಿ ಆಧುನೀಕರಣ ಮತ್ತು ಕಾಲುವೆ ಯಾಂತ್ರೀಕರಣ, ನದಿ ಕಣಿವೆ 
ಯೋಜನೆ ಮತ್ತು ನಿರ್ವಹಣೆ, ಕೆರೆ ತುಂಬಿಸಲು, ಅಂತರ್ಜಲ ಮರುಪೂರಣ, ಕೃಷಿ ಇತ್ಯಾದಿಗಳಿಗೆ ನಗರ 
ತ್ಯಾಜ್ಯ ನೀರಿನ ಸಂಸ್ಕರಣೆ ಕಡಿಮೆ ನೀರು ಬಳಕೆಯ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ರೈತರನ್ನು 
ಉತ್ತೇಜಿಸುವುದು, ಜಲ ಮೂಲಗಳ, ಜಲಾನಯನ ಪ್ರದೇಶಗಳ ಸುಧಾರಣೆ. ನೀರಿನ ನಿರ್ವಹಣೆಯಲ್ಲಿ 
ರೈತರು ಭಾಗವಹಿಸುವಿಕೆಗೆ ಪ್ರೋತ್ಸಾಹ ಜಲ ನೀತಿಯಲ್ಲಿನ ಪ್ರಮುಖ ಅಂಶಗಳಾಗಿವೆ. 


ಸಜಿವ ಸಂಪುಟದ ಉಪಸಮಿತಿಯ ಸಭೆಯಲ್ಲಿ ಕರಡು ರಾಜ್ಯ ಜಲ ನೀತಿಯನ್ನು ಮಂಡಿಸಿ 


ಸಂಪುಟ ಸಭೆಯಲ್ಲಿ ಮಂಡಿಸಲು ಶಿಫಾರಸ್ತು ಮಾಡಲಾಗಿತ್ತು. ಕುಡಿಯುವ ನೀರು, ಆರೋಗ್ಯ, ಆಹಾರ, 
ಇಂಧನ, ಪರಿಸರ ಮತ್ತು ಇತರೆ ಸಾಮಾಜಿಕ ಉದ್ದೇಶಗಳಿಗಾಗಿ ರಾಜ್ಯದ ಜಲ ಸಂಪನ್ಮೂಲಗಳ ಸುರಕ್ಷತೆ 
ಮತ್ತು ಉತ್ತಮ ಬಳಕೆಯನ್ನು ಸುಲಭಗೊಳಿಸುವುದು ಜಲ ನೀತಿ 2021ರ ಗುರಿಯಾಗಿದೆ. 


ಸಂಪುಟದ ಇತರ ಮಹತ್ವದ ನಿರ್ಣಯ: 

» ಅಂಜನಾದ್ರಿ ಬೆಬ್ರದ ಮುಲಸೌಕರ್ಯ ಒದಗಿಸಲು ರೂ.100 ಕೋಟಿ 
ಬೆಂಗಳೂರಿನ ಕೊಳಗೇರಿ ಮಂಡಳಿ ಬಳಿ ಅಭಿವೃದ್ಧಿ ಭವನಕ್ಕೆ 90 ಕೋಟಿ 
ಕೆಎಸ್‌ಆರ್‌ಟಿಸಿ ಗೆ 650 ಬಸ್‌ ಖರೀದಿಗೆ ರೂ.199.40 ಕೋಟಿಗೆ ಸಮ್ಮತಿ 
ಬಿಎಂಟಿಸಿಗೆ 840 ಬಿಎಸ್‌-6 ಬಸ್‌ ಖರೀದಿಗೆ 336 ಕೋಟಿಗೆ ಅನುಮತಿ 
ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಜನಸೇವಾಟಸ್ಟ್‌ಗೆ 35.33 ಎಕರೆ ಜಾಗ 
ಉತ್ತರ ಕರ್ನಾಟಕ ಸಂಘಗಳ ಮಹಾಸಂಸ್ಥೆಗೆ ಕಮ್ಮಸಂದದಲ್ಲಿ 3.24 ಎಕರೆ ಜಮೀನು 
128 ಮಹಿಳಾ ಸ್ಟಾಸ್ಟ್ಯ ಕೇಂದ್ರ ಸ್ಥಾಪನೆಗೆ ರೂ.22.40 ಕೋಟಿಗೆ ಅನುಮೋದನೆ 
ಕೊಪ್ಪಳ ತಾಲ್ಲೂಕು ಹಿರೇಹಳ್ಳಿ ಬ್ಯಾರೇಜ್‌ ನಿರ್ಮಾಣಕ್ಕೆ ರೂ.12.35 ಕೋಟಿ 
ಕೆಆರ್‌ಡಿಸಿಎಲ್‌-ಪಿಡಬ್ಬ್ಯುಡಿ ರಸ್ತೆ ಮೇಲ್ಲದರ ನವೀಕರಣಕ್ಕೆ 440 ಕೋಟಿ 
ಹಾಸನ ಜಿಲ್ಲಾಧಿಕಾರಿ ಕಚೇರಿಗಳ ಸಂಕೀರ್ಣಕ್ಕೆ 20 ಕೋಟಿಗೆ ಅನುಮೋದನೆ 
ಆಂಧದ ಶ್ರೀಶೈಲದಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ 85 ಕೋಟಿಗೆ ಸಮ್ಮತಿ 
ಬೆಳಗಾವಿ ಹಲಗಾವಿ ಇತರ ಗ್ರಾಮಕ್ಕೆ ಜಲಜೀವನ್‌ ಮಿಷನ್‌ಗೆ 30 ಕೋಟಿ 


VV VV VV VY 


ನರಗುಂದದ ಕೊಣ್ಣೂರು ಏತ ನೀರಾವರಿ ಪೈಪ್‌ ಬದಲಿಸಲು 80 ಕೋಟಿ 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:15.08.2022. 


238 


27. ವಿವಾದಿತ ಈದ್ದಾದಲ್ಲಿ ಮೊದಲ ಬಾರಿಗೆ ಧ್ವಜಾರೋಹಣ 


ಮಾಲಿಕತ್ವದ ವಿಚಾರ ಸಂಬಂಧ ಕಳೆದ ಕೆಲ ದಿನಗಳಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ 
ಚಾಮರಾಜಪೇಟೆ ಈದ್ದಾ ಮೈದಾನದಲ್ಲಿ ಬಿಗಿ ಪೊಲೀಸ್‌ ಭದತೆಯಲ್ಲಿ ಶಾಂತಿಯುತವಾಗಿ 75ನೇ 
ಸ್ಥಾತಂತ್ಯ ದಿನಾಚರಣೆ ನಡೆಯಿತು. 


ಕಂದಾಯ ಇಲಾಖೆಯಿಂದ ಸ್ಥಾತಂತ್ರೋತ್ಸ್ನವದ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ 
ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಉತ್ತರ ವಿಭಾಗ ಉಪವಿಭಾಗಾಧಿಕಾರಿ ಡಾ.ಶಿವಣ್ಣ ಬೆಳೆಗ್ಗೆ 8ಕ್ಕೆ 
ಧ್ವಜಾರೋಹಣ ನೆರವೇರಿಸಿದರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿ.ಸಿ.ಮೋಹನ್‌, 
ಚಾಮರಾಜಪೇಟೆ ಶಾಸಕ ಜಮೀರ್‌ ಅಹ್ಮದ್‌ ಖಾನ್‌, ಹೆಚ್ಚುವರಿ ಪೊಲೀಸ್‌ ಆಯುಕ್ತ ಸಂದೀಪ್‌ 
ಪಾಟೀಲ್‌, ಪಶ್ಚಿಮ ವಿಭಾಗ ಡಿಸಿಪಿ ಲಕ್ಷ್ಮಣ್‌ ನಿಂಬರಗಿ ಹಾಜರಿದ್ದರು. 


ಸ್ಥಾತಂತ್ರೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರದ ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ನಡೆದವು. ಚಾಮರಾಜ ಪೇಟಿ ಬಾಲಕಿಯರ ಪೌಢಶಾಲೆ ಮಕ್ಕಳು ಒನಕೆ ಓಬವ್ವ 
ಕಿತ್ತೂರು ರಾಣಿ ಚೆನ್ನಮ್ಮ ಕುರಿತಾದ ಗೀತೆಗಳು ಹಾಗೂ ರುಂಡಾ ಊಂಚಾ ರಹೇ ಹಮಾರಾ 
ಗೀತೆಗಳನ್ನು ಹಾಡಿದರು. ಬಿಬಿಎಂಪಿ ಪಿಯು ಕಾಲೇಜು ವಿದ್ಯಾರ್ಥಿಗಳು ವೀರಗಾಸೆ, ಸರ್ಕಾರಿ 
ಪ್ರಾಥಮಿಕ ಶಾಲೆ ಮಕ್ಕಳು ದೇಶಭಕ್ತಿ ಗೀತೆಗೆ ನೃತ್ಯ ಮಾಡಿದರು. ಒಂದು ಗಂಟೆ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ಜರುಗಿದವು. ಮೈದಾನದ ಆವರಣದಲ್ಲಿ ಸಾರ್ವಜನಿಕರು ಕೂರಲು 300 ಆಸನಗಳನ್ನು 
ಹಾಕಲಾಗಿತ್ತು. 


ರಾಷ್ಟ್ರೀಯ ಹಬ್ಬ ಆಚರಣೆಗೆ ಸಹಮತವಿದೆ: ಸಮಾರಂಭದ ಬಳಿಕ ಸುದ್ದಿಗಾರರೊಂದಿಗೆ 
ಮಾತಾಡಿದ ಶಾಸಕ ಜಮೀರ್‌ ಅಹ್ನದ್‌, ಈದ್ಲಾ ಮೈದಾನದಲ್ಲಿ ಸ್ಟಾತಂತ್ರ್ಯ ದಿನಾಚರಣೆ ನಡೆಸುವ 
ಸಂಬಂಧ ಕಳೆದ 2 ತಿಂಗಳ ಹಿಂದೆಯೇ ಪ್ರಸಾಪಿಸಲಾಗಿತು. ಈ ಬೆಳಗವಣಿಗೆ ಯುಷಿ ತಂದಿದೆ. ಸ್ಪಾತಂತ್ರ್ಯ 
ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಕನ್ನಡ " ರಾಜ್ಯೋತ್ಸವ ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ 
ನನ್ನ ಸಹಮತಿ ಇದೆ" "ಅದರೆ. ರ ಹಬ್ಬದ ಬಗ್ಗೆ ಸರ್ಕಾರ ನರ್ಬಿರಿಸಬೇಕಾಗಿದೆ ಎಂದು 
ಹದರ: 


ಆಧಾರ: ಕನ್ನಡ ಪ್ರಭ, ದಿನಾಂಕ:16.08.2022. 
28. ರಾಜ್ಯದ 1.25 ಕೋಟಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿದೆ: ಬೊಮ್ಮಾಯಿ 


ಕಳೆದ ಮೂರು ದಿನದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಇಡೀ 
ಭಾರತದಲ್ಲಿ 400 ಕೋಟಿ, ಕರ್ನಾಟಕದಲ್ಲಿ 1 ಕೋಟಿ 25 ಲಕ್ಷ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿದೆ 
ಎ೦ದು ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಹೇಳಿದ್ದಾರೆ. 


ಸ್ಥಾತಂತ್ಯ ದಿನಾಚರಣೆ ಅಂಗವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಾಂಸ್ಕೃಶಿಕ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಸ್ಥಾತಂತ್ಯ ದಿನಾಚರಣೆ ಅಂಗವಾಗಿ 
ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ "ಭಾಗವಹಿಸಿ ಮಾತನಾಡಿದ ಅವರು, 
ಭಾರತದಲ್ಲಿ ಸ ಸ್ವಾತಂತ್ರ ದ ಅನೇಕ ಘಟ್ಟಗಳನ್ನು ನಾವು ನೋಡಿದ್ದೇವೆ. ಹಿಂದೆಂದೂ ಕಾಣದ ಉತ್ಪಾಹ, 
ದೇಶಭಕ್ತಿ ಇಂದು ನಾವು ಕಾಣುತ್ತಿದ್ದೇವೆ. ರಾತ್ರ ಎಲ್ಲಾ ಜನರು ಬೀದಿಗೆ ಬಂದು ಸ್ಪಾತಂತ್ರ್ಯ ದಿನಾಚರಣೆ 
ಆಚರಿಸಿದ್ದಾರೆ. 1947ರಲ್ಲಿ ಸ್ಥಾತಂತ್ಯ ಬಂದಾಗ ಇಡೀ ರಾತ್ರಿ ಜಾಗರಣೆ ಮಾಡಿದ ರೀತಿ ಶನಿವಾರ 
ಮಾಡಿದ್ದಾರೆ. ಜನರಲ್ಲಿ ಅಪಾರ ದೇಶಭಕ್ತಿ ನಾವಿಂದು ಕಾಣುತ್ತಿದ್ದೇವೆ. ಮುಂದಿನ 25 ವರ್ಷ ಅಮೃತ 


ಕಾಲಕ್ಕೆ ದೇಶವನ್ನು ಕೊಂಡೊಯ್ಯುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. 


239 


ನಮ್ಮೆಲ್ಲರಿಗೂ ಇದು ಸೌಭಾಗ್ಯದ ಸಮಯ. ಇಂತಹ ಸಮಯದಲ್ಲಿ ರಾಜ್ಯವನ್ನು ಮುನ್ನೆಡೆಸುವ 
ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸಿದ್ದೇನೆ. ಇಂದು ಇಡೀ ಕರ್ನಾಟಕ ಒಗ್ಗೂಡಿದೆ. ರಾಜ್ಯದ 
ಪ್ರತಿಯೊಬ್ಬರು ಕೈಬೀಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುತ್ತಿದ್ದಾರೆ. ಇದರಿಂದ ನಮ್ಮ ದೇಶ 
ಸುರಕ್ಷಿತವಾಗಿದೆ ಎಂಬ ಸಂದೇಶ ಸಿಗುತ್ತಿದೆ. ಕರ್ನಾಟಕದ ಜನತೆಗೆ ಹೃದಯಪೂರ್ವಕ ವಂದನೆ 


ಹೇಳುತ್ತೇನೆ ಎಂದು ವಂದಿಸಿದರು. 


ಯಾವ ಜನ್ಮದ ಪುಣ್ಯವೋ ಭಾರತ ಮಾತೆಯ ಸೇವೆ ಮಾಡುತ್ತಿದ್ದೇವೆ. ಇಂದು ಜಾತಿ ಮತ 
ಪಂಥ ಮೀರಿ ಇಡೀ “ಡೇಶ ಸಂಭ್ರಮಿಸಿದೆ. ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ ಹಮಾರಾ ಇದು 
ಅಕ್ಷರಶಃ ನಿಜವಾಗಿದೆ. ಭಾರತದ ಭಾಗ್ಯವಿಧಾತ ಭವ್ಯವಾಗಿದೆ ಅಂತ "ಹೇಳುತ್ತೇನೆ. `ನಮ್ಮ ಧರ್ಮ ಗಂಥ 
ಸಂವಿಧಾನ ಅಂತ ಪ್ರಧಾನಿ ಮೋದಿಯವರು ಹೇಲದ್ದಾರೆ. ದೇಶದ ಣವನ್ನು ತೀರಿಸುವ ಕೆಲಸ 
ಮಾಡೋಣ. ಎಲ್ಲರಿಗೂ ಎಲ್ಲಾ ವರ್ಗದ ಜನರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಪ್ರಧಾನಿ 
ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕೃತಜ್ಞತೆ ಸಲ್ಲಿಸಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:17.08.2022. 
29. ಈದ್ಲಾ ಮೈದಾನ ವಿವಾದಕ್ಕೆ ಸರ್ಕಾರದ ಖಾಜಿ ನ್ಯಾಯ 


ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಚಾಮರಾಜಪೇಟೆ ಈದ್ಲಾ ಮೈದಾನ ವಿವಾದಕ್ಕೆ ರಾಜ್ಯ 
ಸರ್ಕಾರ ಸೂತ್ರವೊಂದನ್ನು ಸಿದ್ದಪಡಿಸಿದ್ದು ಈ ಬಾರಿಯ ಸ್ವಾತಂತ್ಯ ದಿನಾಚರಣೆಗೆ ಸರ್ಕಾರದ 


ವತಿಯಿಂದಲೇ ಧ್ವಜಾರೋಹಣ ನೆರವೇರಿಸಲು ತೀರ್ಮಾನಿಸಲಾಗಿದೆ. 


ವಿಧಾನಸೌಧದ ಕಚೇರಿಯಲ್ಲಿ ಕಂದಾಯ ಸಚಿವ ಆರ್‌.ಅಶೋಕ್‌ ನೇತೃತ್ವದಲ್ಲಿ ನಡೆದ 
ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 
ಸರ್ಕಾರದ ಪರವಾಗಿ ಕಂದಾಯ ಇಲಾಖೆಯ ಸಹಾಯಕ ಆಯುಕ್ತರಿಂದ ಧ್ವಜಾರೋಹಣ 
ನಡೆಯಲಿದ್ದು, ರಾಷ್ಟ್ರ ಧ್ವಜದ ನೀತಿ ನಿಯಮಗಳಡಿ ಎಲ್ಲರೂ ಭಾಗವಹಿಸಬಹುದು. ಯಾವುದೇ 
ಸಂಘಟನೆಗಳಾಗಲಿ, ನಿಕ ಜಮೀರ್‌ ಅಹ್ಮದ್‌ ಅವರಾಗಲಿ ವೈಯುಕ್ತಿಕವಾಗಿ ಧ್ವಜಾರೋಹಣ 
ನಡೆಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದರು. 


ಈದ್ಗಾ ಮೈದಾನ ಎ೦ದು ಇನ್ನು ಮುಂದೆ ಇರುವುದಿಲ್ಲ. ಅದು ಗುಟ್ಟಹಳ್ಳಿ, ಚಾಮರಾಜಪೇಟೆ 
ಕಂದಾಯ ಇಲಾಖೆ ಆಸ್ಲಿ ಅಂತ ಇರಲಿದೆ. ಸದ್ಯ ಕಂದಾಯ ಇಲಾಖೆಗೆ ಆ ಸ್ಪತ್ತು ಸೇರಿದೆ. ಹೀಗಾಗಿ 
ಅದನ್ನು ಮುಂದೆ ಬಿಬಿಎಂಪಿಗೆ ಕೊಡಬೇಕಾ, ಬಿಡಿಎಗೆ ಕೊಡಬೇಕಾ ಅಥವಾ ಕಂದಾಯ ಇಲಾಖೆಯಲ್ಲೇ 


ಉಳಿಸಿಕೊಳ್ಳಬೇಕೆ ಎಂಬುದರ ಬಗ್ಗೆ ಮುಖ್ಯಮಂತಿಗಳೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ಮಾಡುತ್ತೇವೆ. 


ಆಸ್ತಿ ಅತಿಕ್ರಮಣ: ಮೊದಲು ಮೈದಾನ ಮತ್ತು ಅದರ ಸುತ್ತ 10.5 ಎಕರೆಯ ವಿಶಾಲ ಜಾಗ 
ಇತ್ತು. ಈಗ ಉಳಿದಿರುವುದು 2.5 ಎಕರೆ ಮಾತ್ರ. 1952 ರಲ್ಲಿ ಲೇಔಟ್‌ ಮಾಡುವಾಗ ಉಳಿದ ಜಮೀನು 
ಬಳಕೆ ಆಗಿದೆ. ಮೊದಲು 1952ರಲ್ಲಿ ಸರ್ಕಾರಿ ಶಾಲೆ ಕಟ್ಟಲು ಪ್ರಸ್ತಾವನೆ ಮಂಡನೆ ಆಗಿದೆ. ಆಗ ಅಬ್ದುಲ್‌ 
ವಾಜಿದ್‌ ಅನ್ನುವವರು ಮುನ್ನಿಪಲ್‌ ಕೋರ್ಟಿಗೆ ಹೋಗಿ, ನಾವಿಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ, ಶಾಲೆ 
ಕಟ್ಟಿದರೆ ಪ್ರಾರ್ಥನೆ ಮಾಡಲು ಆಗುವುದಿಲ್ಲ. ಹಾಗಾಗಿ ಶಾಲೆ ಕಟ್ಟಲು ಅವಕಾಶ ನೀಡಬೇಡಿ ಎಂದು 
ಕೋರಿದ್ದರು. ಆದರೆ, ಕೋರ್ಟ್‌ನಲ್ಲಿ ಕಾರ್ಪೋರೇಷನ್‌ ಪರ ತೀರ್ಪು ಬಂದು, ಶಾಲೆ ಕಟ್ಟಲು ಅನುಮತಿ 
ನೀಡಲಾಗಿತ್ತು. ಅದನ್ನು ಪ್ರಶ್ನಿಸಿ ವಾಜೀದ್‌ ಮೇಲ್ಲನವಿ ಸಲ್ಲಿಸಿದ್ದರು. ಅದೂ ಕೂಡ 1956ರಲ್ಲಿ ವಜಾ 
ಆಗಿತ್ತು ಎಂದು ಮೈದಾನದ ಹಿನ್ನೆಲೆ ಬಗ್ಗೆ ಮಾಹಿತಿ ನೀಡಿದರು. 


ಯಾರೂ ಜಮೀನಿನ ಹಕ್ಕು ನಮ್ಮದು ಅಂತ ಕೇಳಿಲ್ಲ. ಬದಲಾಗಿ ಕೇವಲ ಪ್ರಾರ್ಥನೆಗೆ ಮಾತ್ರ 
ಕೋರ್ಟ್‌ ಮೆಟ್ಟಿಲೇರಿದ್ದರು. ಬಿಬಿಎಂಪಿಯವರು ಎಲ್ಲಾ ದಾಖಲೆ ಪರಿಶೀಲನೆ ಮಾಡಿ ಮೈದಾನವನ್ನು 


240) 


ಕಂದಾಯ ಇಲಾಖಿಗೆ ನೀಡಿದ್ದಾರೆ. ಕಂದಾಯ ಇಲಾಖೆಯ ಜಾಗ ಎಂದು ಅಂಶತಿಮಗೊಳಿಸಲಾಗಿದೆ. 
ಇದು ವಕ್ಸ್‌ ಬೋರ್ಡ್‌ ಆಸ್ತಿ ಅಲ್ಲವೇ ಅಲ್ಲ. ಹಿಂದೆಯೂ ಕಂದಾಯ ಇಲಾಖೆಯ ಜಾಗ ಎಂದೇ ಇತ್ತು 
ಈಗಲೂ ಕಂದಾಯ ಇಲಾಖೆಯ ಜಾಗವಾಗಿಯೇ ಉಳಿದಿದೆ ಎಂದು ಸ್ಪಷ್ಟನೆ ನೀಡಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:17.08.2022. 
30. ಕ್ರೀಡಾಪಟುಗಳಿಗೆ ಉದ್ಯೋಗ ಮೀಸಲಾತಿ ವಿಸ್ತರಣೆ 


ರಾಜ್ಯದಲ್ಲಿ ಪೊಲೀಸ್‌ ಮತ್ತು ಅರಣ್ಯ ಇಲಾಖೆಗಳ ಹುದ್ದೆಗಳಲ್ಲಿ ಕ್ರೀಡಾ ಪಟುಗಳಿಗಿರುವ 


ಶೇ.2ರಷ್ಟು ಮೀಸಲಾತಿಯನ್ನು ಇತರೆ ಇಲಾಖೆಗಳಿಗೂ ವಿಸ್ತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. 


ವಿಧಾನಸೌಧದ ಬ್ಯಾಂಕ್ಟೆಟ್‌ ಹಾಲ್‌ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಮನ್ನೆಲ್ಸ್‌ ಗೇಮ್ಸ್‌ನಲ್ಲಿ ಪದಕ 
ಪಡೆದ ಕರ್ನಾಟಕದ ಕ್ರೀಡಾಪಟುಗಳು ಹಾಗೂ ಅಮೃತ ಕ್ರೀಡಾ ದತ್ತು ಯೋಜನೆಯಡಿಯಲ್ಲಿ 
ಆಯ್ಕೆಯಾಗಿರುವ 75 ಕ್ರೀಡಾ ಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ 
ಬಸವರಾಜ್‌ ಬೊಮ್ಮಾಯಿ ಈ ವಿಷಯ ಪ್ರಕಟಿಸಿದ್ದಾರೆ. ಕ್ರೀಡಾಪಟುಗಳ ಜೀವನಕ್ಕೆ ಭದತೆ ಬೇಕು 
ಎನ್ನುವುದನ್ನು ಸರ್ಕಾರ ಮನಗೊಂಡಿದೆ. ಹಾಗಾಗಿ ಸದ್ಯ ಪೊಲೀಸ್‌ ಮತ್ತು ಅರಣ್ಯ ಇಲಾಖೆಯಲ್ಲಿರುವ 
ಕ್ರೀಡಾಪಟುಗಳಿಗೆ ಶೇ.2ರಷ್ಟು ಮೀಸಲಾತಿಯನ್ನು ಇತರೆ ಇಲಾಖೆಗಳಿಗೂ ವಿಸ್ತರಣೆ ಮಾಡುವ ಕಡತವನ್ನು 
ಅನುಮೋದಿಸಲಾಗುವುದು ಎಂದು ತಿಳಿಸಿದರು. 


ಕ್ರೀಡಾ ದತ್ತು ಯೋಜನೆ ಜಾರಿಯಲ್ಲಿರುವ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಬ್ಯಾಸ್ಕೆಟ್‌ 
ಬಾಲ್‌ ಕ್ರೀಡೆ ಎಂದು ಅಳವಡಿಸಿಕೊಳ್ಳುತ್ತಿದ್ದೇವೆ. ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಎರಡು 
ತಿಂಗಳೂಳಗೆ ಗ್ರಾಮೀಣ ಕ್ರೀಡಾಕೂಟವನ್ನು ಪ್ರಾರಂಭಿಸಲಾಗುವುದು ಎಂದ ಅವರು, ಸರ್ಕಾರ ಕ್ರೀಡೆ 
ಹಾಗೂ ಕ್ರೀಡಾಪಟುಗಳ ಕಲ್ಯಾಣಕ್ಕೆ ಆದ್ಯತೆ ನೀಡಿದೆ. ಮನಸ್ಸಿನಲ್ಲಿ ಕ್ರೀಡೆಯನ್ನು ನನಗೋಸ್ಕರ ಹಾಗೂ 
ದೇಶಕ್ಕಾಗಿ ಪದಕ ಗೆಲ್ಲಲು ಆಡುತ್ತಿದ್ದೇನೆ ಎನ್ನುವುದನ್ನು ಮಾತ್ರ ಕಿಡಾಪಟುಗಳು ಮರೆಯಬಾರದು. 
ಯಾವುದನ್ನೂ ಚಿಂತೆ ಮಾಡದೆ ಧೈರ್ಯವಾಗಿ ಆಡಿ ಬನ್ನಿ. ಮಿಕ್ಕಿದ್ದನ್ನು ಸರ್ಕಾರಕ್ಕೆ ಬಿಡಿ ಎಂದು 


ಅಭಯ ನೀಡಿದರು. 


ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಕ್ರೀಡಾಪಟುಗಳಿದ್ದಾರೆ, ಒಲಂಪಿಯನ್ಸ್‌ ಇದ್ದಾರೆ, 
ಏಶಿಯನ್‌ ಗೇಮ್ಸ್‌ ಕಾಮನ್‌ ವೆಲ್ತ್‌ ಗೇಮ್ಸ್‌ನಲ್ಲಿದ್ದಾರೆ, ಈಜುಗಾರರಿದ್ದಾರೆ, ಬ್ಯಾಸ್ಕೆಟ್‌ ಬಾಲ್‌, ಹಾಕಿ 
ಮುಂತಾದ ಎಲ್ಲಾ ಕ್ರೀಡೆಗಳಲ್ಲಿದ್ದಾರೆ. ಅವರೆಲ್ಲರ ಸಾಧನೆ ನಮಗೆಲ್ಲರಿಗೂ ಸೂರ್ತಿ, ನಿಮ್ಮ ಸಾಧನೆಗೂ 
ಸ್ಫೂರ್ತಿ. ಪದಕ ಪಡೆದಿರುವವರು ಇತರರಿಗೆ ಪದಕ ಗೆಲ್ಲಲು ಸೂರ್ತಿಯಾಗಬೇಕು. ಯಾರು 
ಭಾಗವಹಿಸಿದ್ದಾರೆ ಅವರು ತರಬೇತಿ ಪಡೆಯುತ್ತಿರುವವರಿಗೆ ಸ್ಫೂರ್ತಿಯಾಗಬೇಕೆಂಬ ಉದ್ದೇಶದಿಂದ 
ಕ್ರೀಡಾಪಟುಗಳನ್ನು ಕರೆಸಿ ಬೆಂಬಲಿಸಲಾಗುತ್ತಿದೆ ಎಂದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:17.08.2022. 
31. ಮಠ, ದೇವಸ್ಥಾನಗಳಿಗೆ ರೂ.143 ಕೋಟಿ ಅನುದಾನ 


ರಾಜ್ಯದ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಪಣತೊಟ್ಟಿದ್ದು, ಹೆಚ್ಚುವರಿಯಾಗಿ 
ರೂ.142.59 ನೋಟ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮುಜರಾಯಿ, "ಹಜ್‌ ಮತ್ತು ವಕ್ಸ್‌ 
ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಸಚಿವೆ, “ಪ್ರಸಕ್ತ ಅರ್ಥಿಕ 
ವರ್ಷದಲ್ಲಿ ರಾಜ್ಯ ಸರ್ಕಾರವು ಧಾರ್ಮಿಕ ಸಂಸ್ಥೆಗಳಿಗೆ ಕಾಲಕಾಲಕ್ಕೆ ಅನುದಾನವನ್ನು 
ಬಿಡುಗಡೆಗೊಳಿಸುತ್ತಾ ಬಂದಿದೆ. ಸದ್ಯ ಹೆಚ್ಚುವರಿಯಾಗಿ ರಾಜ್ಯದಲ್ಲಿರುವ ವಿವಿಧ ಸಮುದಾಯಗಳ 178 


ಮಠಗಳಿಗೆ ರೂ.108. 24 ಕೋಟಿ 59 ದೇವಸ್ಥಾನಗಳಿಗೆ ರೂ.2135 ಕೋಟಿ ಹಾಗೂ 26 ವಿವಿಧ 


241 


ಸಂಘ-ಸಂಸ್ಥೆಗಳು, ಟ್ರಸ್ಟ್‌ಗಳಿಗೆ ರೂ13 ಕೋಟಿ ಸೇರಿ ಒಟ್ಟಾರೆ ರೂ.142.59 ಕೋಟಿ ಅನುದಾನ 
ನೀಡಲಾಗಿದೆ ಎಂದರು. 


10 ವರ್ಷದಲ್ಲಿಯೇ ಅಧಿಕ : ಕಳೆದ 10 ವರ್ಷಗಳಿಗೆ ಹೋಲಿಸಿದರೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 
ಅತಿ ಹೆಚ್ಚು ಅನುದಾನ ನೀಡಲಾಗಿದೆ. ಜೊತೆಗೆ ಹೊರ ರಾಜ್ಯದ ಧಾರ್ಮಿಕ ಯಾತ್ರಾ ಸ್ಥಳಗಳಲ್ಲಿ 
ಯತ್ರಾರ್ಥಿಗಳ ಅನುಕೂಲಕ್ಕಾಗಿ ಕರ್ನಾಟಕ ಛತ್ರಗಳ ನಿರ್ಮಾಣ ಮಾಡಲಾಗುತ್ತಿದೆ. ಒಟ್ಟಾರೆ ಮುಂದಿನ 1 
ವರ್ಷದ ಅವಧಿಯಲ್ಲಿ ರಾಜ್ಯವನ್ನು ಪಮುಖ ಧಾರ್ಮಿಕ ಪ್ರವಾಸಿ ತಾಣವಾಗಿಸುವತ್ತ ರಾಜ್ಯ ಹೆಚ್ಚೆ ಇಟ್ಟಿದೆ 
ಎಂದು ಹೇಳಿದರು. 


ಆಧಾರ: ಕನ್ನಡ ಪ್ರಭ, ದಿನಾಂಕ:18.08.2022. 
32. ಕಡ್ಡಾಯವಾಗಿ ರಾಷ್ಟ್ರ ಗೀತೆ ಹಾಡಿಸಿ: ಶಾಲೆಗಳಿಗೆ ಸರ್ಕಾರದ ಸೂಚನೆ 


ಸಾಮೂಹಿಕ ಪ್ರಾರ್ಥನೆ ವೇಳೆ ರಾಷ ಷ್ಟಗೀತೆ ಹಾಡಿಸುವುದು ಕಡ್ಡಾಯವಿದ್ದರೂ ಬೆಂಗಳೂರಿನ ಕೆಲ 
ಶಾಲೆಗಳು ಈ ನಿಯಮ ಉಲ್ಲಂಘಿಸುತ್ತಿರುವ ಹಿನೆ ನೆಲೆಯಲ್ಲಿ ರಾಷ್ಟಗೀತೆ ಗಾಯನ ಕಡ್ಡಾಯ 
ಸುತ್ತೋಲೆಯನ್ನು ಶಿಕ್ಷಣ ಇಲಾಖೆ ಮತ್ತೆ ಹೊರಡಿಸಿದೆ. 


ನಗರದ ಕೆಲ ಶಾಲೆಗಳಲ್ಲಿ ಸಾಮೂಹಿಕ ಗೀತೆ ವೇಳೆ ರಾಷ ಷ್ಟಗೀತೆ ಹಾಡಿಸುತ್ತಿಲ್ಲ ಎಂದು 
ದೂರುಗಳು ಬಂದಿವೆ. ಅಂತಹ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಎಚ್ಚರಿಕೆ ನೀಡಿ ಕಡ್ಡಾಯವಾಗಿ ರಾಷ್ಟ್ರಗೀತೆ 
ಗಾಯನಕ್ಕೆ ಸೂಚನೆ ನೀಡಿದೆ. 


ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ನೋಂದಾಯಿತ ಖಾಸಗಿ ಅನುದಾನಿತ/ಅನುದಾನ ರಹಿತ 
ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರತಿ ದಿನ ಸಾಮೂಹಿಕ ಪ್ರಾರ್ಥನೆಯ ವೇಳೆಯಲ್ಲಿ 
ರಾಷ್ಟ್ರಗೀತೆ ಹಾಡಿಸುವುದು ಕಡ್ಡಾಯ ಎಂಬ ಸ್ಪಷ್ಟ ನಿಯಮವಿದೆ. ಆದರೂ, ಕೆಲ ಶಾಲೆಗಳಲ್ಲಿ ನಿಯಮ 
ಉಲ್ಲಂಘಿಸುತ್ತಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಪರಿಶೀಲಿಸಿದಾಗ ನಿಯಮ ಉಲ್ಲಂಘನೆ ಜಗಿದ ಆ ಶಾಲೆಗಳು ಮತ್ತೆ ನಿಯಮ "ಉಲ್ಲಂಘಿಸಿದರೆ 
ಕ್ರಮ ವಹಿಸಬೇಕಾಗುತ್ತದೆ. 


ಸಾಮೂಹಿಕ ಪ್ರಾರ್ಥನೆಗೆ ಸ್ಥಳಾವಕಾಶದ ಕೊರತೆ ಇದ್ದರೆ ತರಗತಿ ಒಳಗೇ ಮಕ್ಕಳಿಂದ 
ರಾಷ್ಟ್ರಗೀತೆ ಹಾಡಿಸಬೇಕು ಎಂದು ಸೂಚಿಸಿದೆ. 


ಆಧಾರ: ಕನ್ನಡ ಪ್ರಭ, ದಿನಾಂಕ:18.08.2022. 
33. ಹಿಂದುಳಿದ ವರ್ಗಗಳ ಹಾಸ್ಟೆಲ್‌ ಸುಧಾರಣೆಗೆ ರೂ.250 ಕೋಟಿ 


ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಲಯಗಳ ಸ್ಥಿತಿಗತಿಗಳ ಸುಧಾರಣೆ ಹಾಗೂ ಹೆಚ್ಚಿನ 
ಸೌಲಭ್ಯಗಳನ್ನು ಒದಗಿಸಲು ಒಟ್ಟು ರೂ.250 ಕೋಟಿ ಮಂಜೂರು ಮಾಡಲು ತೀರ್ಮಾನಿಸಲಾಗಿದೆ 
ಎ೦ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಮಾಜಿ 
ಮುಖ್ಯಮಂತ್ರಿ ದಿವಂಗತ ಡಿ.ದೇವರಾಜ ಅರಸು ಅವರ 107ನೇ ಜನ್ಮ ದಿನಾಚರಣೆ ಹಾಗೂ 
ಡಾ.ಅಣ್ಣಿಯ್ಯ ಕುಲಾಲ್‌ ಅವರಿಗೆ ಡಿ.ದೇವರಾಜ ಅರಸು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. 


ರಾಜ್ಯ ಸರ್ಕಾರದ ಎಲ್ಲಾ ವಿದ್ಯಾರ್ಥಿನಿಲಯಗಳ ಸಾಮರ್ಥ್ಯವನ್ನು ಶೇ.25 ರಷ್ಟು ಹೆಚ್ಚಿಸಲು 
ಅನುದಾನ ನೀಡಲಾಗಿದೆ. ಒಟ್ಟು 2439 ಹಾಸ್ಟೆಲ್‌ಗಳಿಗೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ. ವಿದ್ಯಾರ್ಥಿ 
ವೇತನವನ್ನು ತಲಾ ರೂ.150 ರಷ್ಟು ಹೆಚ್ಚಿಸಲಾಗಿದೆ. 195 ವಿದ್ಯಾರ್ಥಿ ನಿಲಯ ಕಟ್ಟಡಗಳು ನಿರ್ಮಾಣದ 
ವಿವಿಧ ಹಂತದಲ್ಲಿವೆ. ಕನಕದಾಸರ ಹೆಸರಿನಲ್ಲಿ 50 ಹೊಸ ಹಾಸ್ಟೆಲ್‌ಗಳನ್ನು ನಿರ್ಮಿಸಲಾಗುತ್ತಿದೆ. 


242 


ರಾಜ್ಯದ 5 ಶೈಕ್ಷಣಿಕ ಕೇಂದಗಳಲ್ಲಿ 1000 ಮಕ್ಕಳಿಗೆ ಬಹು ಮಹಡಿ ವಸತಿ 
ಸಮುಚ್ಛಯಗಳನ್ನು ನಿರ್ಮಿಸಲಾಗುತ್ತದೆ. ಈ ಯೋಜನೆಯನ್ನು 5000 ಮಕ್ಕಳ ಸಾಮರ್ಥ್ಯಕ್ಕೇರಿಸುವ 
ಗುರಿ ಇದ್ದು, ಈ ಒದಗಿಸ ಲಾಗಿದೆ. ದೇವರಾಜ ಅರಸು ಅವರ ಹೆಸರಿನಲ್ಲಿ” ಪಿ.ಹೆಚ್‌.ಡಿ ಮಾಡುವ 
ವಿದ್ಯಾರ್ಥಿಗಳಿಗೆ ಒಟ್ಟು ರೂ.4 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ ನೀಡಲಾಗಿದೆ. ವಿದೇಶದಲ್ಲಿ 
ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ರೂ.10 ಕೋಟಿ ಹೆಚ್ಚುವರಿ ಅನುದಾನ 
ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 


ನಾರಾಯಣ ಗುರು ಹೆಸರಿನಲ್ಲಿ 4 ಹೊಸ ಶಾಲೆ: 


ನಾರಾಯಣ ಗುರುಗಳ ಹೆಸರಿನಲ್ಲಿ ತಲಾ 30 ಕೋಟಿ ರುಪಾಯಿ ವೆಚ್ಚದಲ್ಲಿ 4 ಶಾಲೆಗಳನ್ನು 
ಪ್ರಾರಂಭಿಸಲಾಗುವುದು ಎಂದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ 
ಜಾರಿಗೊಳಿಸಿರುವ ಕಾರ್ಯಕ್ರಮಗಳ ಕುರಿತು ವಿವರ ನೀಡಿದರು. ಸಾಮಾಜಿಕ ಚಟುವಟಿಕೆಗಳಲ್ಲಿ 
ತೊಡಗಿರುವ ಹಿಂದುಳಿದ ವರ್ಗಗಳ ಮಠ-ಮಾನ್ಯಗಳಿಗೆ 129 ಕೋಟಿ ರೂಪಾಯಿ ಒದಗಿಸಲಾಗಿದೆ. 


ದೇವರಾಜು ಅರಸು ಅವರ ವಿಚಾರ, ಕನಸುಗಳನ್ನು ನನಸು ಮಾಡುವುದು ಸರ್ಕಾರದ 
ಉದ್ದೇಶ. ಅವರ ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:21.08.2022. 
34. ಗಣಿ ಆಧುನೀಕರಣಕ್ಕೆ ಉನ್ನತ ಸಮಿತಿ 


ರಾಜ್ಯದಲ್ಲಿ ಗಣಿಗಳ ಆಧುನೀಕರಣಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಶೀಘವೇ 
ಉನ್ನತ ಮಟ್ಟದ ಸಮಿತಿಯನ್ನು ರಚಿಸುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 
ಸೂಚಿಸಿದರು. 


ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪ್ರಗತಿ ಪರಿಶೀಲನಾ 
ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಪು; ಬೇರೆ ದೇಶಗಳಲ್ಲಿ ಗಣಿಗಾರಿಕೆಯ ಪರಿಕಲ್ಪನೆ, 
ಯಂತೋಪಕರಣ ಹಾಗೂ ಖನಿಜಾನ್ಹೇಷ ಆಧುನೀಕರಣವಾಗಿದೆ. ಆದರೆ ಪ್ರಾಕೃತಿಕ 
ಸಂಪನ್ಮೂಲಗಳಿದ್ದರೂ ನಮ್ಮಲ್ಲಿ ಹಿಂದುಳಿದಿದೆ. ಈ ನಿಟ್ಟಿನಲ್ಲಿ ಸಮಿತಿ ಗಂಭೀರವಾಗಿ ಚಿಂತನೆ ನಡೆಸಿ 
ರೂಪುರೇಷಗಳನ್ನು ಸಿದ್ಧಪಡಿಸುವಂತೆ ಮುಖ್ಯಮಂತ್ರಿಗಳು ತಿಳಿಸಿದರು. 

ಬಡವರು ಮತ್ತು ಮಧ್ಯಮವರ್ಗದವರಿಗೆ ಸಹಾಯವಾಗುವಂತೆ ಹಾಲಿ ಮರಳು ನೀತಿಯನ್ನು 
ತಿದ್ದುಪಡಿ ಮಾಡುವಂತೆ ಮುಖ್ಯಮಂತಿಗಳು ತಿಳಿಸಿದರು. ಕೆಲವರ ಕೈಯಲ್ಲಿರುವ ಮರಳು 
ಗಣಿಗಾರಿಕೆಯನ್ನು ಮುಕ್ತಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. 


ಸಭೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಹಾಲಪ್ಪ ಆಚಾರ, ಸರ್ಕಾರದ ಮುಖ್ಯ 
ಕಾರ್ಯದರ್ಶಿ ವಂದಿತಾ ಶರ್ಮಾ, ಮುಖ್ಯ ಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಎನ್‌.ಮಂಜುನಾಥ್‌ 
ಪ್ರಸಾದ್‌, ಎಂ.ಎಸ್‌.ಎಂ.ಈ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಪಂಕಜ್‌ 
ಕುಮಾರ್‌ ಪಾಂಡೆ ಮತ್ತು ಇತರ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:23.08.2022. 
35. ಜಿಲ್ಲಾ ಪಂಚಾಯತ್‌ ಸದಸ್ಯ ಸಂಖ್ಯೆಗೆ ಜನಸಂಖ್ಯೆ ಆಧಾರ 


ಇನ್ನು ಮುಂದೆ 7 ಲಕ್ಷ ಜನಸಂಖ್ಯೆ ಇರುವ ಜಿಲ್ಲೆಯಲ್ಲಿ ಕನಿಷ್ಪ 25 ಜಿಲ್ಲಾ ಪಂಚಾಯಿತಿ ಸದಸ್ಯ 
ಸ್ಥಾನ, 7 ಲಕ್ಷದಿಂದ 9.50 ಲಕ್ಷ ಜನಸಂಖ್ಯೆ ಇರುವ ಜಿಲ್ಲೆಗಳಲ್ಲಿ 28 ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ 


243 


ಅವಕಾಶ ಕಲ್ಪಿಸಿ "ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ರಾಜ್‌ ಕಾಯ್ದೆ'ಗೆ ತಿದ್ದುಪಡಿ ಮಾಡಿ 
ರಾಜ್ಯ ಸರ್ಕಾರ ಸುಗೀವಾಜ್ಞೆ ಹೊರಡಿಸಿದೆ. 

ಸುಗೀವಾಜ್ಞೆಯ ಮೂಲಕ ಕಾಯ್ದೆಯ ಸೆಕ್ಷನ್‌ 121 ಮತ್ತು ಸೆಕ್ಷನ್‌ 160ಕ್ಕೆ ತಿದ್ದುಪಡಿ 
ಮಾಡಲಾಗಿದೆ. ಇದರಿಂದಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿಗಳಲ್ಲಿ ಒಟ್ಟು ಸದಸ್ಯ 
ಸ್ಥಾನಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಲಿದೆ. 


ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿದ ತಾಲ್ಲೂಕುಗಳಲ್ಲಿ ಕನಿಷ್ಠ 12 ಚುನಾಯಿತ 
ಸದಸ್ಯರು ಇರಬೇಕು ಎಂದು ನಿಯಮ ರೂಪಿಸಿ ಕಾಯ್ದೆಗೆ ಕಳೆದ ಮಾರ್ಚ್‌ನಲ್ಲಿ ತಿದ್ದುಪಡಿ 
ಮಾಡಲಾಗಿತ್ತು. ಆದರೆ, 2 ಲಕ್ಷಕ್ಕಿಂತ ಸ್ಪಲ್ಪ ಹೆಚ್ಚು ಜನಸಂಖ್ಯೆ ಇರುವ ತಾಲ್ಲೂಕು ಪಂಚಾಯಿತಿಗಳಲ್ಲಿ 
ಎಷ್ಟು ಸದಸ್ಯ ಸ್ಥಾನ ಇರಬೇಕೆಂದು ನಿರ್ಣಯಿಸಲು ಸಮಸ್ಯೆ ಆಗುತ್ತಿತ್ತು ಹೊಸ ತಿದ್ದುಪಡಿಯಿಂದಾಗಿ 
2.30ಲಕ್ಷ ಜನಸಂಖ್ಯೆಗೆ 12 ಚುನಾಯಿತ ಸದಸ್ಯರು ಇರಲಿದ್ದಾರೆ. 

ಅಲ್ಲದೆ, ಒಂದು ಜಿಲ್ಲಾಪಂಚಾಯಿತಿಗೆ ತಾಲ್ಲೂಕುಗಳಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಪ್ರತಿ 
ಜಿಲ್ಲೆಯಲ್ಲಿ 20 ಇರಬೇಕು ಎಂದು ನಿಗದಿಪಡಿಸಲಾಗಿತ್ತು. ಆದರೆ, ಕಡಿಮೆ ಜನಸಂಖ್ಯೆ ಇರುವ ಜಿಲ್ಲೆಗಳಲ್ಲಿ 
ಸದಸ್ಯ ಸ್ಥಾನ ನಿಗದಿಪಡಿಸಲು ಸಮಸ್ಯೆ ಆಗುತ್ತಿತ್ತು. ಈ ಸಮಸ್ಯೆಯನ್ನು ಪರಿಹರಿಸಲು ಸುಗೀವಾಜ್ಞೆಯ 
ಮೂಲಕ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. 

ಹಾಲಿ ಇರುವ ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ರಾಜ್‌ ಕಾಯ್ದೆ ಸೆಕ್ಷನ್‌ 121 
ಪ್ರಕಾರ, 2 ಲಕ್ಷ ಗ್ರಾಮೀಣ ಜನಸಂಖ್ಯೆ ಇರುವ ಪ್ರತಿ ತಾಲ್ಲೂಕುಗಳಲ್ಲಿ ಪ್ರತಿ 12 ಸಾವಿರಕ್ಕೆ ಕಡಿಮೆ 
ಇಲ್ಲದಂತೆ ಒಬ್ಬ ತಾಲ್ಲೂಕು ಪಂಚಾಯಿತಿ ಸದಸ್ಯ ಇರಬೇಕು. ಒಂದು ಲಕ್ಷ ಮೀರಿದ ಮತ್ತು 2 ಲಕ್ಷದ 
ಒಳಗೆ ಜನಸಂಖ್ಯೆ ಇರುವ ತಾಲ್ಲೂಕುಗಳಲ್ಲಿ ಪ್ರತಿ 10 ಸಾವಿರ ಜನಸಂಖ್ಯೆಗೆ ಒಬ್ಬರಂತೆ ಕನಿಷ್ಠ 11 
ಚುನಾಯಿತ ಸದಸ್ಯರಿರಬೇಕು. 50 ಸಾವಿರದಿಂದ 1 ಲಕ್ಷ ಜನಸಂಖ್ಯೆಗೆ 9, 50 ಸಾವಿರಕ್ಕಿಂತ ಕಡಿಮೆ 
ಜನಸಂಖ್ಯೆ ಇರುವ ತಾಲ್ಲೂಕುಗಳಲ್ಲಿ 7 ಸದಸ್ಯರು ಇರಬೇಕು. ಸೆಕ್ಷನ್‌ 160ರ ಪ್ರಕಾರ, ಒಂದು ಜಿಲ್ಲೆಯಲ್ಲಿ 
35 ರಿಂದ 45 ಸಾವಿರ ಜನಸಂಖ್ಯೆಗೆ ಒಬ್ಬರಂತೆ ಒಂದು ಜಿಲ್ಲೆಯಲ್ಲಿ ಕನಿಷ್ಠ 20 ಜಿಲ್ಲಾ ಪಂಚಾಯಿತಿ 
ಸದಸ್ಯರು ಇರಬೇಕು. 


ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿ ಕ್ಷೇತ್ರ ವಿಂಗಡನೆಗೆ ರಾಜ್ಯ ಸರ್ಕಾರ ನಿವೃತ್ತ 
ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಂ.ಲಕ್ಷೀನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ "ಕರ್ನಾಟಕ 
ಪಂಚಾಯತ್‌ ರಾಜ್‌ ಸೀಮಾ ನಿರ್ಣಯ ಆಯೋಗ'ವನ್ನು ರಚಿಸಿದೆ. ಜಿಲ್ಲಾ ಪಂಚಾಯಿತಿ ಮತ್ತು 
ತಾಲ್ಲೂಕು ಪಂಚಾಯಿತಿಯ ಒಟ್ಟು ಸದಸ್ಯ ಸ್ಥಾನಗಳು ನಿಗದಿಯಾದ ಬಳಿಕ ಕ್ಷೇತ್ರ ವಿಂಗಡನೆಯ 
ಕರಡನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿದೆ. 
ಆಧಾರ: ಪ್ರಜಾವಾಣಿ, ದಿನಾಂಕ:23.08.2022. 
36. ಭೂ ಕಬಳಿಕೆ ಕಾಯಿದೆಗೆ ತಿದ್ದುಪಡಿ 


ಭೂ ಕಬಳಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರಚಿಸಿದ್ದ ವಿಶೇಷ ನ್ಯಾಯಾಲಯದ 
ವ್ಯಾಪ್ತಿಯಿಂದ ಗ್ರಾಮೀಣ ಭಾಗದ ಪ್ರಕರಣಗಳನ್ನು ಹೊರಗಿಡುವ ಮಹತ್ನದ ತೀರ್ಮಾನವನ್ನು ಸರ್ಕಾರ 
ತೆಗೆದುಕೊಂಡಿದೆ. 


ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಮಾಡಿದ್ದು, ಕರ್ನಾಟಕ ಭೂ ಕಬಳಿಕೆ 
(ನಿಷೇಧ) ಕಾಯಿದೆ 2011ರ ಕಾಲಂ 2(ಡಿ)ಗೆ ಪುನಃ ತಿದ್ದುಪಡಿ ತರಲು ನಿರ್ಧಾರ ಮಾಡಿದೆ. ಗ್ರಾಮೀಣ 
ಭಾಗದಲ್ಲಿ ರೈತರ ಬಗರ್‌ಹುಕುಂ ಒತ್ತುವರಿಯನ್ನು ಭೂ ಕಬಳಿಕೆಯೆಂದು ಪರಿಗಣಿಸಿ ವಿಶೇಷ 
ನ್ಯಾಯಾಲಯದ ವ್ಯಾಪಿಗೆ ತಂದಿದ್ದರಿಂದ ರೈತರಿಗೆ ಭಾರಿ ಸಮಸ್ಯೆಯಾಗಿತ್ತು. ಆದ್ದರಿಂದ ಇದನ್ನು 
ಬಗೆಹರಿಸಲು ಈ ಕ್ರಮವಹಿಸಲಾಗಿದೆ. 


244 


ಮೂಲ ಕರಡಿಗೆ ವಿರುದ್ಧವಿಲ್ಲ: ಇದೀಗ ಸರ್ಕಾರದ ನಿರ್ಧಾರದಿಂದ ರೈತರು ಅನಗತ್ಯವಾಗಿ 
ಭೂಕಬಳಿಕೆ ನ್ಯಾಯಾಲಯಕ್ಕೆ ಅಲೆಯುವುದು ತಪುತ್ತದೆ. ಕಬಳಿಕೆಗೆ ಸಂಬಂಧಿಸಿದಂತೆ ಯಾವುದೇ 
ತಕರಾರುಗಳು ಇದ್ದರೆ ಕಂದಾಯ ಇಲಾಖೆಯೇ ಅದನ್ನು ಪರಿಶೀಲಿಸಿ, ಸೂಕ್ತ ಕ್ರಮ ತೆಗೆದುಕೊಳ್ಳಲಿದೆ. 


ತಿದ್ದುಪಡಿ ಮಾಡಲು ಉದ್ದೇಶಿಸಿರುವ ಕರಡು ತಿದ್ದುಪಡಿಯು ಯಾವುದೇ ರೀತಿಯಲ್ಲಿಯೂ 
ವಿಧೇಯಕದ ಮೂಲ ಕರಡಿಗೆ ವಿರುದ್ಧವಾಗಿರದೇ ಗ್ರಾಮೀಣ, ರೈತರ ವಿರುದ್ಧ ಕ್ರಿಮಿನಲ್‌ 
ಮೊಕದ್ದಮೆಗಳನ್ನು ದಾಖಲಿಸುವುದರಿಂದ ರಕ್ಷಣೆ ದೊರೆಯುತ್ತದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು, 
ಜನಸಾಮಾನ್ಯರು, ಬಗರ್‌ ಹುಕುಂ ಸಾಗುವಳಿದಾರರ ಹಿತರಕ್ಷಣೆಯಾಗಲಿದೆ. 
ಆಧಾರ: ವಿಶ್ವವಾಣಿ, ದಿನಾಂಕ:26.08.2022. 
37. ಲೋಕಾಬಲಕ್ಕೆ ಸಂಪುಟ ಒಪ್ಪಿಗೆ 


ಎಸಿಬಿ ರಚನೆಯಾದ ಮೇಲೆ ಅಸ್ತಿತ್ವ ಕಳೆದಕೊಂಡಿದ್ದ ಲೋಕಾಯುಕ್ತ ಸಂಸ್ಥೆಯನ್ನು ಮತ್ತೆ 


ಬಲಪಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. 


ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 
ಎಸಿಬಿ ರದ್ದು ಪಡಿಸಿರುವ ಬಗ್ಗೆ ಹೈಕೋರ್ಟ್‌ ನೀಡಿರುವ ತೀರ್ಪಿನ ಅನ್ವಯ ತೀರ್ಮಾನ 
ಕೈಗೊಳ್ಳಲಾಗಿದ್ದು, ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಮುಂದುವರೆಯಲು 
ತೀರ್ಮಾನಿಸಲಾಗಿದೆ. 
ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವ ಜೆ.ಸಿ.ಮಾಧುಸ್ತಾಮಿ., ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸಲು ಡಿಪಿಎಆರ್‌ 
ಕಾರ್ಯದರ್ಶಿಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಅಲ್ಲದೇ ಎಸಿಬಿ ರದ್ದಾದ ನಂತರ 
ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳು ಲೋಕಾಯುಕ್ತದಲ್ಲಿಯೇ ದಾಖಲಾಗುತ್ತವೆ. ಲೋಕಾಯುಕ್ತ ಬಲಪಡಿಸಲು 
ಯಾವುದೇ ಕಾನೂನು ತಿದ್ದುಪಡಿ ಅಗತ್ಯವಿಲ್ಲ ಎಂದು ಹೇಳಿದರು. 


ಲೋಕಾದಲ್ಲಿರುವ 7 ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ಗಳನ್ನು ಮುಂದಿನ ಒಂದು ವರ್ಷದ ಅವಧಿಗೆ 
ಮುಂದುವರೆಸಲು ನಿರ್ಧರಿಸಲಾಗಿದೆ. ಅಲ್ಲದೇ ಲೋಕಾಯುಕಕ್ಕೆ ಅಗತ್ಯವಿರುವ ನುರಿತ ಸಿಬ್ನಂದಿಗೆ ನಿವೃತ್ತ 
ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. 


ಎಂಟು ಹೊಸ ವಿವಿ: ಎಂಟು ನೂತನ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅನುವು ಮಾಡಿಕೊಡುವ 
ಉದ್ದೇಶದಿಂದ ಕರ್ನಾಟಕ ವಿವಿಗಳ ಕಾಯ್ದೆ-2000°ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಸಭೆ ಒಪಿಗೆ 
ನೀಡಿದೆ. ಚಾಮರಾಜನಗರ, ಹಾವೇರಿ, ಹಾಸನ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಬೀದರ್‌ ಮತ್ತು 
ಮಂಡ್ಯ ವಿ.ವಿ.ಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿ ನಿರ್ದೇಶನದ ಮೇರೆಗೆ ಹೊಸ ವಿವಿಗಳ 
ಸ್ಥಾಪನೆ ಮಾಡಲಾಗುತ್ತಿದ್ದು, ಕೇಂದ್ರ ಅನುದಾನ ನೀಡಲಿವೆ. 


ಚಾಮರಾಜನಗರ ವಿ.ವಿಯಲ್ಲಿ 18, ಹಾಸನ ವಿ.ವಿ.ಯಲ್ಲಿ 36, ಹಾವೇರಿ 40, ಬೀದರ್‌ 140, 
ಕೊಡಗು 24, ಕೊಪ್ಪಳ 40 ಮತ್ತು ಬಾಗಲಕೋಟೆ ವಿವಿಗಳ 71 ಕಾಲೇಜುಗಳು ಹೊಂದಿರಲಿವೆ. ಇವುಗಳ 
ಜೊತಗೆ ಮಂಡ್ಯ ವಿ.ವಿ. ವ್ಯಾಪ್ತಿಗೆ ಆ ಜಿಲ್ಲೆಯ ಪ್ರಥಮ ದರ್ಜೆ ಕಾಲೇಜುಗಳು ಬರಲಿವೆ. ಮಂಡ್ಯ ವಿ.ವಿ. 
ಒಂದನ್ನು ಹೊರತುಪಡಿಸಿ ಮಿಕ್ಕ 7 ವಿವಿಗಳ ಅರಂಭವನ್ನು ಈ ವರ್ಷದ ಬಜೆಟ್‌ನಲ್ಲಿ 
ಘೋಷಿಸಲಾಗಿತ್ತು. ಇದಕ್ಕಾಗಿ ಈಗಾಗಲೇ ತಲಾ 2 ಕೋಟಿ ರೂಪಾಯಿಗಳಂತೆ ಒಟ್ಟು 144 ಕೋಟು 
ರೂಪಾಯಿ ಒದಗಿಸಲಾಗಿದೆ. 


ಆಧಾರ: ಉದಯವಾಣಿ ದಿನಾಂಕ:26.08.2022. 


245 


38. ಭೂ ಒತ್ತುವರಿ ರೈತರು ಇನ್ನು ನಿರಾಳ 


ಕರ್ನಾಟಕ ಭೂ ಕಬಳಿಕೆ (ನಿಷೇಧ) ಕಾಯಿದೆ 2011ರ ಕಲಂ 2(ಡಿ)ಗೆ ತಿದ್ದುಪಡಿ ತರಲು 
ನಿರ್ಧಾರ ಮಾಡಿದ್ದು ಪ್ರಸ್ತಾವಿತ ಕರಡು ತಿದ್ದುಪಡಿಯು, ವಿಧೇಯಕದ ಮೂಲ ಕರಡಿಗೆ 
ವಿರುದ್ಧವಾಗಿರದೆ, ಗ್ರಾಮೀಣ ಪ್ರದೇಶ, ರೈತರ ಹಾಗೂ ಇತರರ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆಗಳನ್ನು 
ದಾಖಲಿಸುವುದರಿಂದ ರಕ್ಷಣೆ ದೊರೆಯುತ್ತದೆ ಎಂದು ಸಚಿವ ಜೆ.ಸಿ.ಮಾಧುಸ್ತಾಮಿ ತಿಳಿಸಿದರು. 


ಸಚಿವ ಸಂಪುಟ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಣ್ಣ, ಅತಿ ಸಣ್ಣ ರೈತರು 
ಹಾಗೂ ಜನಸಾಮಾನ್ಯರು, ಬಗರ್‌ ಹುಕುಂ ಸಾಗುವಳಿ ಸಂಬಂಧ, ಅರಣ್ಯ ಅಥವಾ ಸರ್ಕಾರಿ ಭೂಮಿ 
ಒತ್ತುವರಿ ಮಾಡಿಕೊಂಡಿದ್ದರೆ ಅವರು ಬೆಂಗಳೂರಿನಲ್ಲಿ ಸ್ಥಾಪಿತವಾದ ವಿಶೇಷ ನ್ಯಾಯಾಲಯಕ್ಕೆ 
ಬರಬೇಕಿತ್ತು ಇದನ್ನು ತಪ್ಪಿಸಲು ನಗರ ಪ್ರದೇಶದ ಭೂಕಬಳಿಕೆಗಳನ್ನು ಮಾತ್ರ ವಿಶೇಷ ನ್ಯಾಯಾಲಯದ 
ವ್ಯಾಪ್ತಿಗೆ ಒಳಪಡಿಸಿ ರೈತರ ಭೂ ಒತ್ತುವರಿ ಪ್ರಕರಣಗಳನ್ನು ಸ್ಥಳೀಯವಾಗಿ ಎಸಿ ವ್ಯಾಪ್ತಿಯಲ್ಲಿ 
ಪರಿಹರಿಸಿಕೊಳ್ಳಲು ಅವಕಾಶ ಕಲ್ಲಿಸಲಾಗಿದೆ ಎಂದು ಹೇಳಿದರು. 


ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಗೃಹ ಸಚಿವ ಆರಗ ಜ್ಞಾನೇಂದ ಸ್ಟಾಗತಿಸಿದ್ದಾರೆ. 
ಪ್ರಮುಖ ನಿರ್ಧಾರಗಳು: 
> ಕೊಂಕಣ ರೈಲ್ವೆ ಅಭಿವೃದ್ಧಿಗೆ 73.54 ಕೋಟಿ ನೀಡಲು ತೀರ್ಮಾನ. 


> ಕೇಂದದ ನೀತಿ ಆಯೋಗದ ಮಾದರಿಯಲ್ಲಿ ಕರ್ನಾಟಕದ ಯೋಜನಾ ಆಯೋಗ 
ಪರಿವರ್ತಿಸಲು ಘಟನೋತ್ತರ ಅನುಮೋದನೆ. 


> ಹಾವೇರಿ ಜಿಲ್ಲೆ ಮಾದನಾಯಕನಹಳ್ಳಿ ರಸ್ತೆ ದುರಸಿಗೆ ರೂ.14.60 ಕೋಟಿ ಅದೇ ರಸ್ತೆಗೆ 12.04 
ಕೋಟಿ ಮಂಜೂರು. 


» ವಿಜಯಪುರದಲ್ಲಿ ಡುಫ್ಲೆಕ್ಸ್‌ ನ್ಯಾಯಾಲಯ ನಿರ್ಮಾಣಕ್ಕೆ 12 ಕೋಟಿ. 
> ಯಾದಗಿರಿ ಜಿಲ್ಲೆಯಲ್ಲಿ ಸಾಯಿ ಸಿದ್ಧಾಶ್ರಮಕ್ಕೆ ಧಾರ್ಮಿಕ ಉದ್ದೇಶಕ್ಕೆ ಜಮೀನು ಮಂಜೂರು. 


> ಶ್ರೀನಿವಾಸ ಎಜುಕೇಶನ್‌ ಸಂಸ್ಥೆಗೆ ಶೈಕ್ಷಣಿಕ ಉದ್ದೇಶಕ್ಕೆ 3 ಎಕರೆ ಮಂಜೂರು ಶೇ.25 ದರದಲ್ಲಿ 
ನೀಡಲು ತೀರ್ಮಾನ. 


> ವಿಜಯಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಇಂಚಿಗೆರೆ 41 ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಗೆ ರೂ.58 ಕೋಟಿ. 


> ಕಾರ್ಕಳ, ಹೆಬ್ರಿ ತಾಲ್ಲೂಕು ಜಲ ಜೀವನದ ಮಿಷನ್‌ 1050 ಕೋಟಿ. 


pa ಬೆಳಗಾವಿಯಲ್ಲಿ 190 ಜಲ ಜೀವನ್‌ ಮಿಷನ್‌, ಶಿವಮೊಗ್ಗ ಜಿಲ್ಲೆಗೆ 48 ಕೋಟಿ ಜಲ ಜೀವನ್‌ 
ಮಿಷನ್‌ 


> ಸೇಡಂ ತಾಲ್ಲೂಕಿನಲ್ಲಿ ಎಸ್ಸಿ/ಎಸ್ಟಿ ಮಕ್ಕಳಿಗೆ ಮೆಕ್ಕಾನಿಕ್‌ ತರಬೇತಿ ಕೇಂದ್ರ ಸ್ಥಾಪಿಸಲು ಸಂಸ್ಥೆ 
ತೆರೆಯಲು 15 ಕೋಟಿ ಮಂಜೂರು. 


> ವಿದ್ಯಾನಿಧಿ ಯೋಜನೆ ಭೂರಹಿತ ಕಾರ್ಮಿಕರ ಮಕ್ಕಳಿಗೆ ವಿಸ್ತರಣೆ. 
> ಕೆಪಿಎಸ್‌ಸಿಯಲ್ಲಿ ಡಿ ಗ್ರೂಪ್‌ ನೌಕರರಿಗೆ ವೈವ( ಸಂದರ್ಶನ) ಇಲ್ಲ. 


246 


> ಕಪ್ಪತ್ತಗುಡ್ಡ, ಶರಾವತಿ, ಭೀಮಗಢ, ಸಂಗಳಿಕ ವನ್ಯ ಜೀವಿಧಾಮ ಘೋಷಣೆ. ಒಂದು ಕಿ.ಮೀ. 
ವ್ಯಾಪ್ತಿಯನ್ನು ಮಾತ್ರ ಬಫರ್‌ ಜೋನ್‌ ಎಂದು ಪರಿಗಣಿಸಲು ನಿರ್ಧಾರ. 


> ಹೊಲೀಸ್‌ ಇಲಾಖೆಯಲ್ಲಿ ವಾಹನ ಖರೀದಿಗೆ 19 ಕೋಟಿ ನೀಡಲಾಗಿದೆ. 


» ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದಲೇ ರಾಜ್ಯಾದ್ಯಂತ 
4244 ಅಂಗನವಾಡಿ ಆರಂಭಿಸಲು ತೀರ್ಮಾನ. 


> ಸ್ಥಾತಂತ್ರೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ 84 ಜನ ಖೈದಿಗಳ ಬಿಡುಗಡೆ 
ಮಾಡಲು ಕೇಂದಕ್ಕೆ ಅನುಮತಿ ಕೋರಲಾಗಿತ್ತು. ಮೂವರಿಗೆ ಅನುಮತಿ ಇರಲಿಲ್ಲ. ಈಗ 
ಅವರಿಗೂ ಬಿಡುಗಡೆ ಮಾಡಲು ಅನುಮತಿ ದೊರೆತಿದೆ. 


> ಸೈನಿಕರ ಕುಟುಂಬದವರಿಗೆ ಅನುಕಂಪದ ಆಧಾರದಲ್ಲಿ ನೌಕರಿ ಕೊಡಲು ತೀರ್ಮಾನ. 
ರಾಜ್ಯದಲ್ಲಿ ಮೃತ ಸೈನಿಕರ 400 ಕುಟುಂಬಗಳಿವೆ. ಅವುಗಳಲ್ಲಿ 200 ಕುಟುಂಬಗಳು ಉದ್ಯೋಗ 
ಪಡೆಯಲು ಅರ್ಹರಿದ್ದಾರೆ. 


ಆಧಾರ: ಉದಯವಾಣಿ ದಿನಾಂಕ:26.08.2022. 
39. 8 ಹೊಸ ವಿವಿ, 4 ಸಾವಿರ ಅಂಗನವಾಡಿ 


ರಾಜ್ಯದಲ್ಲಿ ಎಂಟು ನೂತನ ವಿಶ್ವವಿದ್ಯಾಲಯಗಳು ಹಾಗೂ 4,244 ಅಂಗನವಾಡಿ ಕೇಂದ್ರ 
ತೆರೆಯಲು ಸರ್ಕಾರ ನಿರ್ಧರಿಸಿದ್ದು, ಈ ಸಂಬಂಧ ನಡೆದ ಸಂಪುಟ ಸಭೆ ನಿರ್ಣಯ ಕೈಗೊಂಡಿದೆ. 


ಅಂಗನವಾಡಿ ಹಾಗೂ ಸಮಗ್ರ ಪೋಷಣ್‌ ಅಭಿಯಾನ 2.0 ಅಡಿ ಸಮಗ್ರ ಮಕ್ಕಳ ಅಭಿವೃದ್ಧಿ 
ಯೋಜನೆಯಡಿ ಅಂಗನವಾಡಿ ಆರಂಭಿಸಲಾಗುತ್ತಿದೆ. ಕೇಂದದ ನಿಯಮಾವಳಿಯಡಿ ಹೊಸ 
ಅಂಗನವಾಡಿ ತೆರೆಯಲು ಸಾಧ್ಯವಾಗದ ಕಾರಣ ರಾಜ್ಯ ಸರ್ಕಾರ ತನ್ನ ಸ್ವಂತ ನಿದಿ ಭರಿಸಿ ಈ 
ಅಂಗನವಾಡಿಗಳನ್ನು ನಿರ್ವಹಿಸಲು ನಿರ್ಧರಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ಸಚಿವ 
ಜೆ.ಸಿ.ಮಾಧುಸ್ತಾಮಿ ಹೇಳಿದ್ದಾರೆ. ಇನ್ನು ಹೊಸ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಿಸಿದಂತೆ ವಿವರಣೆ 
ನೀಡಿದ ಸಚಿವರು, ಈ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅನುವು ಮಾಡಿಕೊಡುವ ಉದ್ದೇಶದಿಂದ 
"ಕರ್ನಾಟಕ ವಿವಿಗಳ ಕಾಯ್ದೆ-2000’ ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ 
ಎಂದರು. 


ಮಂಡ್ಯ ವಿಶ್ವವಿದ್ಯಾಲಯ ಒಂದನ್ನು ಹೊರತುಪಡಿಸಿ ಮಿಕ್ಕ 7 ವಿಶ್ವವಿದ್ಯಾಲಯಗಳ ಆರಂಭವನ್ನು 
ಈ ವರ್ಷದ ಬಜೆಟ್‌ನಲ್ಲಿ ಘೋಷಿಸಲಾಗಿತ್ತು ಇದಕ್ಕಾಗಿ ಈಗಾಗಲೇ ತಲಾ ರೂ.2 ಕೋಟಿಗಳಂತೆ ಒಟ್ಟು 
ರೂ.14 ಕೋಟಿ ಒದಗಿಸಲಾಗಿದೆ. ಏಕೀಕೃತ ವಿ.ವಿ.ಯಾಗಿದ್ದ ಮಂಡ್ಕದ ಸರ್ಕಾರಿ ಕಾಲೇಜನ್ನು ಪೂರ್ಣ 
ಪ್ರಮಾಣದ ವಿಶ್ವವಿದ್ಯಾಲಯವಾಗಿ ಮಾಡುವ ತೀರ್ಮಾನವನ್ನು ಇತ್ತೀಚಿಗೆ ಕೈಗೊಳ್ಳಲಾಗಿತ್ತು ಎಂದು 
ತಿಳಿಸಿದರು.. ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಇರುಬೇಕು ಎನ್ನುವುದು ಸರ್ಕಾರದ ತೀರ್ಮಾನ. ಈ 
ಮೂಲಕ ಶೈಕ್ಷಣಿಕ ಅಸಮತೋಲನ ನಿವಾರಣೆ ಉದ್ದೇಶ ಹೊಂದಲಾಗಿದೆ. ಜೊತೆಗೆ ಯುವಜನರಿಗೆ 
ಮನೆ ಬಾಗಿಲಲ್ಲೇ ಗುಣಮಟ್ಟದ ಶಿಕ್ಷಣ ನೀಡುವ ಸದಾಶಯ ಇದರ ಹಿಂದಿದೆ ಎಂದು ಹೇಳಿದರು. 


ನೂತನ ವಿ.ವಿ.ಗಳ ಸ್ಥಾಪನೆಗೆ ಆರ್ಥಿಕ ಮತ್ತು ಯೋಜನಾ ಇಲಾಖೆಗಳು ಒಪಿಗೆ ನೀಡಿವೆ. 
ಇವು ಕಡಿಮೆ ಸ್ಥಳ, ಕಡಿಮೆ ಸಿಬ್ಬಂದಿ ಮತ್ತು ಕಡಿಮೆ ವೆಚ್ಚದೊಂದಿಗೆ ಕಾರ್ಯ ಚಟುವಟಿಕೆ ನಡೆಸಲಿವೆ. 
ಯುಜಿಸಿ ಈ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಆರ್ಥಿಕ 'ಫೆರವು ನೀಡಲಿದೆ ಎಂದು ಮಾಧುಸ್ವಾಮಿ 
ವಿವರಿಸಿದರು. 


247 


ಎಲ್ಲೆಲ್ಲಿ ಹೊಸ ವಿವಿ: ಚಾಮರಾಜನಗರ, ಹಾವೇರಿ, ಹಾಸನ, ಕೊಡಗು, ಕೊಪ್ಪಳ, 
ಬಾಗಲಕೋಟೆ, ಬೀದರ್‌ ಮತ್ತು ಮಂಡ್ಯ ವಿ.ವಿಗಳ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಹೊಸ ವಿ.ವಿಗಳ ಪೈಕಿ 
ಕ್ರಮವಾಗಿ ಚಾಮರಾಜನಗರ ವಿ.ವಿಯಲ್ಲಿ 18, ಹಾಸನ ವಿ.ವಿ.ಯಲ್ಲಿ 36, ಹಾವೇರಿ 40, ಬೀದರ್‌ 140, 
ಕೊಡಗು 24, ಕೊಪ್ಪಳ 40 ಮತ್ತು ಬಾಗಲಕೋಟಿ ವಿ.ವಿಗಳು 7] ಕಾಲೇಜುಗಳನ್ನು ಹೊಂದಲಿವೆ. 
ಇವುಗಳ ಜೊತೆಗೆ ಮಂಡ್ಯ ವಿ.ವಿ. ವ್ಯಾಪಿಗೆ ಆ ಜಿಲ್ಲೆಯ ಪ್ರಥಮ ದರ್ಜೆ ಕಾಲೇಜುಗಳು ಬರಲಿವೆ. 


ನೀರಾವರಿ ಯೋಜನೆಗೆಳಿಗೆ ಒಪ್ಪಿಗೆ: 


> ಹೊರ್ತಿ-ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಹಾಗೂ ವಿಜಯಪುರ, ಬಾಗಲಕೋಟೆ, 
ಹಾಸನ ಜಿಲ್ಲೆಗಳಲ್ಲಿ ಹಲವು ನೀರಾವರಿ ಯೋಜನೆಗಳಿಗೆ ನಡೆದ ಸಂಪುಟ ಸಭೆ ಅನುಮೋದನೆ 
ನೀಡಿದೆ. 


> ಹೊರ್ತಿ-ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಡಿ ಪ್ರಸ್ತುತ ಆಲಮಟ್ಟಿ ಜಲಾಶಯದ 
ಹಿನ್ನಿರಿನಲ್ಲಿ ಪ್ರತ್ಯೇಕವಾಗಿ 3,245 ಟಿ.ಎಂಸಿ ನೀರನ್ನು ಲಿಫ್ಸ್‌ ಮಾಡಿ ಪೈಪ್‌ಲೈನ್‌ 
ಅಳವಡಿಕೆಯೊಂದಿಗೆ ಇಂಡಿ ಮತ್ತು ವಿಜಯಪುರ ತಾಲೂಕುಗಳ (ನಾಗಠಾಣ ಮತಕ್ಷೇತ್ರ 
ಒಳಗೊಂಡಂತೆ) 28,000 ಹೆಕ್ಟೇರ್‌ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು 
ಯೋಜಿಸಿರುವ 3 ಹಂತಗಳ 2,638.00 ಕೋಟಿ ರೂಪಾಯಿ ಅಂದಾಜು ಮೊತ್ತದ 
ಯೋಜನೆಯಾಗಿರುತ್ತದೆ. 


> ವಿಜಯಪುರ ಜಿಲ್ಲೆಯ ಇಂಡಿ ಮತ್ತು ವಿಜಯಪುರ ತಾಲ್ಲೂಕುಗಳಡಿ ನೀರಾವರಿ ವಂಚಿತ 
ಸುಮಾರು 64 ಸಾವಿರ ಹೆಕ್ಟೇರ್‌ ಪ್ರದೇಶವು ಕೃಷ್ಣಾ ಮೆಲ್ಲಂಡೆ ಯೋಜನೆಯ ಯಾವುದೇ 
ಸ್ಕೀಂನಿಂದ ನೀರಾವರಿ ಸೌಲಭ್ಯಕ್ಕೆ ಒಳಪಟ್ಟಿರಲಿಲ್ಲ. ಆ ಕೊರತೆಯನ್ನು ನೀಗಿಸಲು ಈ 
ಯೋಜನೆಯನ್ನು ಹಂತ ಹಂತವಾಗಿ 3 ಹಂತಗಳಲ್ಲಿ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ. 


> ಹಾಸನ ಜಿಲ್ಲೆ ಹೊನ್ನಾವರ ಕೆರೆಯಿಂದ ನೀರನ್ನು ಎತ್ತಿ ಹಾಸನ ಹಾಗೂ ದುದ್ದ ಹೋಬಳಿ ಮತ್ತು 
ಅರಸೀಕೆರೆ ತಾಲೂಕಿನ ಜಾವಗಲ್‌ ಹೋಬಳಿಯ 27 ಕೆರೆಗಳಿಗೆ ಹಾಗೂ 18 ಕಟ್ಟೆಗಳಿಗೆ 
ಕುಡಿಯುವ ನೀರಿನ ಸಲುವಾಗಿ ತುಂಬಿಸುವ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. 


> ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಇಂಚಗೇರಿ ಹಾಗೂ ಇತರೆ 41 ಗ್ರಾಮಗಳ 
ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಒಪ್ಪಿಗೆ ನೀಡಲಾಗಿದೆ. ಅದೇ ರೀತಿ 
ಬಾಗಲಕೋಟೆಯ ಆನದಿನ್ನಿ ಏತ ನೀರಾವರಿ ಯೋಜನೆಯ 2ನೇ ಹಂತದ ರೂ.28 ಕೋಟಿ 
ಮೊತ್ತದ ಕಾಮಗಾರಿಗೆ ಸಂಪುಟ ಅನುಮೋದನೆ ನೀಡಿತು. 


> ಚನ್ನರಾಯಪಟ್ಟಣ ತಾಲ್ಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಸಂತೇಶಿವರ ಹಾಗೂ ಇತರೆ ಎರಡು 
ಕೆರೆಗಳನ್ನು ಕುಡಿಯುವ ನೀರಿಗಾಗಿ ತುಂಬಿಸುವ ರೂ.25 ಕೋಟಿ. ಯೋಜನಾ ವರದಿಗೆ ಒಪಿಗೆ 
ನೀಡಲಾಗಿದೆ. 


> ಕುಂದಾಪುರ ತಾಲ್ಲೂಕು ವ್ಯಾಪ್ತಿಯಲ್ಲಿನ ಅಜೆ, ಕೊಡ್ಡಾಡಿ, ಅಂಪಾರು, ಕರ್ಕುಂಜೆ, ಸಿದ್ದಾಪುರ 
ಹಾಗೂ ಇತರೆ ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ಕಲ್ಲಿಸುವ ಸಿದ್ದಾಪುರ ಏತ ನೀರಾವರಿ 
ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 


ಆಧಾರ: ವಿಜಯವಾಣಿ ದಿನಾ೦ಕ:26.08.2022. 


248 


40). ಲೋಕಾಯುಕಕ್ಕೆ ಬಂತು ಹೈಪವರ್‌ 


ಭಷ್ಟಾಚಾರ ನಿಗಹ ದಳವನ್ನು ರದ್ದುಗೊಳಿಸಿದ್ದ ಹೈಕೋರ್ಟ್‌, ಲೋಕಾಯುಕಕಕ್ಕೆ ಹೆಚ್ಚಿನ ಅಧಿಕಾರ 
ನೀಡಿದ್ದ ಬೆನ್ನಲ್ಲೇ ಇದೀಗ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ದೂರು ದಾಖಲಿಸಿ ಕಾನೂನು ರೀತಿ 
ತನಿಖೆ ನಡೆಸಲು ಲೋಕಾಯುಕ್ತ ಮುಂದಾಗಿದೆ. 


ಈ ಸಂಬಂಧ ಲೋಕಾಯುಕ್ತ ನ್ಯಾಯಮೂರ್ತಿಗಳ ನಿರ್ದೇಶನದಂತೆ ಲೋಕಾಯುಕ್ತ 
ಎಡಿಜಿಪಿ ಅಧಿಕೃತ ಸುತ್ತೋಲೆ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಸ್ಪಿ ಡಿವೈಎಸ್ಥಿ, 
ಇನ್ಸ್‌ಪೆಕ್ಷರ್‌ಗಳು ತಕ್ಷಣದಿಂದಲೇ ಭ್ರಷ್ಟಚಾರ ನಿಯಂತ್ರಣ ಕಾಯ್ದೆ. —1988ರಂತೆ ಸಾರ್ವಜನಿಕರಿಂದ ದೂರು 
ಸ್ವೀಕರಿಸಬಹುದಾಗಿದೆ. ಜೊತೆಗೆ ಪ್ರಕರಣದ ಗಂಭೀರತೆ ಅರಿತು ಸತ್ಕಾಸ ಸತ್ಯತೆ ಬಗ್ಗೆ ಕಾನೂನು ಪ್ರಕಾರ 
ತನಿಖೆ ನಡೆಸಲು ಸೂಚಿಸಲಾಗಿದೆ. 


2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎಸಿಬಿ ರಚಿಸುವ ಮೂಲಕ ಪಿಸಿ ಕಾಯ್ದೆಯಡಿ 
ದೂರು ದಾಖಲಿಸುವ ಲೋಕಾಯುಕ್ತದ ಅಧಿಕಾರವನ್ನು ಮೊಟಕುಗೊಳಿಸಿತ್ತು. ಇದನ್ನು 'ಥಶಿಸಿ 
ಹೈಕೋರ್ಟ್‌ಗೆ ಸಲ್ಲಿಕೆಯಾಗಿದ್ದ 15ಕ್ಕೂ ಹೆಚ್ಚು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಪರಿಗಣಸಿ 
ನ್ಯಾಯಾಲಯ ಎಸಿಬಿ ರದ್ದುಪಡಿಸಿ ಲೋಕಾಯುಕಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟು ಆದೇಶಿಸಿತ್ತು. 


ಇದರಿಂದಾಗಿ ಆಗಸ್ಟ್‌ 11 ರಂದು ಹೈಕೋರ್ಟ್‌ ನೀಡಿದ್ದ ಆದೇಶ ಜಾರಿಯಾದಂತಾಗಿದೆ, 
ನಿನ್ನೆಯಷ್ಟೆ ಸರ್ಕಾರ ಈ ಸಂಬಂಧ ಅಗತ್ಯ ಪ್ರಕ್ರಿಯೆಗೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾಗಿ 
ತಿಳಿಸಿತ್ತು ಹಾಗಾಗಿ ಭ್ರಷ್ಟರಿಗೆ ಚಳಿ ಬಿಡಿಸಿದ್ದ ಹಿಂದಿನ ಲೋಕಾಯುಕ್ತ ಕಾರ್ಯವೈ ಖಿರಿ ಮರಕಳಿಸುವುದೇ 
ಎಂಬುದನ್ನು ಕಾದು ನೋಡಬೇಕಿದೆ. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:27.08.2022. 
41. ಡಬಲ್‌ ಎಂಜಿನ್‌ ಧಮಾಕ 


ಚುನಾವಣೆ ಹೊಸಿಲಲ್ಲಿರುವ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಮತ್ತೊಮ್ಮೆ "ಅಭಿವೃದ್ಧಿ ಅಜೆಂಡಾದ 
ಕಹಳೆ ಮೊಳಗಿಸಿದ್ದಾರೆ. ಕೇಂದದ ಬೆಂಬಲವಿರುವ ರಾಜ್ಯದ ಬಿಜೆಪಿ "ಡಬಲ್‌ ಎಂಜಿನ್‌' ಸರ್ಕಾರದಿಂದ 
ಕರ್ನಾಟಕಕ್ಕೆ ಆಗಿರುವ ಲಾಭಗಳನ್ನು ಪಟ್ಟಿ ಮಾಡಿರುವ ಅವರು, ಅಭಿವೃದ್ದಿಯ ಹಾದಿಯಲ್ಲಿ 
ಮುಂದುವರಿಯಲು ಮತ್ತೊಮ್ಮೆ ಬಿಜೆಪಿಗೆ ಅಧಿಕಾರ ನೀಡುವಂತೆ ಪರೋಕ್ಷವಾಗಿ ಮತಯಾಚನೆ 
ಮಾಡಿದ್ದಾರೆ. 


ಸುಸ್ಲಿರ ಮನೆ. ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್‌, ಹೊಗೆರಹಿತ ಅಡುಗೆ 
ಮನೆಯಂತಹ ಸೌಲಭ್ಯ ಪ್ರತಿ ಜನ ಸಾಮಾನ್ಯನ ಕನಸಾಗಿದ್ದು, ಅದನ್ನು ನನಸು ಮಾಡಲು ಡಬಲ್‌ 
ಎಂಜಿನ್‌ ಸರ್ಕಾರ ಪ್ರಥಮ ಆದ್ಯತೆ ಕೊಡುತ್ತಿದೆ. ಜನರ ನಿರೀಕ್ಷೆಗಳೇ ನಮಗೆ ಆದೇಶ. ಅವುಗಳ 
ಅನುಷ್ಠಾನಕ್ಕೆ ಡಬಲ್‌ ಎಂಜಿನ್‌ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ. ಜನರು ವಿಶ್ವ ದರ್ಜೆಯ 
ಸೌಲಭ್ಯಗಳನ್ನು ಬಯಸುತ್ತಿದ್ದ, ನಗರಗಳಿಗೆ ಮೆಟ್ರೋ ಸಂಪರ್ಕ 8 ವರ್ಷಗಳಲ್ಲಿ ದ್ವಿಗುಣಗೊಂಡಿದೆ. 
ಉಡಾನ್‌ ಯೋಜನೆಯಿಂದ ಒಂದು ಕೋಟಿ ಜನರು ವಿಮಾನ ಪ್ರಯಾಣ ಮಾಡುವಂತಾಗಿದೆ ಎಂದು 
ಪ್ರಧಾನಿ ಹೇಳಿದರು. 


ಕೂಳೂರಿನ ಗೋಲ್ಡ್‌ ಫಿಂಚ್‌ ಸಿಟಿ ಮೈದಾನದಲ್ಲಿ ಎನ್‌ಎಂಪಿಎ ಮತ್ತು ಎಂಆರ್‌ಪಿಎಲ್‌ನ 
ರೂ.3800 ಕೋಟಿ ಮೊತ್ತದ 8 ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಿಲಾನ್ಯಾಸ ನೇರವೇರಿಸಿ 
ಅವರು ಮಾತನಾಡಿದರು. 


249 


ಸಮಾವೇಶದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲ ಥಾವರ್‌ಚಂದ್‌ ಗೆಹ್ಲೋಟ್‌, 


ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್‌ ಕುಮಾರ್‌ ಕಟೀಲ್‌, ಹಲವು ಸಚಿವರು, 
ಶಾಸಕರು ಪಾಲ್ಗೊಂಡರು. 


ಮೋದಿ ಮಂಗಳೂರಲ್ಲಿ ಹೇಳಿದ್ದೇನು: 


> ಒಂದು ಜಿಲ್ಲೆ-ಒಂದು ಉತ್ಪನ್ನ ಯೋಜನೆಯಿಂದ ಮೀನುಗಾರರು, ರೈತರ ಉತ್ಪನ್ನಗಳಿಗೆ ಸುಲಭ 
ಮಾರುಕಟ್ಟೆ ಲಭ್ಯ 


ಸಾಗರಮಾಲ ಯೋಜನೆ ಗರಿಷ್ಠ ಪ್ರಯೋಜನ ರಾಜ್ಯಕ್ಕೆ ದೊರೆತಿದೆ 
ರಾಜ್ಯದಲ್ಲಿ ಬಡವರಿಗೆ 8 ಲಕ್ಷ ಮನೆ ನಿರ್ಮಾಣಕ್ಕೆ ಮಂಜೂರಾತಿ 
ಜಲಜೀವನ್‌ ಮಿಷನ್‌ ಯೋಜನೆಯಡಿ ರಾಜ್ಯದ 30 ಲಕ್ಷ ಮನೆಗಳಿಗೆ ಕೋಳಾಯಿ ನೀರು 


VM VY VY VY 


ಆಯುಷ್ಠಾನ್‌ ಯೋಜನೆಯಡಿ ರಾಜ್ಯದ 30 ಲಕ್ಷ ಫಲಾನುಭವಿಗಳಿಗೆ ರೂ.4 ಸಾವಿರ ಕೋಟಿ 
ಮೊತ್ತದ ಉಚಿತ ಚಿಕೆತ್ತೆ 


> ಪಿಎಂ ಕಿಸಾನ್‌ ಯೋಜನೆಯಡಿ ರಾಜ್ಯದ 55 ಲಕ್ಷ ರೈತರಿಗೆ ರೂ.10 ಸಾವಿರ ಕೋಟಿ ನೆರವು. 
> ಮುದ್ರಾ ಯೋಜನೆಯಡಿ ರೂ.2 ಲಕ್ಷ ಕೋಟಿ ಸಾಲ ಪೂರೈಕೆ. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:03.09.2022. 
pa 
42. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪಾಧಿಕಾರ 


ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಇರುವ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಸುತ್ತ- 
ಮುತ್ತಲಿನ ರಸ್ತೆ ಕಾಮಗಾರಿ ಬಗ್ಗೆ ಪ್ರತ್ಯೇಕ ಪ್ರಾಧಿಕಾರ ರಚಿಸುವ ಬಗ್ಗೆ ತೀರ್ಮಾನ ಮಾಡಿದ್ದು ಈ ಬಾರಿ 
ಅಧಿವೇಶನದಲ್ಲಿ ಸಿಂಗಲ್‌ ಅಥಾರಿಟಿ ಬಿಲ್‌ ಚರ್ಚೆಯಾಗಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ತಿಳಿಸಿದರು. 


ಕೇಂದ್ರ ಹೆದ್ದಾರಿ ಸಚಿವ ನಿತನ್‌ ಗಡ್ಕರಿ ಜೊತೆಗಿನ ಸಭೆ ಬಳಿಕ ಸುದ್ದಿಗಾರರೊಂದಿಗೆ 
ಮಾತನಾಡಿದ ಅವರು, ಕೇಂದ್ರ ಸಚಿವರೊಂದಿಗೆ ಬೆಂಗಳೂರಿನ ರಸ್ತೆ ಮತ್ತು ಟ್ರಾಫಿಕ್‌ ವಿಚಾರವಾಗಿ 
ಚರ್ಚೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಜ್ಯ ಲೋಕೋಪಯೋಗಿ ಇಲಾಖೆ, 
ಬಿಬಿಎಂಪಿ, ಬಿಡಿಎ ಹೀಗೆ ಅನೇಕ ಸಂಸ್ಥೆಗಳು ಕಾಮಗಾರಿಗಳನ್ನು ಮಾಡುತ್ತವೆ. ಮಾಸ್ಟರ್‌ ಪ್ಲಾನ್‌ 
ಅಪ್ರೋಚನಲ್ಲಿ ಹೋದರೆ ಅನೇಕ ಸಮಸ್ಯೆಗಳು ಬಗೆಹರಿಸಬಹುದು. ಇದರಿಂದ ಬೆಂಗಳೂರಿನ 
ಸುತ್ತಮುತ್ತಲಿನ ಟ್ರಾಫಿಕ್‌ ಕಡಿಮೆ ಮಾಡಲು ಅನುಕೂಲವಾಗಲಿದೆ ಎಂದರು. 


ಒಂದೇ ಫ್ಲೈಓವರ್‌ ಪಿಲ್ಲರ್‌ನ ಅಡಿಯಲ್ಲಿ ಮೆಟ್ರೋ, ರೈಲು ಮತ್ತು ರಸ್ತೆಯನ್ನು ಮಾಡಬೇಕೆಂಬ 
ಯೋಜನೆ ಇದೆ. ಬೈಯಪ್ಪನಹಳ್ಳಿಯಲ್ಲಿ ಈ ರೀತಿ ಮಾಡಲು ರೈಲ್ರ ಇಲಾಖೆ ಯೋಜನೆ ತಯಾರಿಸುತ್ತಿದೆ. 
ಭೂಮಿಯ ಬಳಕೆ ಕಡಿಮೆ ಮಾಡಿಕೊಂಡು ಒಂದೇ ಜಾಗವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು 
ಚಿಂತನೆ ನಡೆಸಲಾಗಿದೆ. ಮೂರು ಫ್ಲೋರ್‌ಗಳಾಗಿ ಮಾಡಿಕೊಂಡು ಅದರ ಅಡಿಯಲ್ಲಿ ಸಾರಿಗೆ ಸಂಪರ್ಕ 
ಸಾಧಿಸಲು ಚಿಂತನೆಯಾಗಿದೆ. ಈ ಬಗ್ಗೆ ತಂತ್ರಜ್ಞರ ತಂಡದ ಜೊತೆ ಚರ್ಚಿಸಿ ಮುಂದಿನ ಕ್ರಮ 
ತೆಗೆದಕೊಳ್ಳಲಾಗುವುದು ಎಂದು ತಿಳಿಸಿದರು. 


250 


ಎಲಿವೇಟೆಡ್‌ ಕಾರಿಡಾರ್‌ ಬಗ್ಗೆ ಚರ್ಚೆ ನಡಸಲಾಗಿದೆ. ಎಲ್ಲೆಲ್ಲಿ ರಸ್ತೆ ಮಾಡಲು ಸಾಧ್ಯವಿಲ್ಲವೋ, 
ಅಲ್ಲಲ್ಲ ಎಲಿವೇಟೆಡ್‌ ಟ್ರಾನ್ನ್ಲಹೋರ್ಟ್‌ ವ್ಯವಸ್ಥೆ ಮಾಡಲಾಗುತ್ತದೆ. ರೋಪ್‌ ವೇ ಮೂಲಕ ಸಂಚರಿಸುವ 
ಬಗ್ಗೆ ಚರ್ಚೆ ನಡೆದಿದೆ. 


ಈಗಾಗಲೇ ಅದರ ತಂತ್ರಜ್ಞಾನ ಇದೆ. ಅದನ್ನು ಬೆಂಗಳೂರಿಗೆ ಯಾವ ರೀತಿ ಬಳಸಿಕೊಳ್ಳಬಹುದು 
ಎಂದು ಸಮಲೋಚನೆ ನಡೆಸಲಾಗುತ್ತದೆ ಎಂದು ಹೇಳಿದರು. 


ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡಿಸುವ ಬೇಡಿಕೆಗೆ ಕೇಂದ್ರ ಸಚಿವ ಗಡ್ಡರಿ ಒಪ್ಪಿಕೊಂಡಿದ್ದಾರೆ. 
ಅಗತ್ಯವಿರುವ ನಡ ರಿಂಗರೋಡ್‌ಗಳನ್ನು ಮಾಡಲು ಚಿಂತನೆ ನಡೆಸಿದ್ದೇವೆ. ನೂತನವಾಗಿ ತಂತ್ರಜ್ಞಾನ 
ಬಳಸಿಕೊಂಡು ಟ್ರಾಫಿಕ್‌ ಕಡಿಮೆ ಮಾಡಲು ಕ್ರಮ ವಹಿಸಲಾಗುತ್ತದೆ. ಶಿರಾಡಿಘಾಟ್‌ ಸೇರಿದಂತೆ ಅನೇಕ 
ಹೆದ್ದಾರಿಗಳ ಅಭಿವೃದ್ದಿ ಬಗ್ಗೆ ಚರ್ಚೆಯಾಗಿದೆ. ಹೊಸ ಹೆದ್ದಾರಿ ಘೋಷಣೆಗಳ ಬಗ್ಗೆ ಸಕಾರಾತ್ಮಕ 
ಚರ್ಚೆಯಾಗಿದೆ. ನಾಳೆ ಮತ್ತೊಮ್ಮೆ ಈ ವಿಚಾರಗಳ ಬಗ್ಗೆ ಸಭೆ ನಡೆಸಲಾಗುವುದು ಎಂದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:09.09.2022. 
43. ಕರ್ತವ್ಯದ ವೇಳೆ ಮೃತಪಟ್ಟರೆ 50 ಲಕ್ಷ ಪರಿಹಾರ:ಸಿಎಂ 


ಅರಣ್ಯ ಹುತಾತ್ಸರ ಕುಟುಂಬಕ್ಕೆ ಸ್ಥಿರತೆ ಮತ್ತು ಭದ್ರತೆ ನೀಡುವ ದೃಷ್ಟಿಯಿಂದ ರೂ.30ಲಕ್ಷಗಳಿದ್ದ 
ಪರಿಹಾರದ ಮೊತ್ತವನ್ನು ರೂ.50 ಲಕ್ಷಗಳಿಗೆ ಹೆಚ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ಘೋಷಿಸಿದರು. 


ಅರಣ್ಯ ಇಲಾಖೆ ಆಯೋಜಿಸಿದ್ದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ, 
ಮಾತನಾಡಿದ ಅವರು, ಹುತಾತ್ಮರಿಗೆ ರೂ.20 ಲಕ್ಷಗಳಿದ್ದ ಪರಿಹಾರವನ್ನು ರೂ.30 ಲಕ್ಷಗಳಿಗೆ ಮಾಜಿ 
ಮುಖ್ಯಮಂತ್ರಿ ಬಿ.ಎಸ್‌ ಯಡಿಯೂರಪ್ಪ ಅವರು ಹೆಚ್ಚಿಸಿದರು. ಹುತಾತ್ಸರ ನೇಮಕಾತಿ, ಕಲ್ಯಾಣಿ 
ಎಲ್ಲವನ್ನೂ ಸರ್ಕಾರ ಅತ್ಯಂತ ಸಹಾನುಭೂತಿಯಿಂದ ಮಾಡಲಿದೆ. ನೀವು ಅರಣ್ಯ ರಕ್ಷಣೆ ಮಾಡಿ. 
ಸರ್ಕಾರ ನಿಮ್ಮ ರಕ್ಷಣೆ ಮಾಡುತ್ತದೆ ಎಂದರು. 


ರಾಜ್ಯದಲ್ಲಿ ನಾಲ್ಕು ಲಕ್ಷ ಹೆಕ್ಟೇರ್‌ಗಿಂತ ಹೆಚ್ಚು ಬಂಜರು ಭೂಮಿ ಇದ್ದು, ಇದನ್ನು ನಾವು 
ಅರಣ್ಯೀಕರಣ ಮಾಡುವ ಮೂಲಕ ಅರಣ್ಯ ಪ್ರದೇಶ ಹೆಚ್ಚಿಸಬಹುದು. ಬಹಳಷ್ಟು ಗುಡ್ಡಗಾಡುಗಳಿವೆ. ಅಲ್ಲಿ 
ಮೂಲ ಗಿಡಗಳನ್ನು ಬೆಳೆಸುವ ಮೂಲಕ ಉತ್ತಮಗೊಳಿಸಬಹುದು. ಟಾಟಾ ಸಂಸ್ಥೆಯ ಕಬ್ಬಣದ ಅದಿರಿನ 
ಗಣಿಗಳು ಜಮ್‌ಶೆಡ್‌ಪುರದಲ್ಲಿದ್ದು, ಅಲ್ಲಿ ಎಲ್ಲೆಲ್ಲಿಯೂ ಹಸಿರಿನಿಂದ ತುಂಬಿದೆ. ಗಣಿಗಳಲ್ಲಿ 
ಮಾಡಬಹುದಾದರೆ ಗುಡ್ಡಗಾಡಿನಲ್ಲಿ ಸಾಧ್ಯವಿಲ್ಲವೇ? ಇಚ್ಛಾಶಕ್ತಿ ಇದ್ದರೆ ಅರಣ್ಯ ಪ್ರದೇಶ ಹೆಚ್ಚಿಸೋಣ. 
ಜನಾಂಗಕ್ಕೆ ಇದಕ್ಕಿಂತ ಹೆಚ್ಚಿನ ಕೊಡುಗೆ ಮತ್ತೊಂದಿಲ್ಲ ಎಂದರು. 


ರಿಸರ ಬಜೆಟ್‌: ಒಂದು ವರ್ಷದಲ್ಲಿ ಆಗುವ ಪರಿಸರ ನಷ್ಟವನ್ನು ಅದೇ ವರ್ಷ ತುಂಬುವ 
ಕೆಲಸ ಮಾಡಬೇಕು. ಭಾರತದ ದೇಶದಲ್ಲಿ ಪರಿಸರ ಆಯವ್ಯಯ ರೂಪಿಸಿದ ಪ್ರಥಮ ರಾಜ್ಯ ನಮ್ಮದು. 
ನೂರು ಕೋಟಿ ರೂ.ಗಳನ್ನು ಇದಕ್ಕೆ ಮೀಸಲಿಡಲಾಗಿದೆ. ಈಗಾಗಲೇ ಪರಿಸರ ಆಯವ್ಯಯ ಮಾಡುವ 
ಬಗೆಯನ್ನು ಇಲಾಖೆ ರೂಪಿಸಿದೆ. ಸರ್ಕಾರ ಕ್ರಿಯಾ ಯೋಜನೆಗೆ ಅನುಮೋದನೆ ಕೂಡ ನೀಡಿದೆ. ಈ 
ವರ್ಷ 100 ಕೋಟಿಗಳಲ್ಲಿ ಅರಣ್ಯೀಕರಣ ಹೆಚ್ಚಿಗೆ ಮಾಡಲಾಗುವುದು. ಅರಣ್ಯ ಸೂಕ್ಷ್ಮ ಪ್ರದೇಶಗಳನ್ನು 
ಉಳಿಸಿಕೊಳ್ಳಲು ವಿಶೇಷ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಮಾಡಿದೆ. ಅರಣ್ಯ ಮತ್ತು ಪರಿಸರ 
ಇಲಾಖೆ ನೈಸರ್ಗಿಕ ಸಂಪತ್ತು ರಕ್ಷಿಸಿ, ಪರಿಸರ ನಷ್ಟವನ್ನು ತುಂಬುವ ಪ್ರಯತ್ನವನ್ನು ಆಸಕ್ತಿ ವಹಿಸಿ 
ಮಾಡುತ್ತಿದ್ದು, ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ವರ್ಷ ಕ್ರಿಯಾಯೋಜನೆಯನ್ನು ಅನುಷ್ಠಾನ, 
ಮಾಡುವ ಮೂಲಕ ಹೊಸ ಮಾದರಿಯನ್ನು ಸಿದ್ದಪಡಿಸಿ ಬರುವ ದಿನಗಳಲ್ಲಿ ಅರಣ್ಯ ಪ್ರದೇಶ 
ಹೆಚ್ಚಿಸಬಹುದು ಎಂದರು. 


251 


ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ತಾರಾ ಅನೂರಾಧ, ಅರಣ್ಯ ಇಲಾಖೆ ಅಪರ ಮುಖ್ಯ 
ಕಾರ್ಯದರ್ಶಿ ಜವೇದ ಅಖ್ತರ್‌, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರಾಜ್‌ ಕಿಶೋರ್‌ ಸಿಂಗ್‌ 


ಮೊದಲಾದವರು ಉಪಸ್ಥಿತರಿದ್ದರು. 


ಆಧಾರ: ವಿಶ್ವವಾಣಿ, ದಿನಾ೦ಕ:12.09.2022. 


44. UVCE: A Legacy institution’s transformation: CM 


It was the year 1917. Nalvadi Krishnaraja Wodeyar. Considered to be among 
the most progressive kings of this time, was ruling Mysore. Sri M Visvesvaraya, 
equally talented and a visinonary, was his Diwan. The dreams and plans that both of 
them had for the development of the then Mysore state have remained eternal even 
after years have passed. 


And they seem very relevant even now. One of them is the establishment of a 
government engineering college at a strategic location in Bengaluru. The college at a 
strategic location in Bengaluru. The college is now 107 years old and is located within 
walking distance of the Vidhana Soudha, Central college and SJ Polytechnic. Then, 
the istitution was called Government Engineering College and later became 
University Visvesvaraya College of Engineering (UVCE), and today, it is 
Sir M Visvesvaraya Engineering University. 


It is pertinent to note that this was the first engineering college established in 
the then state of Mysore and the fifth in the entire country. It was the view of 
Krishnaraja Wodeyar and Sir MV that souch a college was needed to create talented 
people with all the technical and engineering skills requrired for a modern world. The 
institutuion has lived up to the dreams they envisioned and has produced some 
eminent alities like Dr.V.K.Atre, M.R.Srinivas, Roddam Narasimha, Prahlad, 
Anuradha, Vijaya Bhaskar, Ramesh Aravind and many others. However, it seemed 
like this glorious era was fading. This red building, camouflaged behind a canopy of 
trees in Bengaluru”s Krishnaraja Circle, was in dilapidated condition a few years ago, 
and became just one amongst the many engineering colleges in the State. This is when 
our government in Karnataka decided to revive this proud institution, which could 
have otherwise faded into memory. 


Three years ago, when our government came into existence in the state, 
Dr.C.N. Ashwath Narayan took over the responsibility of the higher education 
department, we discussed the history of UVCE, inportance and its contributions to the 
nation building process. I myself had long dreamt of studying in the reputed UVCE 
college. We concurred this institution was in dire need of a holistic revamp. 


Experts suggested that UVCE should be converted into an institution of 
excellence on the lines of IIT s and IIMs in the country. On these lines, we instituted a 
committee under the leadership of Professor S Sadagopan to suggest how UVCE 
could be made a symbol of national pride and be elevated to the status of IITs of IIMs. 


252 


The committee suggested fundamental and profound changes and noted that 
the college should be made an independent and autonomous university, and this 
university should be financially, academically and administratively independent and 
autonomous in all respects. We accepted the Committee”s recommendation and a 
notification in this regard was also issued in Febuary 2022, followed by allocating a 
budget of a Rs. 150 crore annually to this purpose. Recently, the Cabinet has 
approved Rs. 85 crore for improvement of the Mechanical Block. 


Like IITs and IIMs, this too will be a government-private partnership model. In 
addition, the Board of Directors shall have complete independence to oversee all the 
affairs of the institution. B Muthuraman, a Btech from IIT Madras and MBA from 
XLRI institute, Jamshedpur, who served as visce president in Tata Steel, has been 
appointed as the first chairman of this new University. Like him, there are many 
experienced members on the management board. 


They shall design the curriculum to suit the contemporary needs and recruit 
experienced faculty to deliver them. The renovation of the university has now just 
begun at a cost of RS 10 crore and every possible step is being taken to bring back its 
sheen. The Alumni Association headed by Major General Neelakanthappaa has set 
up a state-of-the-art laboratoty and they have promised to invest another RS 30 crore 
more. 


In the next eight years i.e. by 2030, I dream if bringing back the lost glory of 
this renowned college and elevate it to a position of eminence in the league of the 
ITs, IIMs and other global centres of technical excellence. In this regard, the 
University shall be formally inaugurated on Sir.M. Visvesvaraya”s birthday i.e today, 
September 15 and the Higher Education department shall release a roadmap of how 
the University shall shape up by 2030. 


“Dare to dream, then decide to do”-this fundamantal tenet is the driving force 
behind our goal to reinvigorate the lost sheen of this great cradle of learning started by 
the legend Sir M Visvesvaraya. 


Courtesy: Times of India, Dated:15.09.2022. 
45. ಕನ್ನಡ ಕಡ್ಡಾಯಕ್ಕೆ ಕಾನೂನು 


ರಾಜ್ಯದಲ್ಲಿ ಕನ್ನಡ ಕಡ್ಡಾಯಗೊಳಿಸಲು ಕಾನೂನು ಜಾರಿಗೊಳಿಸುವುದಾಗಿ ಘೋಷಿಸಿರುವ 
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪ್ರಸ್ತುತ ಅಧಿವೇಶನದಲ್ಲೇ ಈ ಕುರಿತು ವಿಧೇಯಕ 
ಮಂಡಿಸುವುದಾಗಿ ಹೇಳಿದ್ದಾರೆ. 


ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್‌ ಸದಸ್ಯರು 
ಸದನದಲ್ಲಿ ಗದ್ದಲ ಎಬ್ಬಿಸುತ್ತಿದ್ದ ವೇಳ ಮಧ್ಯೆ ಪ್ರವೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕನ್ನಡ ಅಗ್ರಮಾನ್ಯ 
ಭಾಷೆಯಾಗಿ ಬಳಕೆಯಾಗುತ್ತಿದೆ. ಆದರೂ ಕನ್ನಡವನ್ನು ಇನ್ನೂ ಹೆಚ್ಚು ಬಳಕೆ ಮಾಡಲು ಒಂದು 
ಕಾನೂನು ಜಾರಿಗೆ ತರಲಾಗುವುದು. ಪ್ರಸಕ್ತ ಅಧಿವೇಶನದಲ್ಲೇ ಪ್ರಥಮ ಬಾರಿಗೆ ಕನ್ನಡವನ್ನು 
ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡಲು ವಿಧೇಯಕ ಮಂಡಿಸುವುದಾಗಿ ಹೇಳಿದರು. 


253 


ಇದುವರೆಗೆ ಕನ್ನಡ ಕಡ್ಡಾಯ ಎಂದು ಮಾತನಾಡುತ್ತಿದ್ದೆವು. ಅದಕ್ಕೆಂದೇ ಹಲವಾರು ಸಮಿತಿಗಳು, 
ಪ್ರಾಧಿಕಾರ ಇವೆ. ಆದರೆ, ಅವುಗಳಿಗೆ ಕಾನೂನು ಸ್ವರೂಪ ಇರಲಿಲ್ಲ. ಪ್ರಥಮ ಬಾರಿ ನಾವು ಕಾನೂನು 
ಜಾರಿಗೊಳಿಸುತ್ತಿದ್ದೇವೆ. ಈ ಕಾನೂನಿನ ರಕ್ಷಣೆ ಕನ್ನಡ ಭಾಷ, ಕನ್ನಡದ ಜನತೆ ಮತ್ತು ಕನ್ನಡ 
ಮಾತನಾಡುವ ಜನರಿಗೆ ಇರುತ್ತದೆ. ಅಷ್ಟೇ ಅಲ್ಲ, ಕನ್ನಡ ಬೆಳೆಸಲು ಅನ್ಯ ಭಾಷಿಕರು ಕನ್ನಡ 
ಕಲಿಯುವಂತೆ ಒತ್ತಡ ಮತ್ತು ಒತ್ತನ್ನು ಕೊಡುತ್ತೇವೆ ಎಂದು ಭರವಸೆ ನೀಡಿದರು. 


ಕನ್ನಡದಲ್ಲಿ ಎಂಜಿನಿಯರಿಂಗ್‌: ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ (ಎನ್‌ಇಪಿ) ವೃತ್ತಿಪರ 
ಕೋಸ್‌ ೯ಗಳೆಲ್ಲಿ "ಕನ್ನಡ ಅನುಷ್ಠಾನಗೊಳಿಸಲಾಗುತ್ತದೆ. ಇದೇ ಮೊದಲ ಬಾರಿ ಎಂಜಿನಿಯರಿಂಗ್‌ 
ಕೋರ್ಸ್‌ ಕನ್ನಡದಲ್ಲಿ ಆರಂಭಿಸಲಾಗಿದೆ. ಈಗಾಗಲೇ ಪಠ್ಯಕ್ರಮ ಸಿದ್ದಪಡಿಸಿ ಮೊದಲ ಸೆಮಿಸ್ಟರ್‌ 
ಪೂರ್ಣಗೊಳಿಸಲಾಗುತ್ತಿದೆ. ಹಂತ-ಹಂತವಾಗಿ ಇದನ್ನು "ವಿಸ್ತರಿಸಲು ನಿರ್ಧರಿಸಲಾಗಿದೆ ಎಂದು 
ಮುಖ್ಯಮಂತ್ರಿ ಹೇಳಿದರು. 


ಆಧಾರ: ವಿಶ್ವವಾಣಿ, ದಿನಾಂಕ:15.09.2022. 
46. ಡಿಬಿಟಿಯಲ್ಲೂ ಲೋಪ: ಸಿಎಜಿ ವರದಿಯಲ್ಲಿ ಬಹಿರಂಗ 


ಸರ್ಕಾರದ ಆರ್ಥಿಕ ನೆರವು ಯೋಜನೆಗಳಲ್ಲಿ ಅವ್ಯವಹಾರ ತಡೆಗಟ್ಟಲು ಮತ್ತು 
ಫಲಾನುಭವಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಾಗೂ ತ್ವರಿತವಾಗಿ ನೆರವು ತಲುಪಲು ಸರ್ಕಾರ 
ಆರಂಭಿಸಿರುವ ನೇರ ನಗದು ವರ್ಗಾವಣೆ(ಡಿಬಿಟಿ) ಪ್ರಕ್ರಿಯೆಯಲ್ಲೂ ಸಾಕಷ್ಟು ಲೋಪಗಳನ್ನು ಭಾರತದ 
ಲೆಕ್ಕನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು (ಸಿಎಜಿ) ಪತ್ತೆ ಹಚ್ಚಿದ್ದಾರೆ. 


ನೇರ ನಗದು ವರ್ಗವಣೆ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕಪರಿಶೋಧನೆ ಕುರಿತಂತೆ 
ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿಯನ್ನು ಮುಖ್ಯಮಂತ್ರಿ ಬಸವರಾಜ 
ಬೊಮ್ಮಾಯಿ ಮಂಡಿಸಿದ್ದು, ರಾಜ್ಯದಲ್ಲಿ ಕೋರ್‌ ಡಿಬಿಟಿ ಪೋರ್ಟಲ್‌ ಮೂಲಕ ನಗದು ವರ್ಗಾವಣೆ 
ಮತ್ತು ಸೇವೆಗಳ ವಿತರಣೆ ಪ್ರೋತ್ಲಾಪದಾಯಕವಾಗಿಲ್ಲ ಎಂದು ವರದಿಯಲ್ಲಿ ಹೇಳಲಾಗಿದೆ. 


ಡಿಬಿಟಿ ವಹಿವಾಟುಗಳ ಯಶಸ್ಸಿನ ಪ್ರಮಾಣ ಶೇ.83ರಷ್ಠಿದ್ದರೂ ಅವುಗಳನ್ನು ಪ್ರಕ್ರಿಯೆಗೊಳಿಸುವಲ್ಲಿ 
ಗಮನಾರ್ಹ ವಿಳಂಬ ಕಂಡುಬಂದಿದೆ. ಡಿಬಿಟಿ ಪೋರ್ಟಲ್‌ ಮತ್ತು ಬ್ಯಾಂಕ್‌ ಮಟ್ಟದಲ್ಲಿ ಮೌಲೀಕರಣದ 
ಪರಿಶೀಲನೆಗಳು ದೋಷಪೂರಿತವಾಗಿದ್ದು, ತಪ್ಪಾದ ಖಾತೆಗಳಿಗೆ ಹಣ ಜಮೆಯಾಗುವಂತಾಗಿದೆ. ತಾಂತ್ರಿಕ 
ಕಾರಣಗಳಿಂದ ಫಲಾನುಭವಿಗಳಿಗೆ ವಿಳಂಬವಾಗಿ ಪರಿಹಾರ ಪಾವತಿಯಾಗಿರುವುದು, ಕೆಲವರಿಗೆ ಹಣ 
ಪಾವತಿಯಾಗದೇ ಇರುವ ಬಗ್ಗೆ ವರದಿಯಲ್ಲಿ ಹೇಳಲಾಗಿದೆ. 


ಡಿಬಿಟಿ ಇದ್ದರೂ ಪಾವತಿಯಾಗಿಲ್ಲ: ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್‌ ಮತ್ತು ರೈತಸಿರಿ 
ಯೋಜನೆಗಳನ್ನು ಡಿಬಿಟಿ ಪೋರ್ಟಲ್‌ಗೆ 'ಅಳವಡಿಸಿದ್ದರೂ ಈ ಎರಡೂ ಯೋಜನೆಗಳಲ್ಲಿ ಗ 
ಕೋಟಿ ಪಾವತಿಯನ್ನು ಡಿಬಿಟಿ ಮೂಲಕ ಮಾಡಿಲ್ಲ. ಪ್ರಧಾನಮಂತ್ರಿ ಕಿಸಾನ್‌ ಸಮ್ಮಾನ್‌ ಯೋಜನೆಯಡಿ 
ರೂ.9199 ಕೋಟಿ ಡಿಬಿಡಿ ಪಾವತಿ ಪ್ರಕ್ರಿಯೆ 2019-20ನೇ ಸಾಲಿನಿಂದ ಬಾಕಿ ಇದೆ. ಇದರಿಂದಾಗಿ 
ಫಲಾನುಭವಿಗಳು ತಮಗೆ ಲಭ್ಯವಾಗಬೇಕಾಗಿದ್ದ ಪ್ರಯೋಜನಗಳಿಂದ ವಂಚಿತರಾಗುವಂತಾಗಿದೆ ಎಂದು 
ವರದಿ ಆಕ್ಷೇಪ ವ್ಯಕ್ತಪಡಿಸಿದೆ. 

ಎಲ್ಲಾ ಇಲಾಖೆಗಳೂ 2018-19ರ ಅಂತ್ಯದ ವೇಳೆಗೆ ಕಡ್ಡಾಯವಾಗಿ ಕೇಂದ್ರೀಕೃತ ಕೋರ್‌ ಡಿಬಿಟಿ 
ಪೋರ್ಟಲ್‌ ಬಳಸಬೇಕಿದ್ದರೂ ವಿವಿಧ ಇಲಾಖೆಗಳು ಅನುಷ್ಠಾನಗೊಳಿಸಿದ 239 ಯೋಜನೆಗಳ ಪೈಕಿ 
ಏಪಿಲ್‌ 2021ರ ವೇಳೆಗೆ 83 ಯೋಜನೆಗಳನ್ನು ಮಾತ್ರ ಅನುಷ್ಠಾನಗೊಳಿಸಲಾಗಿದೆ. 22 ಇಲಾಖೆಗಳಲ್ಲಿ 
ರೂ.2,829.02 ಕೋಟಿ ನಗದನ್ನು ಡಿಬಿಟಿ ಹೋರ್ಟಲ್‌ನ ಹೊರಗೆ ವಿತರಿಸಲಾಗಿದೆ. ಡಿಬಿಟಿ ಸೇವೆಗಳ 


254 


ವಿತರಣೆಗೆ ಕಾಲಮಿತಿ ಇಲ್ಲದ ಕಾರಣ ಸೇವೆಯಲ್ಲಿ ವಿಳಂಬವಾಗಿದೆ. ವ್ಯವಹಾರಗಳ ಬಾಕಿ 3 ರಿಂದ 883 
ದಿನಗಳವರೆಗೆ ಇದೆ. 


ಒಟ್ಟಾರೆ ಪಾವತಿಗೆ ಅಗತ್ಯ ಕ್ರಮ ಕೈಗೊಳ್ಳುವಲ್ಲಿ ಇಲಾಖೆಗಳು ವಿಫಲವಾಗಿದ್ದರಿಂದ 2019-20 
ಮತ್ತು 20-21ನೇ ಸಾಲಿನಲ್ಲಿ 6.67 ಲಕ್ಷ ಫಲಾನುಭವಿಗಳು ರೂ.153.30 ಕೋಟಿ ಆರ್ಥಿಕ 
ಪ್ರಯೋಜನದಿಂದ ವಂಚಿತರಾಗುವಂತಾಗಿದೆ ಎಂದು ವರದಿ ಹೇಳಿದೆ. 


ಕಾಲಾವಕಾಶ ನಿಗದಿಪಡಿಸಲು ಶಿಫಾರಸ್ತು: ನಗದು ವಿತರಣೆ ಒಳಗೊಂಡಿರುವ ಎಲ್ಲಾ ಯೋಜನೆಗಳನ್ನು 
ಗುರುತಿಸಿ ಡಿಬಿಟಿ ಯೋಜನೆಗೆ ಸೇರ್ಪಡೆ ಮಾಡಲು ಸರ್ಕಾರ ಹೊಸದಾಗಿ ಕಾಲಮಿತಿ 
ನಗದಿಪಡಿಸಬೇಕು. ಪ್ರತಿ ವಹಿವಾಟಿನ ಹಂತಕ್ಕೆ ಸಮಯಾವಕಾಶ ನಿಗದಿಪಡಿಸಬೇಕು. ತಪ್ಪಾದ ಖಾತೆಗಳಿಗೆ 
ಹಣ ಜಮೆ ಹಾಗೂ ವಿಫಲವಾದ, ಬಾಕಿ ಇರುವ, ತಿರಸ್ಥತ ವಹಿವಾಟುಗಳನ್ನು ಸರಿಪಡಿಸಿ ಕ್ರಮ 
ಕೈಗೊಳ್ಳಲು ಸಮಯ ಮಿತಿ ನಗದಿಪಡಿಸುವಂತೆ ಇಲಾಖೆಗಳಿಗೆ ನಿರ್ದೇಶನ ನೀಡಬೇಕು ಎಂದು ಸಿಎಜೆ 
ಶಿಫಾರಸ್ಸು ಮಾಡಿದೆ. 


ಆಧಾರ: ವಿಶ್ವವಾಣಿ, ದಿನಾಂಕ:15.09.2022. 
47. ಎಸ್‌ಟಿ ಪಟ್ಟಿಗೆ ಬೆಟ್ಟ ಕುರುಬರು 


ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ವಾಸಿಸುತ್ತಿರುವ ಬೆಟ್ಟ 
ಕುರುಬ(ಕಾಡು ಕುರುಬ) ಸಮುದಾಯ ಸೇರಿದಂತೆ 5 ರಾಜ್ಯಗಳ ವಿವಿಧ ಜಾತಿಗಳನ್ನು ಪರಿಶಿಷ್ಠ ಪಂಗಡ 
(ಎಸ್‌ಟಿ) ಪಟ್ಟಿಗೆ ಸೇರಿಸಲು ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ. 


ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ 
ತೆಗೆದುಕೊಳ್ಳಲಾಗಿದೆ. ಕುರುಬ ಸಮುದಾಯದ ಒಳ ಪಂಗಡವಾಗಿರುವ ಬೆಟ್ಟಕುರುಬ ಜನಾಂಗವನ್ನು 
ಎಸ್‌ಟಿ ಮೀಸಲಾತಿ ಪಟ್ಟಿಗೆ ಸೇರಿಸುವುದರಿಂದ ಅವರಿಗೆ ಹಲವು ಸರ್ಕಾರಿ ಸವಲತ್ತುಗಳು ಸಿಗಲಿವೆ. 
ಹಿಮಾಚಲ ಪ್ರದೇಶ, ತಮಿಳುನಾಡು ಛತ್ತೀಸ್‌ಗಢ, ಉತ್ತರ ಪ್ರದೇಶದ ಕೆಲ ಸಮುದಾಯಗಳನ್ನು ಎಸ್‌ಟಿ 


ಪಟ್ಟಿಗೆ ಸೇರಿಸಲು ಸಭೆ ಅನುಮೋದನೆ ನೀಡಿದೆ. 


“ರಾಜ್ಯದ ಚಾಮರಾಜನಗರ, ಕೊಡಗು, ಮೈಸೂರು ಜಿಲ್ಲೆಗಳ ಅಂಚಿನಲ್ಲಿ ಬೆಟ್ಟಕುರುಬ 
ಜನಾಂಗದವರು ನೆಲೆಸಿದ್ದರು. ಕಾರಣಾಂತರಗಳಿಂದ ಅವರನ್ನು ಒಕ್ಕಲೆಬ್ಬಿಸಲಾಗಿತ್ತು. ಪರಿಶಿಷ್ಠ ಪಂಗಡಕ್ಕೆ 
ಸೇರಿಸುವಂತೆ ದಶಕಗಳಿಂದ ಹೋರಾಟ ನಡೆಸಿದ್ದರು. ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಶಿಫಾರಸ್ಸನ್ನು ಕೇಂದವು 
ಪರಿಗಣಿಸಿ ಈ ನಿರ್ಧಾರ ಕೈಗೊಂಡಿದೆ,” ಎಂದು ಕೇಂದ್ರ ಸಚಿವ ಪ್ರಲ್ಲಾದ್‌ ಜೋಶಿ ಹೇಳಿದ್ದಾರೆ. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ:15.09.2022. 
48. ಹುತಾತ್ಮ ಯೋಧರ ಕುಟುಂಬಕ್ಕೆ ಸರ್ಕಾರಿ ನೌಕರಿ: ಅಧಿಕೃತ ಆದೇಶ 


ಕರ್ತವ್ಯನಿರತ ಸಮಯದಲ್ಲಿ ಹುತಾತ್ಮರಾದ ಯೋಧರ ಕುಟುಂಬದ ಅವಲಂಬಿತ ಸದಸ್ಯರಿಗೆ 
ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ಕಲ್ಪಿಸುವ ಸಂಬಂಧ ಸರ್ಕಾರವು 
ಆದೇಶ ಹೊರಡಿಸಿದೆ. 


ಕಳೆದ ಆಗಸ್ಟ್‌ 15 ರಂದು ನಡೆದ 75ನೇ ಸ್ಥಾತಂತ್ರೋತ್ಸವದ ಸಮಾರಂಭದಲ್ಲಿ ಮುಖ್ಯಮಂತ್ರಿ 
ಬಸವರಾಜ ಬೊಮ್ಮಾಯಿ ಈ ಬಗ್ಗೆ ಘೋಷಣೆ ಮಾಡಿದ್ದರು. ಬಳಿಕ ಇತ್ತೀಚೆಗೆ ನಡೆದ ಸಚಿವ ಸಂಪುಟ 
ಸಭೆಯಲ್ಲಿಯೂ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದರಂತೆ ಇದೀಗ ಸರ್ಕಾರದಿಂದ ಆದೇಶ ಹೊರಬಿದ್ದಿದೆ. 


255 


ಕರ್ತವ್ಯದ ಸಮಯದಲ್ಲಿ ಯೋಧರು ಹುತಾತ್ನರಾದರೆ ಅವರ ಕುಟುಂಬ ಸದಸ್ಯರಿಗೆ ಜೀವನ 
ಭದತೆ ಕಲ್ಲಿಸುವ ಉದ್ದೇಶದಿಂದ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ಕಲ್ಲಿಸುವ ತೀರ್ಮಾನ 
ಮಾಡಲಾಗಿದೆ. 


ವೀರಮರಣವನ್ನಪ್ಪಿದ ಯೋಧರ ಕುಟುಂಬದ ಸದಸ್ಯರಿಗೆ ಆಸರೆಯಾಗಿ ನಿಲ್ಲುವ ಉದ್ದೇಶದಿಂದ 
ಅವರ ಅವಲಂಬಿತರಲ್ಲಿ ಒಬ್ಬರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ನೀಡಲು ಸರ್ಕಾರವು 
ಅನುಮೋದನೆ ನೀಡಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. 


ರಾಜ್ಯದಲ್ಲಿ ಒಟ್ಟು 400 ಯೋಧರು ಕರ್ತವ್ಯದ ವೇಳೆ ಹುತಾತ್ಮರಾಗಿದ್ದು, ಈ ಪೈಕಿ 200 
ಹುತಾತ್ಮ ಯೋಧರ ಕುಟುಂಬದ ಸದಸ್ಯರು ಸರ್ಕಾರಿ ನೌಕರಿಗೆ ಅರ್ಹ ಇದ್ದಾರೆ. ಅವರಿಗೆ ಸರ್ಕಾರಿ 
ಉದ್ಯೋಗ ನೀಡಲು ಕ್ರಮವಹಿಸಲಾಗುವುದು. ಇದೇ ವೇಳ ಮೃತ ಯೋಧರ ಕುಟುಂಬದವರಿಗೆ ರೂ.25 
ಲಕ್ಷ ಪರಿಹಾರ ಮತ್ತು ನಿವೇಶನ ನೀಡಲಾಗುತ್ತಿದ್ದು, ಇದೀಗ ಪರಿಹಾರ ಬದಲಿಗೆ ಕುಟುಂಬದ ಸದಸ್ಯರಿಗೆ 
ಸರ್ಕಾರಿ ನೌಕರಿ ನೀಡಲಾಗುವುದು. 


ಆಧಾರ: ಕನ್ನಡಪ್ರಭ, ದಿನಾಂಕ:16.09.2022. 
49. ಕಲ್ಯಾಣ ಕರ್ನಾಟಕಕ್ಕೆ ರೂ.5 ಸಾವಿರ ಕೋಟಿ 


ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮುಂದಿನ ರಾಜ್ಯ ಬಜೆಟ್‌ನಲ್ಲಿ ಕಲ್ಯಾಣ 
ಕರ್ನಾಟಕದ ಪ್ರದೇಶಾಭಿವೃದ್ಧಿ ಮಂಡಳಿ (ಕೆಕೆಆರ್‌ಡಿಬಿ)ಗೆ ರೂ.5 ಸಾವಿರ ಕೋಟಿ ಅನುದಾನವನ್ನು 


ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದರು. 


ಕಲಬುರಗಿಯ ಎನ್‌.ವಿ.ಮೈದಾನದಲ್ಲಿ ಆಯೋಜಿಸಿದ್ದ ಕಲ್ಯಾಣ ಕರ್ನಾಟಕ ಅಮೃತ 
ಮಹೋತ್ಸವ ಕಾರ್ಯಕ್ರಮ ಉದ್ರಾಟಿಸಿ ಮಾತನಾಡಿ, ಕಳೆದ ಬಜೆಟ್‌ನಲ್ಲಿ ಮೂರು ಸಾವಿರ ಕೋಟಿ 
ನೀಡಲಾಗಿತ್ತು ಆದರೆ, ಮುಂದಿನ ವರ್ಷದ ಬಜೆಟ್‌ನಲ್ಲಿ ಅದನ್ನು 5 ಸಾವಿರ ಕೋಟಿಗೆ ಹೆಚ್ಚಿಸುವ 
ಮೂಲಕ ಈ ಭಾಗದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. 


ನವ ಕಲ್ಯಾಣ ಕರ್ನಾಟಕದ ಮೂಲಕ ನವ ಕರ್ನಾಟಕ ನಿರ್ಮಾಣ, ನವ ಕರ್ನಾಟಕ 
ನಿರ್ಮಾಣದ ಮೂಲಕ ನವ ಭಾರತ ನಿರ್ಮಾಣದ ಸಂಕಲ್ಪ ಹೊಂದಬೇಕು. ಹೀಗಾಗಿ ರಾಜಕೀಯ 
ಹಿತಾಸಕ್ತಿ ಬದಿಗೊತ್ತಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದರು. 


ಕಲ್ಯಾಣ ಕರ್ನಾಟಕ ಭಾಗದ ನಾನಾ 15,000 ಖಾಲಿ ಹುದ್ದೆಗಳನ್ನು ಮುಂದಿನ ಮಾರ್ಚನೊಳಗೆ 
ಭರ್ತಿ ಮಾಡುವುದಾಗಿ ತಿಳಿಸಿದ ಅವರು, ಈ ಪೈಕಿ 5 ಸಾವಿರ ಶಿಕ್ಷಕರ ಹುದ್ದೆಯೂ ಸೇರಿವೆ. ಕಲಬುರಗಿ 
ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಜಯದೇವ ಹೃದ್ರೋಗ ಆಸ್ಪತ್ರೆಯ ನೂತನ ಕಟ್ಟಡವನ್ನು 
ಪೂರ್ಣಗೊಳಿಸಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳಿಸಲಾಗುವುದು 
ಎಂದು ಹೇಳಿದರು. 


ಕೆಕೆಆರ್‌ಡಿಬಿ ಅಧ್ಯಕ್ಷೆ ದತ್ತಾತ್ರೇಯ ಪಾಟೀಲ್‌ ರೇವೂರ ಮಾತನಾಡಿ, ಹೈದರಾಬಾದ್‌ 
ವಿಮೋಚನೆಗೆ ಕಾರಣರಾದ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್‌ ಪಟೇಲರಂತೆ ಹೈದರಾಬಾದ್‌ 
ಕರ್ನಾಟಕದಿಂದ ಮುಕ್ತಿ ಕೊಡಿಸಿ, ಈ ಭಾಗದ "ಕಲ್ಯಾಣಕ್ಕೆ ಕಾರಣರಾದವರು ಮುಖ್ಯಮಂತ್ರಿ 
ಬೊಮ್ಮಾಯಿ ಎಂದು ಬಣ್ಣಿಸಿದರಲ್ಲದೇ, ಈ ಭಾಗಕ್ಕೆ ಶೈಕ್ಷಣಿಕ, ಆರೋಗ್ಯ ಸೌಲಭ್ಯ ಕಲಿಸುವ ಮೂಲಕ 
ಅಭಿವೃದ್ಧಿ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ ಎಂದು ಶ್ಲಾಘಿಸಿದರು. 


ಕೇಂದ್ರ ರಸಾಯನಿಕ, ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನ ಇಲಾಖೆಯ ರಾಜ್ಯ 


ಸಚಿವ ಭಗವಂತ ಖೂಬಾ, ಕಲಬುರಗಿ ಸಂಸದ ಡಾ.ಉಮೇಶ ಜಾಧವ, ಕಲ್ಯಾಣ ಕರ್ನಾಟಕ ಮಾನವ 


256 


ಸಂಪನ್ಮೂಲ, ಕೃಷಿ ಹಾಗೂ ಸಾಂಸ್ಕೃಶಿಕ ಸಂಘದ ಅಧ್ಯಕ್ಷ ಬಸವರಾಜ ಪಾಟೀಲ್‌ ಸೇಡಂ 
ಮಾತನಾಡಿದರು. 


ಆಧಾರ: ವಿಶ್ವವಾಣಿ, ದಿನಾ೦ಕ:18.09.2022. 


50. ಕೇರಳ ಪ್ರಸ್ತಾವನೆ ತಿರಸ್ಕರಿಸಿದ ಕರ್ನಾಟಕ 


ಕ ಪ್ರದೇಶ ವ್ಯಾಪ್ತಿಗೆ ಬರುವ ಎರಡು ರೈಲ್ವೆ ಮಾರ್ಗ 
ಪ್ರಸ್ತಾವನೆಯನ್ನು ಕರ್ನಾಟಕ ಸರ್ಕಾರ ಸಾರಾಸಗಟಾಗಿ 


"ವ 


ನಾಗರಹೊಳೆ, ಬಂಡೀಪುರ ಪರಿಸರ ಸೂ 
ನಿರ್ಮಾಣದ ಕುರಿತು ಕೇರಳ ಸರ್ಕಾರ ಸಲ್ಲಿಸಿದ 
ತಿರಸ್ಕರಿಸಿದೆ. 

ಕರ್ನಾಟಕಕ್ಕೆ ಆಗಮಿಸಿರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್‌ ಅವರು 
ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ, ರೈಲ್ವೆ ಯೋಜನೆ, ಬಸ್‌ಗಳ ಸಂಖ್ಯೆ 
ಹೆಚ್ಚಳ ಸೇರಿದಂತೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದರು. 

ಕೇರಳ ಸಿಎಂ ಸಲ್ಲಿಸಿದ ನಾಗರಹೊಳ, ಬಂಡೀಪುರ ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಬರುವ 
ಎರಡು ರೈಲ್ವೆ ಮಾರ್ಗ ನಿರ್ಮಾಣ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟವಾಗಿ 
ತಿರಸ್ವಾರ ಮಾಡಿದ್ದಾರೆ. ನಮ್ಮ ಪರಿಸರ, ಸಂಪತ್ತಿನ ರಕ್ಷಣೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿಯೂ 
ರಾಜಿಯಾಗುವುದಿಲ್ಲ ಎಂದು ಸಷ್ಟಪಡಿಸಿದ್ದಾರೆ. 

ಕೇರಳ ರಾಜ್ಯದ ವ್ಯಾಪ್ತಿಯಲ್ಲಿ 45 ಕಿಲೋಮೀಟರ್‌ನಷ್ಟು ಮಾರ್ಗ ಬರುತ್ತದೆ. ಈ 
ಯೋಜನೆಯನ್ನು ಕೇಂದ್ರ ರೈಲ್ವೆ ಇಲಾಖೆ ತಿರಸ್ಕರಿಸಿತ್ತು ನಂತರ ಉಭಯ ರಾಜ್ಯದವರು ಒಪ್ಪಿಗೆ ಕೊಟ್ಟರೆ 
ಪರಿಗಣಿಸುವುದಾಗಿ ತಿಳಿಸಿತ್ತು. ಹಾಗಾಗಿ ವಿಜಯನ್‌ ಬಂದು ಚರ್ಚಿಸಿದರು. ಮುಖ್ಯಮಂತ್ರಿ ಬಸವರಾಜ್‌ 
ಬೊಮ್ಮಯಿ ಎರಡೂ ಪ್ರಸ್ತಾಪಗಳನ್ನು ತಿರಸ್ಕರಿಸಿದ್ದಾರೆ. 

ನಂತರ ಬೊಮ್ಮಯಿ ಅವರು ಸುದ್ದಿಗಾರರ ಜೊತೆ ಮಾತನಾಡಿ, ಕೇರಳ ರಾಜ್ಯ ಸಲ್ಲಿಸಿದ 
ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದ್ದೇವೆ. ಈ ಮಾರ್ಗ ಸುಬ್ರಮಣ್ಯ, ಸುಳ್ಯ ಭಾಗದಲ್ಲಿ ಬರುತ್ತದೆ. 

ಇದು ಪರಿಸರ ಸೂಕ್ಷ್ಮ ವಲಯ ಆಗಿದೆ. ಅಲ್ಲದೇ ನಮ್ಮ ರಾಜ್ಯದ ಪ್ರಯಾಣಿಕರಿಗೆ 
ಲಾಭದಾಯಕವೂ ಅಲ್ಲ. ಹಾಗಾಗಿ ತಿರಸ್ಕರಿಸಲಾಗಿದೆ. ಕೇರಳ-ಮೈಸೂರು ಮಾರ್ಗದ ಬಗ್ಗೆಯೂ 
ಚರ್ಚೆಯಾಯಿತು. ಇದು ನಾಗರಹೊಳೆ, ಬಂಡೀಪುರ ಪರಿಸರ ವಲಯ ವ್ಯಾಪ್ರಿಗೆ ಬರಲಿದೆ. 


ಹುಲಿ ಮತ್ತು ಆನೆ ಕಾರಿಡಾರ್‌ ಇರುವ ಸ್ಥಳವಾಗಿದೆ. ಹಾಗಾಗಿ ನಮ್ಮ ಪರಿಸರ ಸಂಪತ್ತಿನ ರಕ್ಷಣೆ 
ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಲಾಯಿತು. ಅರಣ್ಯ 
ವ್ಯಾಪಿಗೆ ಧಕ್ಕೆಯಾಗದಂತೆ ಸುರಂಗ ಮಾರ್ಗವನ್ನಾದರೂ ಮಾಡಲು ಒಪಿಗೆ ನೀಡಿ ಎಂದು ಕೇರಳ ಸಿಎಂ 
ವನಂತಿಸಿಕೊಂಡಿದ್ದರು. ಆದರೆ ಅದನ್ನೂ ನಾವು ಒಪ್ಪಲಿಲ್ಲ ಎಂದರು. 


ರಾತ್ರಿ ವೇಳೆ ನಾಗರಹೊಳೆ, ಬಂಡೀಪುರ ಮಾರ್ಗದಲ್ಲಿ 2 ಬಸ್‌ ಬದಲು 4 ಬಸ್‌ ಸಂಚಾರಕ್ಕೆ 
ಅನುವು ಮಾಡಿಕೊಡಿ ಎಂದು ಕೇಳಲಾಯಿತು. ಆದರೆ ಆ ಪ್ರಸ್ತಾವನೆಯನ್ನೂ ತಿರಸ್ಕರಿಸಲಾಗಿದೆ. ಅವರು 
ಸಲ್ಲಿಸಿದ ಪ್ರಸ್ತಾವನೆಗಳೆಲ್ಲವೂ ಪರಿಸರ ಸೂಕ್ಷ್ಮ ವಲಯದಲ್ಲಿ ಮಾಡಬೇಕಾದ ಯೋಜನೆಗಳಾಗಿವೆ. 
ಇದರಿಂದ ತಿರಸ್ಕರಿಸಲಾಯಿತು ಎಂದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:19.09.2022. 


257 


51. ಕನ್ನಡ ಬಳಸದಿದ್ದರೆ ಜೈಲು 


ಆಡಳಿತದ ಎಲ್ಲಾ ಹಂತಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವ ಹಾಗೂ ಆದೇಶ ಪಾಲನೆಯಲ್ಲಿ ತಪ್ಪು 
ಪರಿವರ್ತನೆಗೆ ದಂಡ, ನಂತರ ಜೈಲು ಶಿಕ್ಷೆಗೂ ಗುರಿಪಡಿಸಲು ಸಚಿವ ಸಂಪುಟ ಸಭೆಯಲ್ಲಿ 
ನಿರ್ಧಾರವಾಗಿದ್ದು, ಈ ಸಂಬಂಧ ಸೃದದಲ್ಲೇ ವಿಧೇಯಕ ಮಂಡನೆಯಾಗಲಿದೆ. 


ಕನ್ನಡವನ್ನು ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸಲು ನಿರ್ಧರಿಸಲಾಗಿದೆ. ಅದರ ಅನುಷ್ಠಾನಕ್ಕಾಗಿ 
ಒಂದು ಪ್ರಾಧಿಕಾರ ರಚನೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ. ಮೊದಲ 
ಬಾರಿಯ ತಪ್ಪಿಗೆ ಎಚ್ಚರಿಕೆ ಎರಡು-ಮೂರು ಬಾರಿ ಪುನರಾವರ್ತನೆಯಾದರೆ ದಂಡ, ಕೊನೆಗೆ ಜೈಲು 
ಶಿಕ್ಷೆಗೆ ಗುರಿಪಡಿಸುವ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಅವಕಾಶವಿರುವ ಅಂಶಗಳೂ ಇರಲಿವೆ. ಕನ್ನಡದ 
ಅನುಷ್ಠಾನ ಜೊತೆಗೆ ಆದ್ಯತೆ ನೀಡಲು ಸರ್ಕಾರ ಬದ್ದವಾಗಿದೆ. ಅದರಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡದ 
ಪರಿಣಾಮಕಾರಿ ಅನುಷ್ಠಾನಕ್ಕೆ ಕಮವಹಿಸಲಾಗುವುದು ಎಂದು ಸಚಿವರೊಬ್ಬರು ತಿಳಿಸಿದರು. 


ಕೆಮಿನಲ್‌ ಕೇಸ್‌ ವಾಪಸ್‌ಗೆ ನಿರ್ಧಾರ: ನಾನಾ ಪಕರಣಗಳಡಿ 35 ವ್ಯಕ್ತಿಗಳ ವಿರುದ್ಧ 
ದಾಖಲಾಗಿರುವ ಕ್ರಿಮಿನಲ್‌ ಮೊಕದ್ದಮೆಗಳನ್ನು ಹಿಂಪಡೆಯುವ ಬಗ್ಗೆಯೂ ಸಚಿವ ಸಂಪುಟ ಸಭೆಯಲ್ಲಿ 
ನಿರ್ಧಾರವಾಗಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ ಜೆ.ಸಿ.ಮಾಧುಸ್ತಾಮಿ ಅಧ್ಯಕ್ಷತೆಯ 
ಸಂಪುಟ ಉಪಸಮಿತಿಯ ಶಿಫಾರಸ್ಸಿನ ಆಧಾರದಡಿ ಈ ತೀರ್ಮಾನವಾಗಿದೆ. ಪ್ರಮುಖ ಬಿಜೆಪಿ 
ಕಾರ್ಯಕರ್ತರು, ಹಿಂದೂ ಪರ ಕಾರ್ಯಕರ್ತರು, ಕನ್ನಡಪರ ಹೋರಾಟಗಾರರು, ರೈತ ಮುಖಂಡರ 
ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ತೀರ್ಮಾನವಾಗಿದೆ ಎಂದು ಮೂಲಗಳು ತಿಳಿಸಿವೆ. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:20.09.2022. 
52. ಕನ್ನಡ ಹೋರಾಟಗಾರರು, ರೈತರ ಮೇಲಿನ 35 ಕೇಸ್‌ ವಾಪಸ್‌ 
ಕನ್ನಡಪರ ಹೊರಾಟಗಾರರು, ರೈತ ಮುಖಂಡರ ಮೇಲೆ ದಾಖಲಾದ ಕೇಸುಗಳೂ ಸೇರಿದಂತೆ 
35 ಕ್ರಿಮಿನಲ್‌ ಮೊಕದ್ದಮೆಗಳನ್ನು ವಾಪಸ್‌ ಪಡೆಯಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. 
ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. 


ಸಚಿವ ಸಂಪುಟದ ಉಪಸಮಿತಿಯ ಶಿಫಾರಸು ಆಧರಿಸಿ ತೀರ್ಮಾನಿಸಲಾಗಿದೆ. ಕನ್ನಡಪರ 
ಹೋರಾಟಗಾರರು, ರೈತ ಮುಖಂಡರು ಸೇರಿದಂತೆ ಇತರರ ವಿರುದ್ಧ ದಾಖಲಾದ 35 ಕ್ರಿಮಿನಲ್‌ 
ಮೊಕದ್ದಮೆಗಳನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ. ಇದರಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದು ಪರ 
ಕಾರ್ಯಕರ್ತರು ಸಹ ಸೇರಿದ್ದಾರೆ ಎಂದು ಮೂಲಗಳು ಹೇಳಿವೆ. 


ಇತರ ನಿರ್ಣಯಗಳು: 


> ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ಕಿದ್ದಾಯಿ ಪ್ರಾದೇಶಿಕ 
ಕ್ಯಾನ್ಸರ್‌ ಕೇಂದ್ರವನ್ನು ರೂ.50 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಅನುಮೋದನೆ. 


> ಮುಖ್ಯಮಂತ್ರಿ ವಿದ್ಯಾಸಿರಿ ಯೋಜನೆಯನ್ನು ಮೀನುಗಾರರ, ಮೀನು ಕೃಷಿಕರ 
ಮಕ್ಕಳಿಗೂ ವಿಸ್ತರಿಸಲು ಒಪ್ಪಿಗೆ. 


> ಬಿಪಿಎಲ್‌ ಪಡಿತರ ಚೀಟಿ ಹೊಂದಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕುಟುಂಬಗಳ 
ಗೃಹ ವಿದ್ಯುತ್‌ ಬಳಕೆದಾರರಿಗೆ ಮಾಸಿಕ 75 ಯೂನಿಟ್‌ ಉಚಿತ ವಿದ್ಯುತ್‌ ಒದಗಿಸುವ 
ಆದೇಶಕ್ಕೆ ಅನುಮೋದನೆ. 


258 


ಪ್ರೌಢಶಿಕ್ಷಣ ಮಂಡಳಿ, ಪದವಿ ಪೂರ್ವ ಮಂಡಳಿ ವಿಲೀನ: ಕರ್ನಾಟಕ ಪೌಢಶಿಕ್ಷಣ ಪರೀಕ್ಷಾ 
ಮಂಡಳಿ ಮತ್ತು ಪದವಿ ಪೂರ್ವ ಶಿಕ್ಷಣ ಮಂಡಳಿಯನ್ನು ವಿಲೀನಗೊಳಿಸುವ ಮಹತ್ವದ 
ತೀರ್ಮಾನವನ್ನು ಸಚಿವ ಸಂಪುಟ ಸಭೆ ಕೈಗೊಂಡಿದೆ. 


ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಸಜಿವ 
ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 


ಪೌಢಶಿಕ್ಷಣ ಮಂಡಳಿ ಮತ್ತು ಪದವಿ ಪೂರ್ವ ಶಿಕ್ಷಣ ಮಂಡಳಿ ವಿಲೀನಗೊಳಿಸುವ ಸಂಬಂಧ 


ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದ್ದು, ಈ ಕುರಿತು ವಿಧೇಯಕವನ್ನು ಪ್ರಸ್ತುತ 
ನಡೆಯುತ್ತಿರುವ ಅಧಿವೇಶನದಲ್ಲಿ ಮಂಡನೆ ಮಾಡುವ ಸಾಧ್ಯತೆ ಇದೆ. 


ಎರಡು ಮಂಡಳಿಗಳನ್ನು ಒಗ್ಗೂಡಿಸಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ 
ಮಂಡಳಿ ಎಂಬ ಒಂದೇ ಪರೀಕ್ಷಾ ಮಂಡಳಿಯನ್ನು ರಚಿಸಲಾಗುವುದು. ಎನ್‌ಇಪಿ ಅನ್ನಯ 
ಮರುನಾಮಕರಣ ಮಾಡಬೇಕಾಗಿದೆ ಎಂದು ಹೇಳಲಾಗಿದೆ. ವಿಲೀನಗೊಳಿಸುವ ಮೂಲಕ ಪೌಢಶಿಕ್ಷಣ 
ಮಂಡಳಿಯು ಹೊಸ ಸ್ವರೂಪ ಪಡೆಯಲಿದೆ. 


ಆಧಾರ: ಕನ್ನಡಪ್ರಭ, ದಿನಾಂಕ:20.09.2022. 
53. 42 ಕೆರೆ ನುಂಗಿದ ಒತ್ತುವರಿದಾರರು 


ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದೆರಡು ದಶಕಗಳಿಂದ ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗಳಿಗಿಂತ ಸರ್ಕಾರಿ 
ಪ್ರಾಧಿಕಾರಗಳಿಂದಲೇ ಅತ್ಯಧಿಕ ಪ್ರಮಾಣದ ಕೆರೆಗಳ ವಿನಾಶ ಆಗಿರುವುದು ಕಂಡುಬಂದಿದೆ. ಈ ಬಗ್ಗೆ 
2016ರಿಂದ ಪ್ರತಿ ವರ್ಷ ಸದನದಲ್ಲಿ ಚರ್ಚೆ ನಡೆಯುತ್ತಿದ್ದರೂ ಸಂರಕ್ಷಣೆ ಕಾರ್ಯ ಮಾತ್ರ ಶೂನ್ಯ. 


ಬೆಂಗಳೂರಿನ ನಿರ್ಮಾತೃ ನಾಡಪುಭು ಕೆಂಪೇಗೌಡ ನೀರಿನ ಅಭಾವ ನೀಗಿಸುವ ನಿಟ್ಟಿನಲ್ಲಿ 
ನೂರಾರು ಕೆರೆಗಳನ್ನು ನಿರ್ಮಿಸಿದ್ದಾರೆ. ನಂತರ, ಆಡಳಿತಕ್ಕೆ ಬಂದ ಯಾವ ಸರ್ಕಾರ ಅಥವಾ ಸಂಸ್ಥೆಗಳು 
ಒಂದೇ ಒಂದು ಹೆಚ್ಚುವರಿಯಾಗಿ ಕೆರೆ ನಿರ್ಮಾಣ ಮಾಡಿಲ್ಲ. ಆದರೆ ರಾಜರು ಕಟ್ಟದ ಕೆರೆಗಳನ್ನು 
ಅಭಿವೃದ್ಧಿ ಮಾಡುವ ಹೆಸರಿನಲ್ಲಿ ಒತ್ತುವರಿ ಮಾಡಿಕೊಂಡು ಸಂಪೂರ್ಣ ವಿನಾಶ ಮಾಡಿವೆ. ಸುವ್ಯವಸ್ಥಿತ 
ಮತ್ತು ಯೋಜನಾಬದ್ಧ ನಗರ ನಿರ್ಮಾಣ ಮಾಡಲು ಸ್ಥಾಪಿಸಲಾಗಿದ್ದ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರ (ಬಿಡಿಎ)ದಿಂದಲೇ ಒಟ್ಟು 28 ಕೆರೆಗಳು ಪೂರ್ಣವಾಗಿ ಒತ್ತುವರಿಯಾಗಿದ್ದು ಬಡಾವಣೆ ಮತ್ತು 
ಅಪಾರ್ಟ್‌ಮೆಂಟ್‌ಗಳನ್ನು ನಿರ್ಮಿಸಲಾಗಿದೆ. ಜೊತೆಗೆ, ಖಾಸಗಿ ರಿಯಲ್‌ ಎಸ್ಟೇಟ್‌ ಉದ್ಯಮಿಗಳಿಗೂ 
ಕೂಡ ಬಿಡಿಎ ಅನುಮೋದನೆ ನೀಡಿದೆ. 


847 ಎಕರೆ ಒತ್ತುವರಿ: ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 208 ಕೆರೆಗಳಿದ್ದು 6,576 ಎಕರೆ ವಿಸ್ತೀರ್ಣ 
ಹೊಂದಿವೆ. ಇದರಲ್ಲಿ ಬಿಬಿಎಂಪಿ ನಿರ್ವಹಣಾ ವ್ಯಾಪ್ತಿಗೆ ಬರುವ 201 ಕೆರೆಗಳಲ್ಲಿ 160ರ ಸಮೀಕ್ಷೆ 
ಮಾಡಲಾಗಿದ್ದು, 847 ಎಕರೆ 31 ಗುಂಟೆ ಪ್ರದೇಶ ಒತ್ತುವರಿ ಆಗಿರುವುದು ಪತ್ತೆಯಾಗಿತ್ತು. ವಿವಿಧ 
ಇಲಾಖೆಗಳಾದ  ರೈಲ್ರ್ವ ಬಿಎಂಟಿಸಿ, ಬಿಡಿಎ. ಜಲಮಂಡಳಿ, ಲೋಕೋಪಯೋಗಿ ಇಲಾಖೆ, 
ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿಬಿಎಂಪಿ ಸೇರಿ ಹಲವು ಕೆರೆಗಳ 535 ಎಕರೆ 31 ಗುಂಟೆ 
ಪ್ರದೇಶ ಒತ್ತುವರಿ ಮಾಡಿಕೊಂಡಿವೆ. ಇಲ್ಲಿ ರಸ್ತೆ ಉದ್ಯಾನ, ಕಟ್ಟಡ, ರಿಂಗ್‌ ರಸ್ತೆ ಅಂಗನವಾಡಿ, ಶಾಲೆ- 
ಕಾಲೇಜು ಸೇರಿ ವಿವಿಧ ಉದ್ದೇಶಗಳಿಗೆ ಕೆರೆಯ ಪ್ರದೇಶವನ್ನು ಬಳಸಿಕೊಳ್ಳಲಾಗಿದೆ. ಉಳಿದಂತೆ 311 
ಎಕರೆ ವಿಸೀರ್ಣದ ಕೆರೆಗಳ ಪ್ರದೇಶವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. 


ಪಾಲಿಕೆ ವತಿಯಿಂದ 2018ಕ್ಕೆ ಮುಂಚಿತವಾಗಿ ನಡೆಸಲಾದ ಸಮೀಕ್ಷೆಯ ವೇಳೆ 19 ಕೆರೆಗಳು 
ಸಂಪೂರ್ಣ ಒತ್ತುವರಿಯಾಗಿ ಅಸ್ತಿತ್ವ ಕಳೆದುಕೊಂಡ ಬಗ್ಗೆ ವರದಿ ಸಿದ್ಧಪಡಿಸಲಾಗಿತ್ತು. 2022ರಲ್ಲಿ 
ಸರ್ಕಾರ ಬಿಡುಗಡೆ ಮಾಡಿದ ವರದಿಯಲ್ಲಿ ಒಟ್ಟು 42 ಕೆರೆಗಳು ಒತ್ತುವರಿ ಆಗಿರುವುದಾಗಿ ಮಾಹಿತಿ 


259 


ನೀಡಿದೆ. ಈ ಪೈಕಿ ಬಿಡಿಎ 28, ಬಿಬಿಎಂಪಿ 5, ಬಡಾವಣೆ ನಿರ್ಮಿಸಲು ಬಿಡಿಎ ಅನುಮೋದನೆ 1, 
ಖಾಸಗಿ ವ್ಯಕ್ತಿಗಳಿಂದ 8 ಕೆರೆಗಳ ಒತ್ತುವರಿ ಆಗಿರುವುದು ಕಂಡುಬಂದಿದೆ. ಇನ್ನು ಕೆರೆಗಳನ್ನು ಸಂರಕ್ಷಣೆ 
ಮಾಡಬೇಕಾದ ಬಿಬಿಎಂಪಿಯೇ ಕೆರೆಯ ಒಡಲೊಳಗೆ ಕಟ್ಟಡಗಳು, ಕಚೇರಿಗಳು, ಉದ್ಯಾನ, ರಸಗಳು 
ಮತ್ತು ಆಸ್ಪತೆಗಳನ್ನು ನಿರ್ಮಾಣ ಮಾಡುತ್ತಿದ್ದು, ಸರ್ಕಾರ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ 
(ಎನ್‌ಜಿಟಿ) ಮಧ್ಯಪ್ರವೇಶ ಮಾಡುವ ಅಗತ್ಯತೆ ಎದುರಾಗಿದೆ. 


ಮರು ಸಮೀಕ್ಷೆಗೆ ಪ್ರಸ್ತಾವನೆ: ಪಾಲಿಕೆ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವ ಕೆರೆಗಳ ತೆರವಿಗೆ 2021 
ರಲ್ಲಿ ಜಿಲ್ಲಾಡಳಿತದಿಂದ ಬಿಬಿಎಂಪಿಗೆ 4 ತಹಸೀಲ್ದಾರರನ್ನು ನಿಯೋಜಿಸಲಾಗಿತ್ತು. ಇವರ ನೇತೃತ್ವದ 
ತಂಡವು ಚಿಕ್ಕಬಸವನಪುರ, ಕಗ್ಗದಾಸಪುರ ಸೇರಿ ಒಟ್ಟು 4 ಕೆರೆಗಳ ಒತ್ತುವರಿ ತೆರವು ಮಾಡಿತ್ತು. ಬಾಕಿ 
ಒತ್ತುವರಿ ಪ್ರದೇಶಕ್ಕೆ ತೆರಳಿ 2016ರ ಸಮೀಕ್ಷೆ ಹಾಗೂ ನಕ್ಷೆ ಆಧರಿಸಿ ನೋಟಿಸ್‌ ಜಾರಿಗೊಳಿಸಿದ್ದರು. 
ಆದರೆ, ಪಾಲಿಕೆಯ ಹಳೇ ಸಮೀಕ್ಷೆ ನಂತರವೂ ಸಾಕಷ್ಟು ಪ್ರಮಾಣದಲ್ಲಿ ಕೆರೆಯ ಒತ್ತುವರಿ ಆಗಿದೆ. ನಮ್ಮ 
ಮನೆ ಕೆರೆದಡದಲ್ಲಿದ್ದರೆ, ಹೊಸಬರು ಕೆರೆ ಮಧ್ಯಭಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ. 
ಮೊದಲು ಅವರನ್ನು ತೆರವುಗೊಳಿಸುವಂತೆ ಒತ್ತುವರಿದಾರರು ಆಗಹಿಸುತ್ತಿದ್ದಾರೆ. ತಹಸೀಲ್ದಾರರು 
ಮರುಸಮೀಕ್ಷೆ ಮಾಡಬೇಕಿದ್ದು, ಭೂ ಮಾಪಕರ ಕೊರತೆ ಇದೆ ಎಂದು ವಿಶೇಷ ಆಯುಕ್ತರಿಗೆ ಮಾಹಿತಿ 
ನೀಡಿದರು. ಪಾಲಿಕೆ ಮರು ಸಮೀಕ್ಷೆ ಮಾಡಬೇಕಿದ್ದು, ಭೂಮಾಪಕರ ನಿಯೋಜನೆಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿತ್ತು. 


ಕೆರೆಗಳ ವಿವರ 
ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ 496 
ಬಿಬಿಎಂಪಿ 208 
ನಗರಸಭೆ ಮತ್ತು ಪುರಸಭೆ 82 
ಬಿಡಿಎ 2 
ಸಣ್ಣ ನೀರಾವರಿ ಇಲಾಖೆ 46 
ಅರಣ್ಯ ಇಲಾಖೆ 3 
ಒಟ್ಟು 837 
ವಲಯಗಳು ಕೆರೆಗಳು ಒತ್ತುವರಿ(ಎಕರೆ) 
ಬೊಮ್ಮನಹಳ್ಳಿ 47 192.32 


ಅಸ್ತಿತ್ವ ಕಳೆದುಕೊಂಡ ಕೆರೆಗಳು 


ಚನ್ನಮ್ಮನಕೆರೆ | ಬೆನ್ನಿಗಾನಹಳ್ಳಿ 


ತಿಪಸಂದ್ರ ಹೆಣ್ಣೂರು 


260 


ಗೆದಲಹಳಿ ತಲಘಟಪುರ 
[A] Kp) w 


ಚಿಕ್ಕ ಮಾರನಹಳ್ಳಿ ನಾಗವಾರ 


ಅಗರ(136ಎಕರೆ) | ಸನಿಗೊರವನಹಳ್ಳಿ 


ಏಳುಕುಂಟೆ ಅಂಚೆರಾಮನಕೆರೆ 


ಕಾಚರಕನಹಳ್ಳಿ ಬಿಳೇಕಹಳ್ಳಿ 


ಬಾಣಸವಾಡಿ ತಾವರೆಕೆರೆ 


ಬಾಣಸವಾಡಿ-2 | ಶಿವನಹಳ್ಳಿ(ಅಗಹಾರ ದಾಸರಹಳ್ಳಿ) 


ಶಿನಿವಾಗಿಲು ಚಿಕ್ಕಲಸಂದ್ರ 


ಶಿನಿವಾಗಿಲು-2 ಕಾಮಾಕ್ಷಿಪಾಳ್ಯ 


ಹುಳಿಮಾವು ಕೋನೇನ ಅಗಹಾರ 


ನ್‌ಗರಬಾವಿ ಲಿಂಗರಾಜಮರ 


ವೆಂಕಟಮ್ಮನಕೆರೆ ಬೋವಿಮಾರನಹಳ್ಳಿ 


ಬಿಳೇಕಹಳಿ ಅರೆಹಳಿ ಸಣಕೆರೆ 
Kp) ೪ ಐ 
ಗೆದಲಹಳ್ಳಿ-2 ಬ್ಲಾಟಗುಂಟೆಪಾಳ 
ಬ ಲ Fs) fo) 
ತಿಪಸಂದ್ರ-2 ವಜಿನಾಪರ 


ಏಳುಕುಂಟೆ-2 ನಂದಿಶೆಟ್ಟಿಪ್ಪ ಕೆರೆ 


ಚಳಕೆರೆ ಇಟಮಡು 
೪ ಊ 


ದೊಮೂಲೂರು | ಗುಂಡೋಪಂತ ಕೆರೆ 


ಆಧಾರ: ವಿಜಯವಾಣಿ, ದಿನಾಂಕ:21.09.2022. 


54, ‘Naada Geete’ to be sung in the tune composed by 
Ananthaswamy 
After years of debate, the State government finally passed an order declaring 


that the ‘Naada Geete’ (state anthem) should be sung in the tune composed by the late 
Mysore Ananthaswamy, in keeping with the recommendation of the H.R. Leelavathi 


261 


Committee, The order also says that the anthem should be sung within the time limit 
of two minutes and 30 seconds without any repetitions or aalapas. 


“The anthem Jaya Bharath Jananiya Thanujaathe, which was penned by 
Rashtra Kavi Kuvempu, will be sung without omitting a single letter in the way it was 
composed by Mysore Ananthaswamy,” said Sunil Kumar, Minister of Kannada and 
Culture. Chief Minister Basavaraj) Bommai also confirmed the same in a tweet. 


The move has been lauded by several Kannada activists as well as those in the 
musical fraternity. 


The style and the time limit to sing the anthem had been a matter of contention 
since 2005 as there were no proper guidelines around it. 


With no prescribed style, varied composiitons were being sung on different 
occasions. 


With many taking seven to eight miniutes to sing it, several physically 
challenged people and those with weaker physical strength had said that it was 
inconvenient to stand for so long. 


The 18-member H.R. Leelavathi committee had concluded that the anthem 
could be sung within the prescribed time limit in the tune composed by Mysore 
Ananthaswamy. 


Courtesy: The Hindu, Dated:24.09.2022. 
55, ರೈತರ ಆಸಿಪಾಸಿ ಜಪಿಗೆ ನಿಷೇಧ 
ಬಿ pe) pe) 


ಸಾಲ ವಸೂಲಿ ಸಂಬಂಧ ರೈತರಿಗೆ ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ ಅವರು ಸಿಹಿ 
ಸುದ್ದಿ ನೀಡಿದ್ದಾರೆ. ಇನ್ನು ಮುಂದೆ ಸಾಲ ಕಟ್ಟಲಿಲ್ಲ ಎಂಬ ಕಾರಣಕ್ತಾಗಿ ಬ್ಯಾಂಕ್‌ ಮತ್ತು ಹಣಕಾಸು 


ಸಂಸ್ಥೆಗಳ ರೈತರ ಆಸ್ತಿ ಜಪ್ತಿ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇದಿಸಲಾಗವುದು ಎರಿದು ಅವರು 
ಹೇಳಿದ್ದಾರೆ. 


ಸಿರಿಗೆರೆ ತರಳಬಾಳು ಜಗದ್ಗುರು ಲಿಂ. ಶ್ರೀ ಶಿವಕುಮಾರ ಶಿವಾಚಾರ್ಯರ 30ನೇ ಶ್ರದ್ಧಾಂಜಲಿ 
ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ 
ಸಾಲ ಮರುಪಾವತಿಗಾಗಿ ಅವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಈ ನಿಟ್ಟಿನಲ್ಲಿ ರೈತ ವಿರೋಧಿ 
ನೀತಿಗಳಿಗೆ ಕಾನೂನು ತಿದ್ದುಪಡಿ ಮಾಡುವುದರ ಮೂಲಕ ರೈತರಿಗೆ ಸಾಲ ತೀರಿಸುವ ಅವಕಾಶ 
ಮಾಡಿಕೊಟ್ಟು ರೈತರ ಮನೆ, ಆಸ್ತಿಪಾಸ್ತಿ ಜಪ್ತಿ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗವುದು 
ಎಂದರು. 


ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚು: ಇತ್ತಿಚೆಗಷ್ಟೆ ಸ್ನೇ ಕೇಂದ್ರ ಸರ್ಕಾರವೇ ರಾಜ್ಯಸಭೆಗೆ ರೈತರ 
ಆತ್ಮಹತ್ಯೆ ಬಗ್ಗೆ ಮಾಹಿತಿ ನೀಡಿದ್ದು ಕಳೆದ 5 ವರ್ಷದಲ್ಲಿ ಕರ್ನಾಟಕದಲ್ಲಿ 6,137 ಶೈತರು ಅತಹತ್ತೆ 
ಮಾಡಿಕೊಂಡಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟವಿದ್ದು, ಇಲ್ಲಿ 12 ಸಾವಿರಕ್ಕೂ. ಹೆಚ್ಚು ರೈತರು 
ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಕರ್ನಾಟಕಿದೆ “ಎಂದು ಹೇಳಿದೆ. 


ಏಕೆ ಈ ನಿರ್ಧಾರ: ಪ್ರಸಕ್ತ ವರ್ಷ ಭಾರೀ ಮಳೆಯಾಗಿದ್ದ ರಾಜ್ಯದ ಬಹುತೇಕ ಕಡೆಗಳಲ್ಲಿ ರೈತರು 
ಬೆಳೆದ ಬೆಳೆ ನಾಶವಾಗಿದೆ. ಅದರಲ್ಲೂ ಭಿತ್ತನೆಗೆ ಬಂದ ಬೆಳೆ ಹಾಳಾಗಿರುವುದು ರೈತರ ಪರಿಸ್ಥಿತಿಯನ್ನು 


262 


ಇನ್ನಷ್ಟು ಸಂಕಪ್ಪಕ್ಕೆ ದೂಡಿದೆ. ಅಲ್ಲದೆ, ಈ ವರ್ಷವೇ ಮಳೆಯಿಂದಾಗಿ 10.06 ಲಕ್ಷ ಹೆಕ್ಟೇರ್‌ 
ಭೂಮಿಯಲ್ಲಿ ಬೆಳೆ ನಾಶವಾಗಿದೆ, ಸಿಎಂ ಬೊಮ್ಮಾಯಿ ಅವರೇ ಈ ಹಿಂದೆ ಈ ಬಗ್ಗೆ ಮಾಹಿತಿ ನೀಡಿದ್ದು, 
ರೈತರಿಗೆ ಅಂದಾಜು ರೂ.1500 ಕೋಟಿ ನಷ್ಟವಾಗಿದೆ ಎಂದಿದ್ದಾರೆ. ಹೀಗಾಗಿ, ಈ ವರ್ಷ ರೈತರಿಗೆ ಬೆಳೆ 
ಸಾಲ ಮರುಪಾವತಿ ಕಷ್ಟಕರವಾಗುತ್ತದೆ. 


ಆಧಾರ: ಉದಯವಾಣಿ, ದಿನಾ೦ಕ:25.09.2022. 
56. ಮೈಸೂರು ದಸರಾ ಭಾರತಕ್ಕೆ ಸುಂದರ 


ಚಾಮುಂಡಿ ಬೆಟ್ಟದ ಚುಮುಚುಮು ಚಳಿ. ಶ್ವೇತ ವರ್ಣದ ಮೈಸೂರು ರೇಷ್ಮೆ ಸೀರೆಯಲ್ಲಿ 
ರಾಷ್ಟ್ರದ ಪ್ರಥಮ ಪ್ರಜೆಯ ಆಗಮನ... ಆದಿವಾಸಿಗಳ ಕಂಗಳಲ್ಲಿ ಆನಂದ ಭಾಷ್ಟ ತಳ 
ಸಮುದಾಯದಿಂದ ಅತ್ಯುನ್ನತ ಪದವಿಗೇರಿದ ಅಚ್ಚರಿಯ ರಾಷ್ಟ್ರಪತಿಯನ್ನು ಹತ್ತಿರದಿಂದ ನೋಡಿ ನಲಿದ 
ಮಹಿಳೆಯರು, ಇದರ ನಡುವೆ ಚಾಮುಂಡೇಶ್ವರಿಗೆ ಸಂಪ್ರದಾಯಬದ್ಧ ಪೂಜೆ, ಪುಷ್ಪಾರ್ಚನೆಯೊಂದಿಗೆ 


ನಾಡಹಬ್ಬ ದಸರೆಗೆ ಸರಳವಾದರೂ ಸಂಭ್ರಮದ ಚಾಲನೆ ದೊರೆಯಿತು. 


ಕೊರೊನಾ ಕಾರಣದಿಂದ ಕೆಲ ವರ್ಷಗಳಿಂದ ಕಳಗುಂದಿದ್ದ ನಾಡಹಬ್ಬಕ್ಕೆ ಭರ್ಜರಿ ಆರಂಭ 
ದೊರೆಯಿತು. ಅದರಲ್ಲೂ ರಾಷ ಸ್ಪಪತಿ ದೌಪದಿ acd ದಸರಾವನ್ನು ಉದ್ರಾಟಿಸಿರುವುದು 
ವಿಶೇಷವಾಗಿತ್ತು. ಬುಡಕಟ್ಟು ಸಮುವಾಯದಿಂದ ರಾಷ್ಟ ಪತಿ ಸ್ಥಾನಕ್ಕೇರಿದ ಅಚ್ಚರಿಯ ದೌಷದಿ ಮುರ್ಮ್ಯ 
ಅವರು ಪ್ರಮುಖ ಆಕರ್ಷಣೆಯಾಗಿದ್ದರು. ಸಾಮಾನ್ನ ಸಚಿವರು, ಜನಪತಿನಿಧಿಗಳು, ಆಡಳಿತ ಪಕ್ಷದ 
ಮುಖಂಡರ ಅಬ್ಬರದಿಂದ ಆರಂಭವಾಗುತ್ತಿದ್ದ ನಾಡಹಬಕೆ ಈ ಬಾರಿ ವಿಶೇಷ ಚಾಲನೆ ದೊರೆಯಿತು. 
ಸುಮಾರು 200 ಮಂದಿ ಬುಡಕಟ್ಟು ಜನರಿಗೆ ರಾಷ್ಟಪತಿ ಅವರನ್ನು ಭೇಟಿ ಮಾಡಲು ಅವಕಾಶ 
ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. 


ಬಳಿಕ ಮಾತಾನಾಡಿದ ಮೇಡಂ ಪೆಸಿಡೆಂಟ್‌, “ದಸರಾ ಭಾರತದ ಉಚ್ಛ್ರಾಯ ಸಂಸ್ಕ ತಿಯನ್ನು 
ಪ್ರತಿಬಿಂಬಿಸುತ್ತಿದೆ. ದಸರಾ ಮಹಿಳಾ ಪ್ರಧಾನವಾಗಿದೆ. ಮಹಿಷನನ್ನು ಚಾಮುಂಡೇಶ್ವೇರಿ ರಜದ 
ದುರ್ಗಾ, ಚಂಡಿ ಕೂಡ ಆರಾಧ್ಯ ದೇವಿಯಾಗಿದ್ದಾರೆ. ನಪದುಗೇಯರನ್ನು ಪೂಜಿಸುವುದು ಕೂಡ 
ಮಹಿಳಾ ಪ್ರಾಧಾನ್ಯತೆಯ ಸಂಕೇತ. ಕಿತ್ತೂರು ಚೆನ್ನಮ್ಮ ಒನಕೆ ಓಬವ್ವ, ಅಟಕ್ಕ ದೇವಿ ಕರ್ನಾಟಕದ 
ವೀರತ್ಪಕ್ಕೆ ಸಾಕ್ಷಿಯಾಗಿದ್ದಾರೆ,” ಎಂದರು. 


ವೇದಿಕೆಯಲ್ಲಿ ಆರೇ ಮಂದಿ: ಉದ್ರಾಟನೆ ಸಂದರ್ಭ ವೇದಿಕೆ ಮೇಲೆ ಕೇವಲ ಆರು ಮಂದಿಗೆ 
ಮಾತ್ರ ಅವಕಾಶ ನೀಡಲಾಯಿತು. ರಾಷ್ಟಪತಿ ದೌಪದಿ ಮುರ್ಮು, ರಾಜ್ಯಪಾಲ ಥಾವರ್‌ಚಂದ್‌ 
ಗೆಹ್ಲೋಟ್‌, ಮುಖ್ಯಮಂತ್ರಿ ಬಸವರಾಜ ಬೆೊಿಮ್ಮಾಯಿ, ಕೇಂದ್ರ ಸಚಿವರಾದ ಪ್ರಲ್ಲಾದ್‌ ಜೋಶಿ, ಶೋಭಾ 
ಕರಂದ್ಲಾಜೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್‌ ಟಿ.ಸೋಮಶೇಖರ್‌ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಸಚಿವ ಸುನೀಲ್‌ ಕುಮಾರ್‌ ಮಾತ್ರ ಇದ್ದರು. ಮಹಾಪೌರ NE ಹಾಗೂ 
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಿದ್ದ ಚಾಮುಂಡೇಶ್ವರಿ ಕ್ಷೆ "ಕೇತದ ಶಾಸಕ ಜಿ.ಟಿ.ದೇವೆಗೌಡ ಅವರಿಗೂ 
ವೇದಿಕೆಯಲ್ಲಿ ಅವಕಾಶ ಇರಲಿಲ್ಲ. ಅವರೆಲ್ಲರೂ ವೇದಿಕೆಯ ಕೆಳಭಾಗದಲ್ಲಿ ಗಣ್ಯರಿಗೆ ಮೀಸಲಾಗಿದ್ದ 


ಜಾಗದಲ್ಲಿ ಕುಳಿತುಕೊಳ್ಳಬೇಕಾಯಿತು. 


ರಾಷ್ಟ್ರಪತಿಗೆ ಮೈಸೂರು ಪೇಟ: ನಾಡಹಬ್ಬ ದಸರಾಕ್ಕೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ 
ಪುಷ್ರಾರ್ಚನೆಯೊಂದಿಗೆ "ರಾಷ್ಟಪತಿ ದೌಪದಿ ಮಮ ಹಿ ಚಾಲನೆ ನೀಡಿದ ನಂತರ ಮೈಸೂರಿನ 


ಸಂಪ್ರದಾಯದಂತೆ ಗೌರವಿಸಲಾಯಿತು. ರಾಜ್ಯಪಾಲರು, ಮುಖ್ಯಮಂತ್ರಿ ಹಾಗೂ ಸಚಿವರು “ಅವರಿಗೆ 
ಮೈಸೂರು ಪೇಟ ತೊಡಿಸಿದರು. ರಾಜಸ್ಥಾನದ ಜೈಪುರ್‌ನಲ್ಲಿ ವಿನ್ಯಾಸಗೊಳಿಸಿದ 4.25 ಕೆ.ಜಿ. ತೂಕದ 
ಚಾಮುಂಡೇಶ್ತರ ದೇವಿಯ ಬೆಳ್ಳಿಯ ಮೂರ್ತಿ ಇದ್ದ ಪುಟ್ಟ ಮಂಟಪವನ್ನು ಕೊಡುಗೆಯಾಗಿ 


ನೀಡಲಾಯಿತು. 


263 


ರೇಷ್ಮೆ ಸಿ ಸೀರೆಯಲ್ಲಿ ಮುರ್ಮು ಅಮ್ಮ: ರಾಷ್ಟ ಷ್ಟಪತಿ ದ್ರೌಪದಿ ಮುರ್ಮು ಅವರು ಮೈಸೂರಿನವರೇ 
ನೀಡಿದ ಮೈಸೂರು ರೇಷ್ಯ ಸೀರೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಡಹಬ್ಬ ಉದ್ದಾಟಿಸಿರುವುದು 
ಒತೇಹವಾಗತು ರಾಷ್ಟ್ರಪತಿ ಅವರನ್ನು ದಸರೆಗೆ ಪಿಹ್ನಾನಿಸಲು ಜಿಲ್ಲಾ ಉಸ್ತುವಾರಿ ಸಚಿವ 
ಸ್‌.ಟಿ.ಸೋಮಶೇಖರ” ಹಾಗೂ ಪ್ರಮುಖರು ಮೈಸೂರಿನಿಂದ ರೇಷ್ಮೆ ಸೀರೆಯನ್ನು ಕೊಂಡೊಯ್ದಿದ್ದರು. 
Kl ಬೆಲೆ ರೂ.70 ಸಾವಿರ ಎನ್ನಾಲಾಗಿದೆ. RE ಈ ಸೀರೆ ನೀಡಿದ್ದರು. ಆದರೆ, 
ಇದೇ ಸೀರೆಯನ್ನು ರಾಷ್ಟ್ರಪತಿ ದರಿಸಿ ಬರುತ್ತಾರೆ ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಅವರನ್ನು 
ಕಂಡಾಗ ಎಲ್ಲರಿಗೂ ಅಚ್ಚರಿ. ಯಾವುದೇ ಆಡಂಬರ, ಆಭರಣ ಇಲ್ಲದೆ ಆಗಮಿಸಿದ ಅವರ 
ಸರಳತೆಯನ್ನು ಹಲವರು ಮೆಚ್ಚಿಕೊಂಡರು. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ:27.09.2022. 
57. ಭಾರತದ ವಿಶ್ವಗುರುವಾಗಿಸಲು ಶ್ರಮಿಸಿ 


ಧಾರವಾಡ ಐಐಐಟಿ ದೇಶಕ್ಕೆ ವಿಶೇಷ ಕೊಡುಗೆ ನೀಡಲಿದೆ. ಇದನ್ನು ಹೆಮ್ಮೆಯಿಂದ ಹೇಳುವೆ. 
ಇಲ್ಲಿನ ವಿದ್ಯಾರ್ಥಿಗಳು ದೇಶ- ದೇಶಗಳ ಪ್ರತಿಷ್ಠಿತ ಕಂಪನಿ, ಸಂಸ ಸ್ನೆಗಳಲ್ಲಿ ಫಲ ಮಾಡಿ ಉನ್ನತ ಹಂತಕ್ಕೆ 
ಬೆಳೆಯಲಿ fa ರಾಷ್ಟ್ರಪತಿ ದೌಪದಿ ಮುರ್ಮು ಶುಭ ಹಾರೈಸಿದರು. 


ನಗರದ ತಡಸಿನಕೊಪ್ಪದಲ್ಲಿ ನಿರ್ಮಿಸಲಾಗಿರುವ ಭಾರತೀಯ ಮಾಹಿತಿ ತಂತ್ರಜ್ಞಾನ 
ಸಂಸ್ಥೆ(ಐಐಐಟಿ)ಯ ನೂತನ ಕ್ಯಾಂಪಸ್‌ನ್ನು ಉದ್ರಾಟಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ 
2015ರಲ್ಲಿ ಐಐಟಿಗೆ ಶಿಲಾನ್ವಾಸ ನೆರವೇರಿಸಿದ್ದರು. ಈಗ ಶಾಶ್ವತ ಕ್ಯಾಂಪಸ್‌ ತಲೆ ಎತ್ತಿನಿಂತಿದೆ. 
ಐಐಐಟಿಯ ಘೋಷವಾಕ್ಯ "ಜ್ಞಾನವಿಕಾಸ' ಎಂದಿದೆ. ಜ್ಞಾನದಲ್ಲಿಯೇ ವಿಕಾಸ ಅಡಗಿದೆ. ಭಾರತವನ್ನು 
ವಶ್ವಗುರು ಮಾಡುವ ದಿಸೆಯಲ್ಲಿ ಜ್ಞಾನದ ವಿಕಾಸ ಆಗಬೇಕು. ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು 
ಕಠಿಣ ಶ್ರಮದಿಂದ ಯಶಸ್ಸುಗಳಿಸಬೇಕು ಎಂದರು. 


ರಾಜ್ಯಪಾಲ ಥಾವರಚಂದ್‌ ಗೆಹಲೋಟ್‌ ಮಾತನಾಡಿ, ಕರ್ನಾಟಕವು ಐಟಿ ಹಬ್‌ ಆಗಿದ್ದು 
ಧಾರವಾಡದಲ್ಲೂ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಿವೆ. ಪ್ರಧಾನಿ ಮೋದಿ ಭಾರತವನ್ನು ಆತ್ಮನಿರ್ಭರ 
ಮಾಡಲು ಪಣ ತೊಟ್ಟಿದ್ದು, ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೈ ಜೋಡಿಸಬೇಕು ಎಂದರು. 

ಕೇಂದ್ರ ಸಚಿವ ಪ್ರಲ್ಲಾದ್‌ ಜೋಶಿ ಮಾತನಾಡಿ. 2019ರಲ್ಲಿ ಶಿಲಾನ್ಯಾಸಗೊಂಡ ಐಐಐಟಿ 
3ವರ್ಷಗಳಲ್ಲಿ ಉದ್ದಾಟನೆಗೊಂಡಿದೆ. 2023ರ ಡಿಸೆಂಬರ್‌ನಲ್ಲಿ ಧಾರವಾಡ ಐಐಐಟಿ ಉದ್ರಾಟನೆಗೆ 
ಪ್ರಧಾನಿ ಮೋದಿ ಆಗಮಿಸ ಲಿದ್ದಾರೆ. ಉತ್ತಮ ಶಿಕ್ಷಣಕ್ಕೆ ಹೆಸರಾದ ಧಾರವಾಡದ ಮತ್ತೊಂದು ಹೆಮ್ಮೆ 


ಐಐಐಟಿ ಎಂದರು. 


ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿ, ತಂತ್ರಜ್ಞಾನದ ಇಂದಿನ ಯುಗದಲ್ಲಿ 
ಐಐಐಟಿಯಂಥ ಸಂಸ್ಥೆ ಸ್ಥೆಗಳ ಅಗತ್ಯತೆ ಇದೆ. ಕೇಂದ್ರ ಸರ್ಕಾರ ಐಟಿ, ಬಿಟಿ, ಕೃತಕ ಬುದ್ದಿಮತ್ತೆ ಸೇರಿ 
ತಂತ್ರಜ್ಞಾನಕ್ಕೆ ಒತ್ತು ನೀಡುತ್ತಿದ್ದು, ಅದಕ್ಕೆ ಪೂರಕವಾಗಿ ಐಐಐಟಿಗಳನ್ನು ಸ್ಯಾಪಿಸುತಿದೆ. ಜನಸಂಖ್ಯೆ ಶಾಪ 
ಎಂಬ ಮಾತನ್ನು ಪ್ರಧಾನಿ ಮೋದಿ ವರವಾಗಿ ಪರಿವರ್ತಿಸಿದ್ದಾರೆ. ದಾರವಾಡ ಐಐಟಿಯಲ್ಲಿ ಮುಂದಿನ 
ದಿನಗಳಲ್ಲಿ ಎಂ.ಟೆಕ್‌ ಶಿಕ್ಷಣ ಸಿಗಲಿದೆ. ಅಲ್ಲದೇ, 2 ಸಾವಿರ ವಿದ್ಯಾರ್ಥಿಗಳು ಓದುವ ಎಲ್ಲ ಸೌಲಭ್ಯಗಳನ್ನು 


ಕಲ್ಲಿಸಲು ರಾಜ್ಯ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. 


ಐಐಟಿ ಕಾರ್ಯಾಧ್ಯಕ್ಷೆ ಸುಧಾಮೂರ್ತಿ ಸ್ಟಾಗತಿಸಿದರು. ಮಾಯಾ ಚಿಕ್ಕೇರೂರ 
ನಿರೂಪಿಸಿದರು. ಸಚಿವರಾದ ಹಾಲಪ್ಪ ಆಚಾರ, ಶಂಕರ ಪಾಟೀಲ ಮುನೇನಕೊಪ್ತ ಶಾಸಕರಾದ 
ಅರವಿಂದ ಬೆಲ್ಲದ್‌, ಪ್ರಸಾದ ಅಬ್ಬಯ್ಯ, ಐಐಐಟಿ ನಿರ್ದೇಶಕ ಡಾ.ಕವಿ ಮಹೇಶ, ಕುಲಸಚಿವ ಪ್ರೊ. 

ಚನ್ನಪ್ಪ ಅಕ್ಕಿ ಇದ್ದರು. 
ಆಧಾರ: ವಿಜಯವಾಣಿ, ದಿನಾಂಕ:27.09.2022. 


264 


58. INSTITUTES SHOULD AIM TO BE WORLD - 
CLASS, SAYS MURMU 


PRESIDENT Droupadi Murmu said the number of Indian institutions in 
international rankings must rise for India to become an educational superpower. 


Speaking at the inauguration of the recently established St Joseph’s University, 
she said universities must help train students in a multi-dimensional way, and respond 
to their aspirations. “Many Indian institutions have earned a place in international 
rankings, but their numbers are very small. It should be the aim of every Indian 
educational institution to become a world-class centre of learning. I am sure that if we 
take the right steps now, our country will emerge as a knowledge superpower,” she 
said. 


The 140-year-old St Joseph’s University was upgraded under the Rashtirya 
Uchchatar Shikksha Abhiyan (RUSA) scheme, with President Murmu inaugurating 
the university.” The university has earned a good reputation by setting high academic 
standards and contributing significantly to its co-curricular activities. Education is the 
most important means for social transformation. Our universities have to play the role 
of change agents, it is the responsibility of educational institutions to train and equip 
students in such a way that they are prepared for the demands of the future. Students 
have to be made future-ready,” the President said. 

She said that universities must also accommodate sutdents’ aspirations, 
instead of pursuing methods of rote learning in eduction. “To day’s younger 
population is very aspirational, and universities need to respond to their diverse 
aspirations. Education should be more about critical thinking over rote learning. There 
are many opportunities being given out in the world, but the skills needed are multi- 
dimensional, working and studying must also be multi-dimensional in nature,” she 
said. 

She also pointed out that the current movement of science and technology in 
India is vital for its national development, and to help ensure the well-being of people, 
especially those coming from the lower strata of society. 


Courtesy: Indian Express, Dated:28.09.2022. 
59. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷ ದೊಂದಿಗೆ ತರಬೇತಿ ಅಗತ್ಯ 

ಎಲ್ಲ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದೊಂದಿಗೆ, ಉತ್ತಮ ಭವಿಷ್ಯವನ್ನು 

ರೂಪಿಸಿಕೊಳ್ಳಲು ಅಗತ್ಯ ತರಬೇತಿಯನ್ನು ನೀಡಲು ಕ್ರಮವಹಿಸಬೇಕು ಎಂದು ರಾಷ್ಟಪತಿ ದೌಪದಿ 
ಮುರ್ಮು ಅಭಿಪ್ರಾಯಪಟ್ಟರು. 

ಸೇಂಟ್‌ ಜೋಸೆಫ್ಸ್‌ ವಿಶ್ವವಿದ್ಯಾಲಯ ಉದ್ರಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ 

ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಣ ಮುಖ್ಯ ಪಾತ್ರವಹಿಸುವುದರಿಂದ ಸಮಾಜದಲ್ಲಿ ಉತ್ತಮ ರೀತಿಯ 

ಬದಲಾವಣೆ ತರಲು ಗುಣಮಟ್ಟದ ಶಿಕ್ಷಣ ಅತ್ಯಗತ್ಯ. ದೇಶ ಅಭಿವೃದ್ಧಿ ಹೊಂದಬೇಕಾದರೆ, ವಿಜ್ಞಾನ 


265 


ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಭಾರತದಲ್ಲಿರುವ ಶಿಕ್ಷಣಂ ಸಂಸ್ಥೆಗಳು ವಿಶ್ವದಲ್ಲೇ ಅತ್ಯಂತ 
ಉತ್ತಮ ಶಿಕ್ಷಣ ಸಂಸ್ಥೆಗಳಾಗಿ ಮಾರ್ಪಡಿಸಲು ಅಗತ್ಯ ಕ್ರಮಕೈಗೊಳ್ಳಬೇಕು ಎಂದು ತಿಳಿಸಿದರು. 

ಸೇಂಟ್‌ ಜೋಸೆಫ್ಸ್‌ ಶಿಕ್ಷಣ ಸಂಸ್ಥೆ ನೂರು ವರ್ಷಕ್ಕೂ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು 
ಕೊಡುಗೆ ನೀಡಿದ್ದು, ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲದೇ, ದೇಶವೇ ಹೆಮ್ಮೆ ಪಡುವ 
ವಿಷಯವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶಿಕ್ಷಣದ ಗುಣಮಟ್ಟ ವೃದ್ಧಿಸುವ ನಿಟ್ಟಿನಲ್ಲಿ 
ಮಹತ್ವದ ಪಾತ್ರವಹಿಸಿದ್ದು, ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ 
ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. 


ದ್ಯಾರ್ಥಿಗಳಿಗೆ ಮಾನವೀಯ ಗುಣ ನೀಡಬೇಕು: ಮುಖ್ಯಮಂತ್ರಿ ಬಸವರಾಜ್‌ ಬೊಮ್ಮಾಯಿ 
ಮಾತನಾಡಿ, ಶಿಕ್ಷಣ ಸಂಸ್ಥೆಗಳು ಜ್ಞಾನದ ಕೇಂದ್ರಗಳಾಗಿದ್ದು, ಮಾನವೀಯ ಹಾಗೂ ಸರಳ ವ್ಯಕ್ತಿತ್ವವನ್ನು 
ತನ್ನ ವಿದ್ಯಾರ್ಥಿಗಳಲ್ಲಿ ತುಂಬ ಬೇಕು. ದೌಪದಿ ಮುರ್ಮು ಅವರು ಅತ್ಯಂತ ಸರಳ ವ್ಯಕ್ತಿತ್ತದವರಾಗಿದ್ದು, 
ಶಿಕ್ಷಕರಾಗಿ. ಜನಪ್ರತಿನಿಧಿಯಾಗಿ, ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಷ ಪ್ಪಪತಿ ಅಭ್ಯರ್ಥಿಯಾಗಿ 


ಬಿ 


ನಾಮಾಂಕಿತರಾಗಿದ್ದ ಸಂದರ್ಭದಲ್ಲಿ ದೇವಾಲಯವನ್ನು ಸಚ್ಛಗೊಳಿಸುತ್ತಿದ್ದುದ್ದು ಅವರ ಸರಳ ವ್ಯಕ್ತಿತ್ತಕ್ಕೆ 
ಹಿಡಿದ ಕನ್ನಡಿಯಾಗಿದೆ. ನಮ್ಮ ದೇಶದಲ್ಲಿ ಚರಿತ್ರೆ ಇದೆ.. ಚಾರಿತ್ಯ ಬೇಕಾಗಿದೆ. ಪ್ರಮುಖವಾಗಿ ರಾಜ್ಯಪಾಲ 


ಥಾವರ್‌ಚಂದ್‌ ಗೆಹಲೋಟ್‌, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದರು. 
ಆಧಾರ: ವಿಶ್ವ ವಾಣಿ, ದಿನಾಂಕ:28.09.2022. 
60. ರಾಷ್ಟ್ರಪತಿ ಮುರ್ಮುಗೆ ಬೀಳ್ಕೋಡುಗೆ 
ಮು 


ದಸರಾ ಉದ್ರಾಟನೆ ಸೇರಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮೂರು ದಿನಗಳ 
ಭೇಟಿಗಾಗಿ ರಾಜ್ಯಕ್ಕೆ ಬಂದಿದ್ದ ರಾಷ್ಟಪತಿ ದೌಪದಿ ಮುರ್ಮು ಅವರಿಗೆ ಆತ್ಮೀಯವಾಗಿ 
ಬೀಳ್ಳೊಡಲಾಯಿತು. 


ಎಚ್‌ಎಎಲ್‌ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್‌ ಚಂದ್‌ ಗೆಹಲೋಟ್‌ ಹಾಗೂ 
ಸಿಎಂ ಬಸವರಾಜ ಬೊಮ್ಮಾಯಿ ಬೀಳ್ಕೊಟ್ಟರು. ಸಚಿವ ಮುರಗೇಶ್‌ ನಿರಾಣಿ, ಮುಖ್ಯ ಕಾರ್ಯದರ್ಶಿ 
ವಂದಿತಾ ಶರ್ಮಾ, ಭೂ ಸೇನಾ ಅಧಿಕಾರಿ ಬಸಂತ್‌ ರೆಪ್ಸ್‌ ಪಾಲ್‌, ನೌಕಾ ಸೇನಾಧಿಕಾರಿ ರೂಪನ್‌ 
ಬೆಂಬೇ, ಪೊಲೀಸ್‌ ಮಹಾ ನಿರ್ದೇಶಕ ಪ್ರವೀಣ್‌ ಸೂದ್‌ ಉಪಸ್ಥಿತರಿದ್ದರು. 


ಮೂರು ದಿನಗಳ ಪ್ರವಾಸದಲ್ಲಿ ಮೈಸೂರು ದಸರಾ, ಧಾರವಾಡದ ಐಐಟಿಗೆ ಮುರ್ಮು 
ಚಾಲನೆ ನೀಡಿದರು. ಧಾರವಾಡ ಮಹಾನಗರ ಪಾಲಿಕೆಯಿಂದ ಪೌರ ಸನ್ನಾನ ಸ್ಟೀಕರಿಸಿದರು. 
ಎಚ್‌ಎಎಲ್‌ನಲ್ಲಿ ಕ್ರಯೋಜನಿಕ್‌ ಇಂಜಿನ್‌ ಪ್ರತ್ಯೇಕ ಘಟಕ ಹಾಗೂ ನ್ಯಾಷನಲ್‌ ಇನ್‌ಸ್ಟಿಟ್ಕೂಟ್‌ ಆಫ್‌ 
ವೈರಾಲಜಿ ಕೇಂದ್ರದ ದಕ್ಷಣವಲಯ ಸಂಶೋಧನಾ ಕೇಂದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಸೇಂಟ್‌ 
ಜೋಸೆಫ್‌ ವಿಶ್ವವಿದ್ಯಾಲಯವನ್ನು ಉದ್ರಾಟಿಸಿದರು. ಸರ್ಕಾರದಿಂದ ನಾಗರಿಕ ಸನ್ಮಾನ ಸ್ಪೀಕರಿಸಿದರು. 


ಸಸಿ ನೆಟ್ಟ ರಾಷ್ಟ್ರಪತಿ: ದ್ರೌಪದಿ ಮುರ್ಮು ರಾಜಭವನದಲ್ಲಿ ರುದಾಕ್ಷಿ ಸಸಿ ನೆಬರು. 


w 


ರಾಜ್ಯಪಾಲರು ಮತ್ತು ರಾಜಭವನದ ಸಿಬ್ಬಂದಿಯ ಅತ್ಯುತ್ತಮ ಆತಿಥ್ಯಕ್ಕಾಗಿ ಮೆಚ್ಚುಗೆ ವೃಕಪಡಿಸಿದರು. 
ಆಧಾರ: ವಿಜಯವಾಣಿ, ದಿನಾಂ೦ಕ:29.09.2022. 
61. ಪಿಎಫ್‌ಐ ಬ್ಯಾನ್‌ 


ದೇಶಾದ್ಯಂತ ಹಲವಾರು ಹಿಂಸಾಕೃತ್ಯಗಳು ಮತ್ತು ಉಗ್ರ ಕೃತ್ಯಗಳಲ್ಲಿ ಭಾಗಿ ಹಾಗೂ ಇಸಿಸ್‌ನಂಥ 
ಜಾಗತಿಕ ಭಯೋತ್ಪಾದನಾ ಸಂಘಟನೆಗಳ ಜೊತೆಗೆ ಸಂಪರ್ಕ ಇರಿಸಿಕೊಂಡಿರುವ ಆರೋಪದ ಮೇರೆಗೆ 


266 


ಪಾಪ್ಕುಲರ್‌ ಪ್ರಂಟ್‌ ಆಫ್‌ ಇಂಡಿಯಾ (ಪಿಎಫ್‌ಐ) ವನ್ನು ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರ 
ನಿಷೇಧ ಮಾಡಿದೆ. 


ಅಷ್ಟೇ ಅಲ್ಲ ಪಿಎಫ್‌ಐ ಜೊತೆಗೆ, ಅದರ ಇತರೆ ಎಂಟು ಅಂಗ ಸಂಸ್ಥೆಗಳನ್ನೂ ನಿಷೇಧಿಸಿ ಆದೇಶ 
ಹೊರಡಿಸಲಾಗಿದೆ. ಈ ಎಲ್ಲಾ ಸಂಘಟನೆಗಳ ವಿರುದ್ಧ ಉಗ್ರ ನಿಗ್ರಹ ಕಾಯ್ತೆ ಯುಎಪಿಎ ಅಡಿಯಲ್ಲಿ 
ನಿಷೇಧದ ಕ್ರಮ ಕೈಗೊಳ್ಳಲಾಗಿದೆ. ಕೇಂದದ ಆದೇಶ ಹೊರಬೀಳುತ್ತಿದ್ದಂತೆ, ಕೇರಳದಲ್ಲಿ ಪ್ರಧಾನ ಕಚೇರಿ 
ಹೊಂದಿರುವ ಪಿಎಫ್‌ಐ, ತನ್ನ ಸಂಘಟನೆಯನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡಿದೆ. 


ಇತ್ತೀಚೆಗಷ್ಟೇ ರಾಷ್ಟ್ರೀಯ ತನಿಖಾ ದಳ (ಎನ್‌ಐಎ), ಜಾರಿ ನಿರ್ದೇಶನಾಲಯ ಮತ್ತು ಆಯಾ 
ರಾಜ್ಯಗಳ ಹೊಲೀಸರು ಪಿಎಫ ಫ್‌ಐಗೆ ಸಂಬಂಧಿಸಿದ ಕಚೇರಿಗಳು ಮತ್ತು ನಾಯಕರ ಮನೆಗಳ ಮೇಲೆ 


ದಾಳಿ ಮಾಡಿದ್ದರು. ದೇಶಾದ್ಯಂತ 2 ಬಾರಿ ದಾಳಿ ನಡೆಸಲಾಗಿದ್ದು ಮೊದಲ ಬಾರಿ 106 ಮತ್ತು 270 
ಮಂದಿಯನ್ನು ಬಂಧಿಸಲಾಗಿತ್ತು. 


ಕೇಂದ್ರದ ಅಧಿಸೂಚನೆಯಲ್ಲಿ ಏನಿದೆ: ತಡರಾತ್ರಿ ಕೇಂದ್ರ ಗೃಹ ಇಲಾಖೆ ಪಿಎಫ್‌ಐ ನಿಷೇಧದ 
ಬಗ್ಗೆ ಅಧಿಸೂಚನೆ ಹೊರಡಿಸಿದೆ. ಇದರಲ್ಲಿ ಸ್ಲೂಡೆಂಟ್ಸ್‌ ಇಸ್ಲಾಮಿಕ್‌ ಮೂವ್‌ ಮೆಂಟ್‌ ಆಫ್‌ ಇಂಡಿಯಾ 
(ಸಿಮಿ)ದ ನಾಯಕರೇ ಪಿಎಫ್‌ಐನ ಸ್ಥಾಪಕ ಸದಸ್ಯರಾಗಿದ್ದಾರೆ. ಹಾಗೆಯೇ, ಪಿಎಫ್‌ಐ ಜಮಾತ್‌ ಉಲ್‌ 
ಮುಜಾಹಿದೀನ್‌ ಬಾಂಗ್ಲಾದೇಶ (ಜೆಎಂಬಿ) ಜೊತೆಗೂ ಸಂಪರ್ಕ ಇರಿಸಿಕೊಂಡಿದೆ. ಈ ಎರಡೂ 
ನಿಷೇಧಿತ ಸಂಘಟನೆಗಳಾಗಿವೆ ಎಂದಿದೆ. ಅಷ್ಟೇ ಅಲ್ಲ, ಜಾಗತಿಕ ಭಯೋತ್ಪಾದಕ ಸಂಘಟನೆ ಇಸಿಸ್‌ 
ಜೊತೆಗೂ ಪಿಎಫ್‌ಐ ಸಂಪರ್ಕ ಇರಿಸಿ ಕೊಂಡಿರುವುದು ಹಲವಾರು ಬಾರಿ ಅರಿವಿಗೆ ಬಂದಿದೆ. ಪಿಎಫ್‌ಐ 
ಮತ್ತು ಅದರ ಸಹವರ್ತಿ ಸಂಘಟನೆಗಳು ದೇಶದಲ್ಲಿ ಅಭದ್ರತೆಯ ಭಾವ ಸೃಷಿಸಿ, ಸಮುದಾಯವೊಂದರ 
ಜನರನ್ನು ಮೂಲಭೂತವಾದಕ್ಕೆ ತಳ್ಳುತ್ತಿತ್ತು ಇದರ ಫಲವೆಂಬಂತೆ ಪಿಎಫ್‌ಐನ ಕೆಲವರು 
ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರ್ಪಡೆಯಾಗಿದ್ದನ್ನು ಉಲ್ಲೇಖಿಸಿರುವ ಸರ್ಕಾರ, 
ನಿಷೇಧದ "ಆದೇಶಕ್ಕೆ ಸಮರ್ಥನೆ ನೀಡಿದೆ. ಜೊತೆಗೆ ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಗುಜರಾತ್‌ 
ಸರ್ಕಾರಗಳೂ ಪಿಎಫ್‌ ಐ ನಿಷೇಧಕ್ಕೆ ಶಿಫಾರಸ್ಸು ಮಾಡಿದ್ದವು ಎಂದು ಕೇಂದ್ರ ಸರ್ಕಾರ ಹೇಳಿದೆ. 


ನಿಷೇಧಕ್ಕೆ ಕಾರಣಗಳು: 


> ಪಿಎಫ್‌ಐ ಸದಸ್ಯರು ಹಿಂಸಾಚಾರ, ಅಪರಾಧ, ಕಾನೂನು ಬಾಹಿರ ಚಟುವಟಿಕೆಗಳು, 
ಭಯೋತ್ಪಾದನೆಗೆ ಕುಮ್ಮಕ್ಕು ಆರೋಪ. 


>» 17 ರಾಜ್ಯಗಳಲ್ಲಿ ಹರಡಿರುವ ಪಿಎಫ್‌ಐ, ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುತ್ತಿತ್ತು. 
> ವಿವಿಧ ರಾಜ್ಯಗಳಲ್ಲಿ ಪಿಎಫ್‌ಐ ಮತ್ತು ಅದರ ಸಹವರ್ತಿ ಸಂಘಟನೆಗಳ ಮೇಲೆ 1300 ಪ್ರಕರಣ 


> ಪಿಎಫ್‌ಐಗೆ ಇಸಿಸ್‌ ಸೇರಿ ಇತರೆ ಅಂತಾರಾಷ್ಟೀಯ ಉಗ್ರಗಾಮಿ ಸಂಘಟನೆಗಳ ಜೊತೆಗೆ 
ಳು 


> ಬಾಂಗ್ಲಾದೇಶದ ಜಮಾತ್‌ ಉಲ್‌ ಮುಜಾಹಿದೀನ್‌ ಜೊತೆಗೂ ನಂಟು. 
> ಕೇರಳ ಸೇರಿದಂತೆ ವಿವಿಧೆಡೆಯ ಅರಣ್ಯಗಳಲ್ಲಿ ಪಿಎಫ್‌ಐನಿಂದ ತರಬೇತಿ 
> ಕರ್ನಾಟಕ, ಕೇರಳದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಯಲ್ಲಿ ಭಾಗಿಯಾಗಿರುವ ಆರೋಪ. 


267 


ನಿಷೇಧಕ್ಕೋಳಗಾದ ಸಂಘಟನೆಗಳು: 


> 


ಪಾಪ್ಯುಲರ್‌ ಫ್ರಂಟ್‌ ಆಫ್‌ ಇಂಡಿಯಾ (ಪಿಎಫ್‌ಐ) 


> ರೆಹಾಬ್‌ ಇಂಡಿಯಾ ಫೌಂಡೇಶನ್‌(ಆರ್‌ಐಎಫ್‌) 


VV VY VY VY VY 


ಕ್ಯಾಂಪಸ್‌ ಫ್ರಂಟ್‌ ಆಫ್‌ ಇಂಡಿಯಾ(ಸಿಎಫ್‌ಐ) 

ಆಲ್‌ ಇಂಡಿಯಾ ಇಮಾಮ್ಸ್‌ ಕೌನ್ಸಿಲ್‌ (ಎಐಐಸಿ) 

ನ್ಯಾಷನಲ್‌ ಫೆಡರೇಶನ್‌ ಆಫ್‌ ಹ್ಯೂಮನ್‌ ರೈಟ್ಸ್‌ ಆರ್ಗನೈಸೇಶನ್‌ (ಎನ್‌ಸಿಎಚ್‌ಆರ್‌ಒ) 
ನ್ಯಾಷನಲ್‌ ವಿಮೆನ್ಸ್‌ ಪ್ರಂಟ್‌ 

ಜೂನಿಯರ್‌ ಫ್ರಂಟ್‌ 


ಎಂಪವರ್‌ ಇಂಡಿಯಾ ಫೌಂಡೇಶನ್‌ ಆ್ಯಂಡ್‌ ರೆಹಾಬ್‌ ಫೌಂಡೇಶನ್‌, ಕೇರಳ. 


ಆಧಾರ: ಉದಯವಾಣಿ, ದಿನಾಂಕ:27.09.2022. 


268 


ಭಾಗ-5 
ರಾಜ್ಯ ನೆಲ, ಜಲ, ಭಾಷೆ 
1. 56,825 ಚದರ ಕಿ.ಮೀ. ಪರಿಸರ ಸೂಕ್ಷ್ಮ ಪ್ರದೇಶ 


ಗುಜರಾತ್‌, ಮಹಾರಾಷ್ಟ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ 
ವ್ಯಾಪಿಸಿರುವ ಪಶ್ಚಿಮ ಘಟ್ಟ ಪಡೇಶದ 56,825 ಚದರ ಕಿ.ಮೀ. ವಿಸ್ಟೀರ್ಣವನ್ನು ಪರಿಸರ ಸೂಕ್ಷ್ಮ 
ಪ್ರದೇಶವೆಂದು ಗುರುತಿಸ ಠೇಂದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ 
ಮತ್ತೊಮ್ಮೆ ಕರಡು ಅಧಿಸೂಚನೆ ಹೊರಡಿಸಿದೆ. ಈ ಹಿಂದೆ ಮೂರು ಬಾರಿ ಕರಡು ಅಧಿಸೂಚನೆ 
ಹೊರಡಿಸಲಾಗಿತ್ತು. 


ಅಳಿವಿನ ಅಂಚಿನಲ್ಲಿರುವ ಅಪರೂಪದ ಸಸ್ಯ ಮತ್ತು ಪ್ರಾಣಿ ಸಂಕುಲ, ನದಿ ಮೂಲಗಳನ್ನು 
ಹೊಂದಿರುವ ಪಶ್ಚಿಮ ಘಟ್ಟದ ಕೆಲ ಪ್ರದೇಶವನ್ನು ಪರಿಸ ಸರ ಸೂಕ್ಕ್ಮ ಪ್ರದೇಶವೆಂದು ಘೋಷಿಸಿದ 
ಬಳಿಕವಷ್ಟೇ ಈ ಪ್ರದೇಶಕ್ಕೆ ಯುನೆಸ್ಕೊ ವಿಶ್ರಪಾರಂಪರಿಕ ತಾಣಗಳ ಮಾನ್ಯತೆ ದೊರಕುತ್ತದೆ. ಈ ನಿಟ್ಟಿನಲ್ಲಿ 
ಕೇಂದ್ರದ ಪ್ರಯತ್ನ ಸಾಗಿದೆ. ಆದರೆ" ಕೇರಿದ್ರದ ಈ ಪ್ರಯತ್ನಕ್ಷೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ ರಾಜ್ಯಗಳು 
ನಿರಂತರವಾಗಿ ವಿರೋಧ ವ್ಯಕ್ತಪಡಿಸುತ್ತಲೇ ಇವೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಜುಲೈ 6 ರಂದು 
ಹೊಸದಾಗಿ ಕರಡು ಅಧಿಸೂಚನೆ ಹೊರಡಿಸಿದೆ. 1986ರ ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಈ 
ಅಧಿಸೂಚನೆ ಹೊರಡಿಸಿದ್ದು, ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗಿದೆ. 


ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಉಳಿಸಲು ಘಟ್ಟದ 59,940 ಚದರ ಕಿ.ಮೀ. ವಸೀರ್ಣವನ್ನು 
ಪರಿಸರ ಸೂಕ್ಷ್ಮ ಪ್ರದೇಶವೆಂದು BA ಸಂರಕ್ಷಿಸ ಬೇಕು ಎಂದು ಕೇಂದ್ರ ಸರ್ಕಾರ ರಚಿಸಿದ ಉನ್ನತ 
ಮಟ್ಟದ ಸಮಿತಿಯು 2013ರಲ್ಲಿ ವರದಿ ಸಲ್ಲಿಸಿತ್ತು. 


ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಕೆಲ ಬಗೆಯ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. 


» ಗಣಿಗಾರಿಕೆ ಕಲ್ಲುಗಣಿಗಾರಿಕೆ ಮತ್ತು ಮರಳು ಗಣಿಗಾರಿಕೆಯನ್ನು ಪೂರ್ಣ 
ನಿಷೇಧಿಸಲಾಗಿದೆ. ಹಾಲಿ ನಡೆಯುತ್ತಿರುವ ಗಣಿಗಾರಿಕೆಗಳನ್ನು ಅಂತಿಮ ಅಧಿಸೂಚನೆ 
ಹೊರಬಿದ್ದ ದಿನದಿಂದ ಐದು ವರ್ಷದೊಳಗೆ ತೆರವುಗೊಳಿಸಲಾಗುತ್ತದೆ. 


> ಹೊಸದಾಗಿ ಯಾವುದೇ ಉಷ್ಟ ವಿದ್ಯುತ್‌ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. 
ಅಸ್ತಿತ್ವದಲ್ಲಿರುವ ಸ್ಥಾವರಗಳ ವಿಸರಣೆಗೂ ಅವಕಾಶವಿಲ್ಲ. 


» ಕೇಂದ್ರ ಅಥವಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳೂ "ಕೆಂಪು' ಪಟ್ಟಿಯಲ್ಲಿ 
ನಿಗದಿಪಡಿಸಿರುವ ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ನಿಷೇಧಿಸಲಾಗಿದೆ. 
ಆರೋಗ್ಯ ರಕ್ಷಣಾ ಸಂಸ್ಥೆಗಳೂ ಸೇರಿದಂತೆ ಅಸ್ತಿತ್ವದಲ್ಲಿರುವ ಕೆಂಪು ಪಟ್ಟಿಯ ಎಲ್ಲ 


ಕೈಗಾರಿಕೆಗಳ ಮುಂದುವರಿಕೆಗೆ ಅವಕಾಶ ಕಲ್ಲಿಸಲಾಗಿದೆ. 


> 20,000 ಚದರ ಕಿ.ಮೀಟರ್‌ ವಿಸ್ತೀರ್ಣಕ್ಕೂ ಹೆಚ್ಚಿನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ 
ಹೊಸ ಯೋಜನೆಗಳೂ 50 ಹೆಕ್ಟೇರ್‌ ಅಥವಾ 1,50,000 ಚದರ ಮೀಟರ್‌ಗಿಂತ 
ಹೆಚ್ಚಿನ ವಿಸ್ತೀರ್ಣದ ಟೌನ್‌ಶಿಪ್‌ ಮತ್ತು ಪ್ರದೇಶಾಭಿವೃದ್ಧಿ ಯೋಜನೆಗಳನ್ನು 
ನಿಷೇಧಿಸಲಾಗಿದೆ. ಆದರೆ, ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಈಗಾಗಲೇ ಇರುವ ವಸತಿಗಳ 
ದುರಸ್ತಿ ವಿಸ್ತರಣೆ, ನವೀಕರಣಕ್ಕೆ ನಿರ್ಬಂಧವಿಲ್ಲ. ಯೋಜನೆ. ಚಟುವಟಿಕೆಗಳ ನಿಯಂತ್ರಣ 
ಹೇಗೆ? 


269 


> ಪರಿಸರದ ಮೇಲೆ ಬೀರುವ ಪರಿಣಾಮವನ್ನು ಅವಲೋಕಿಸಿ ಹೊಸ ಜಲವಿದ್ಯುತ್‌ 
ಯೋಜನೆಗಳಿಗೆ ಅವಕಾಶ ನೀಡಬಹುದು. 2006ರ ಸೆಪ್ಟೆಂಬರ್‌ 14ರಂದು 
ಹೊರಡಿಸಲಾಗಿರುವ ಆದೇಶಕ್ಕೆ ಅನುಗುಣವಾಗಿ ಈ ಯೋಜನೆಯ ಮೌಲ್ಯಮಾಪನ 
ಆಗಬೇಕು. 


> ಪಶ್ಚಿಮ ಘಟ್ಟಗಳ ಪ್ರದೇಶಕ್ಕೆ ಸಂಬಂಧಿಸಿದ ಈ ಅಧಿಸೂಚನೆಯ ನಿಯಮ ಜಾರಿ ಮತ್ತು 


ಮೇಲ್ವಿಚಾರಣೆ ಅಧಿಕಾರ ರಾಜ್ಯ ಸರ್ಕಾರದ್ದು. 


> ಪಶ್ಚಿಮ ಘಟ್ಟ ವ್ಯಾಪ್ತಿಯ ಆರು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಕೇಂದ್ರ ಪರಿಸರ, 
ಅರಣ್ಯ ಸಚಿವಾಲಯವು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ ಮೇಲ್ವಿಚಾರಣಾ ಕೇಂದ್ರ 


ಸ್ಥಾಪಿಸುತ್ತದೆ. 
ಆಧಾರ:-ಪ್ರಜಾವಾಣಿ, ದಿನಾಂಕ:10.07.2022 
2. ಪಶ್ಚಿಮ ಘಟ್ಟ ತ್ರಿವಿಧ ಹೋರಾಟ 


ಊಟ ಖೊ 
ಕಸ್ತೂರಿ ರಂಗನ್‌ ವರದಿ ಆಧರಿಸಿ ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ವಲಯ ಗುರುತಿಸುವ 
ಕೇಂದ್ರ ಪರಿಸರ ಇಲಾಖೆಯ ಐದನೇ ಅಧಿಸೂಚನೆ ವಿರುದ ರಾಜ್ಯ ಸಕಾರ ತೀವ್ರ ಅಸಮಾಧಾನ 
ಹೊರಹಾಕಿದೆ. ಅಧಿಸೂಚನೆ ಅನುಷ್ಠಾನ ತಡೆಯುವ ನಿಟ್ಟಿನಲ್ಲಿ ವಿಳಂಬ ಮಾಡದೇ ಮೂರು ವಿಧದ 


ಹೋರಾಟಕ್ಕೆ ಮುಂದಾಗಿದೆ. 


ಈ ಅಧಿಸೂಚನೆ ಒಪ್ಪಲಾಗದು ಎಂದು ಜುಲೈ 22 ರಂದು ನಡೆಯುವ ಸಂಪುಟ ಸಭೆಯಲ್ಲಿ 
ನಿರ್ಣಯಿಸುವುದು. ಜುಲೈ "25 ಅಥವಾ 26 ವ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ದೆಹಲಿಗೆ 
ತೆರಳಿ ಪರಿಸರ ಸಚಿವರ ಸಮುಖದಲ್ಲಿ ರಾಜ್ಯದ ನಿಲುವು ಸ್ಪಷ್ಟಪಡಿಸುವುದು ಹಾಗೂ ಕೇಂದದ ನೆರವಿಗೆ 
ಒತ್ತಾಯಿಸುವುದು. ಹಿರಿಯ ನುರಿತ ವಕೀಲರನ್ನು ನೇಮಿಸಿ ಹಸಿರು ಪೀಠದಲ್ಲಿ ಈ ಅಧಿಸೂಚನೆ ವಿರುದ್ಧ 
ಕಾನೂನು ಹೋರಾಟ ಮಾಡುವುದು. ಹೀಗೆ ಮೂರು ನಿರ್ಧಾರಗಳನ್ನು ರಾಜ್ಯ ಸರ್ಕಾರ 
ತೆಗೆದುಕೊಂಡಿದೆ. ವಿಕಾಸ ಸೌಧದಲ್ಲಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸ್ಪೀಕರ್‌ ವಿಶ್ವೇಶ್ವರ ಹೆಗಡೆ, 
ಕಾಗೇರಿ, ಮಾಜಿ ಮುಖ್ಯಮಂತ್ರಿ ಬಿ.ಎಸ್‌. ಯಡಿಯೂರಪ್ಪ ಉಪಸ್ಥಿತಿಯಲ್ಲಿ ಸೇರಿದ್ದ ಐದು ಜಿಲ್ಲೆಗಳ 
15ಕ್ಕೂ ಹೆಚ್ಚು ಶಾಸಕರ 'ಸಮ್ಮುಖ ಈ ನಿರ್ಣಯ ಕೈಗೊಳ್ಳಲಾಯಿತು. ಕೇಂದ ಪರಿಸ ಸರ ಸಚಿವಾಲಯ 
ಪಶ್ಚಿಮ ಘಟ್ಟ ಸೂಕ್ಷ್ಮ ವಲಯದ ಬಗ್ಗೆ ರಡು. ಅಧಿಸೂಚನೆ ವಿರುದ್ಧ ಸಭೆಯಲ್ಲಿ ತೀವ್ರ 
ಆಕೋಶ ವ್ಯಕವಾಯಿತು. ಸಭೆಯಲ್ಲಿ ಪಕ್ಷಭೇದ ಮರೆತು ಒಕ್ಕೂರಲಿನ ವಿರೋಧ ವ್ಯಕ್ತವಾಗಿದೆ. 


ಅಧಿಸೂಚನೆ ವಿರುದ್ಧ ಕಾನೂನು ಹೋರಾಟ ಹಾಗೂ ಜನಾಭಿಪ್ರಾಯ ಸಂಗೃಹಕ್ಕೆ 
ನಿರ್ಧರಿಸಲಾಗಿದೆ ಎಂದು ಗೃಹಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ನೀಡಿದ್ದಾರೆ. ವರದಿಯ ಬಗ್ಗೆ ಈ 
ಹಿಂದೆ ವ್ಯಕ್ತವಾಗಿದ್ದ ಯಾವುದೇ ಆಕ್ಷೇಪಣೆಗಳನ್ನು ಪರಿಗಣಿಸಿಲ್ಲ ಎಂದು ಸಚಿವರು ಸರಿಯಾದ ಹಾಗೂ 
ವೈಜ್ಞಾನಿಕ ಸರ್ವೇ ನಡೆದಿಲ್ಲ ಹಾಗಾಗಿ ಪರಿಸರ ಸಚಿವರ ಬಳಿಗೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ 
ಲೋಕಸಭಾ ಸದಸ್ಯರೂ ಹಾಗೂ ಶಾಸಕರನ್ನು ಒಳಗೊಂಡ ನಿಯೋಗದೊಂದಿಗೆ ತೆರಳಲಾಗುವುದು 


ಎಂದರು. 


ನೂತನ ಅಧಿಸೂಚನೆ ಅನುಷ್ಠಾನಗೊಂಡರೆ ಗ್ರಾಮೀಣ ಭಾಗದ ಜನರ ಬದುಕು 
ಅಸಹನೀಯವಾಗುತ್ತದೆ. ಹೀಗಾಗಿ ಶತಾಯಗತಾಯ ವಿರೋಧಿಸಲಾಗುತ್ತದೆ ಎಂದರು. 


© 


270 


ಸಭೆಯಲ್ಲಿದ್ದವರು: ಸಂಪುಟ ಸದಸ್ಯರಾದ ಆನಂದ್‌ ಸಿಂಗ್‌, ಶಿವರಾಮ್‌ ಹೆಬ್ಬಾರ್‌, ವಸ್‌: 
ಅಂಗಾರ, ಮಾಜಿ ಶಾಸಕ ಜೀವರಾಜ್‌, ಶಾಸಕರಾದ ಅಂಜಲಿ ನಿಂಬಾಳ್ಸರ್‌, ರಾಜೇಗೌಡ ರೂಪಾಲಿ 
ಸಂತೋಷ್‌ ನಾಯಕ್‌, ಎಂ.ಪಿ. ಕುಮಾರಸ್ವಾಮಿ, ಸುನೀಲ್‌ ನಾಯಕ್‌. 


1,753 ಹಳ್ಳಿಗಳಿಗೆ ತೊಂದರೆಯಾಗುತ್ತದೆ: ಹೊಸ ಅಧಿಸೂಚನೆ ರಾಜ್ಯದ 20,668 ಚದರ 
ಕಿಲೋಮೀಟರ್‌ಗೆ ಅನ್ವಯವಾಗಲಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಕೊಡಗು, ಹಾಸನ, 
ಉಡುಪಿ, ಚಿಕ್ಕಮಗಳೂರು, ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಪರಿಣಾಮ ಬೀರುತ್ತದೆ. ಅಂದಾಜು 
1,753 ಹಳ್ಳಿಗಳಿಗೆ ತೊಂದರೆಯಾಗುತ್ತದೆ. 


ರಾಜ್ಯದ ವಾದವೇನು: ಕಸ್ತೂರಿ ರಂಗನ್‌ ವರದಿ ಒಪ್ಪಿದರೆ ಈ ಭಾಗದ ನಿವಾಸಿಗಳಿಗೆ ಕಿರುಕುಳ 
ಆಗುತ್ತದೆ ಎಂಬುದು ಸಭೆಯಲ್ಲಿ ಚರ್ಚೆ ಆಗಿದೆ. ಈಗಾಗಲೇ ಅರಣ್ಯ ರಕ್ಷಣೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ 
ಕಾಡಿನ ಪ್ರಮಾಣ ಜಾಸ್ತಿ ಆಗಿದೆ. ಪರಿಸರ ರಕ್ಷಣೆಗೆ ಸೂಕ್ತ ಕಾನೂನುಗಳಿವೆ. ಹೀಗಿದ್ದರೂ ವರದಿ 
ಅನುಷ್ಠಾನ ಮಾಡಲಾಗುತ್ತಿದೆ. ಆದರೆ, ಹೊಸ ಅಧಿಸೂಚನೆ ಅವೆ ೈಜ್ಞಾನಿಕವಾಗಿದೆ. 


ಯಾವ ರಾಜ್ಯದಲ್ಲಿ ಎಷ್ಟು ಪರಿಸರ ಸೂಕ್ಷ್ಮ ಪ್ರದೇಶ 
ಗುಜರಾತ್‌ 449 ಚ. ಕಿಮೀ 
ಮಹಾರಾಷ್ಟ 17,340 ಚ. ಕಿ.ಮೀ 
ಗೋವಾ 1461 ಚ. ಕಿ.ಮೀ 
ಕರ್ನಾಟಕ 20,668 ಚ. ಕಿ.ಮೀ 
ತಮಿಳುನಾಡು 6,914 ಚ. ಕಿ.ಮೀ 


ಆರಗ ಜ್ಞಾನೇಂದ್ರ ಗೃಹ ಸಚಿವ 


ಕೇಂದ್ರದ ಮೊಂಡುತನ: 2010ರಲ್ಲಿ ಗಾಡ್ಗೀಳ್‌ ವರದಿ ಬಂದಿತ್ತು. ಬಳಿಕ ಕಸ್ತೂರಿ ರಂಗನ್‌ ವರದಿ 
ಬಂದಿತು. ಇದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ರಾಜ್ಯ ಅನೇಕ ಬಾರಿ ತಿಳಿಸಿದೆ. ಯೂಡಿಯೂರಪ್ಪ 
ಮುಖ್ಯಮಂತ್ರಿಯಾಗಿದ್ದಾಗ ಎರಡು "ಬಾರಿ ಪತ್ರವನ್ನು ಬರೆಯಲಾಗಿದೆ. ಒಮ್ಮೆ ಬಸವರಾಜ ಬೊಮ್ಮಾಯಿ 
ನೇತೃತ್ವದಲ್ಲಿ ನಿಯೋಗ ತೆರಳಿ ತಿಳಿಸಲಾಗಿದೆ. ದರೂ ಅಧಿಸೂಚನೆ ಪ್ರಕಟವಾಗಿದೆ. ಇದು ರಾಜ್ಯದ ಜನ 
ಪ್ರತಿನಿಧಿಗಳನ್ನು ಕೆರಳಿಸಿದೆ. ಅದರಲ್ಲೂ ಅಧಿಕಾರಿಗಳ ಕ್ರಮದ ವಿರುದ್ದ ಸಿಡಿದೆದ್ದಿದ್ದಾರೆ. 

ಮಲೆನಾಡು ಜಿಲ್ಲೆಗಳಲ್ಲಿ ಬಂದ್‌: ಕಸ್ತೂರಿ ರಂಗನ್‌ ವರದಿ ಅನುಷ್ಠಾನ ವಿರೋಧಿಸಿ ಕಾಫಿ 
ಬೆಳೆಯುವ ಮೂರು ಜಿಲ್ಲೆಗಳಲ್ಲಿ" ಮೂರು ದಿನ "ಪ್ರತ್ಯೇಕ ಬಂದ್‌ ಆಚರಿಸಲು ನಡೆದ ಕಸ್ತೂರಿ ರಂಗನ್‌ 
ವಿರೋಧಿ ಹೋರಾಟ ಸಮಿತಿ ಕರ್ನಾಟಕ ಬೆಳೆಗಾರರ" ಒಕ್ಕೂಟ, ವಿವಿಧ ಪಕ್ಷ ಸಂಘಟನೆಗಳ ಪ್ರಮುಖರ 
ಸಭೆಯಲ್ಲಿ ನಿರ್ಣಯಿಸಲಾಯಿತು. 


ಕಸ್ತೂರಿ ರಂಗನ್‌ ವರದಿಗೆ ವ್ಯಾಪಕ ವಿರೋಧ ಇರುವುದನ್ನು ಸರ್ಕಾರ ಗಮನಕ್ಕೆ ತರಲು ನಾಲ್ಕು 
ಹಂತದ ಚಳುವಳಿ ಮಾಡಬೇಕು. ಗ್ರಾಪಂ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳು ನಿರ್ಣಯ ಕೈಗೊಂಡು 
ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕು. ಈ ಭಾಗದ ಶಾಸಕರು, ಸಂಸದರನ್ನು ಸೇರಿಸಿ ಸಭೆ ಮಾಡಿ ಅವರ 
ಮೂಲಕ ಕೇಂದ್ರ ಪರಿಸರ ಇಲಾಖೆ ಸಚಿವರನ್ನು ಭೇಟಿ ಮಾಡಿ ಕಸ್ತೂರಿ ರಂಗನ್‌ ವರದಿ 


271 


ಅನುಷ್ಠಾನದಿಂದ ಆಗುವ ಸಮಸ್ಯೆಗಳನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಸಭೆ 
ನಿರ್ಣಯಿಸಿತು. 


ವರದಿ ಒಪ್ಪಿದರೆ ಏನಾಗುತ್ತದೆ: ಕೇಂದ್ರ ಪರಿಸರ ಇಲಾಖೆ ಜುಲೈ - 4 ರಂದು ಅಧಿಸೂಚನೆ 
ಹೊರಡಿಸಿ ಆಕ್ಷೇಪಣೆ ಸಲ್ಲಿಸಲು 60 ದಿನ ಕಾಲಾವಕಾಶ ನೀಡಿದೆ. ಕಸ್ತೂರಿ ರಂಗನ್‌ ವರದಿ ಆಧರಿಸಿ 
ಹೊರಡಿಸಿರುವ ಅಧಿಸೂಚನೆ ಅನುಷ್ಠಾನಗೊಂಡರೆ ರಾಜ್ಯದ ಕರಾವಳಿ, ಮಲೆನಾಡು ಭಾಗದ ಜನ 
ಜೀವನವೇ ಅಸ್ತವ್ಯಸ್ತವಾಗಲಿದೆ. 


> ಎಲ್ಲ ರೀತಿಯ ಗಣಿಗಾರಿಕೆ ಸಂಪೂರ್ಣನಿಷೇಧವಾಗುತ್ತದೆ. ಮರಳು ಕೂಡ ತೆಗೆಯುವಂತಿಲ್ಲ. 
ಈಗಿರುವ ಕ್ಷಾರಿಗಳನ್ನು ಮುಂದಿನ ಐದು ವರ್ಷದೊಳಗೆ ಹಂತಹಂತವಾಗಿ 
ಮುಚ್ಚಬೇಕಾಗುತ್ತದೆ. 


> ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಹೊಸ ಥರ್ಮಲ್‌ ಪವರ್‌ ಪ್ಲಾಂಟ್‌ಗೆ ಅವಕಾಶ ಇರದು. 
ಈಗಾಗಲೇ ಇದ್ದರೆ ಅದರ ವಿಸ್ತರಣೆಗೆ ಅವಕಾಶ ಇರುವುದಿಲ್ಲ. 


> ರೆಡ್‌ ಕೆಟಗರಿ ಕೈಗಾರಿಕೆಗಳನ್ನು ಸ್ಥಾಪಿಸುವಂತಿಲ್ಲ. ಹಾಲಿ ಇದ್ದರೆ ಅದು ಕಾರ್ಯಾಚರಣೆ 
ಮಾಡುವಂತಿಲ್ಲ. ಆಸ್ಪತ್ರೆ ಕೂಡ ಈ ವರ್ಗದಲ್ಲೇ ಬರುವ ಕಾರಣ ಹೊಸದಾಗಿ 
ಆರಂಭಿಸುವಂತಿಲ್ಲ. 


» ಕಟ್ಟಡ ನಿರ್ಮಾಣ, ಟೌನ್‌ಶಿಪ್‌ ಹೊಸ ಅಥವಾ ವಿಸ್ತರಣೆಗೆ ನಿಯಂತ್ರಣ ರಿಪೇರಿಗೆ ಮಾತ್ರ 
ನಿಯಮಗಳ ಪ್ರಕಾರ ಅವಕಾಶವಿದೆ. 


> ಹೊಸ ಜಲ ವಿದುತ್‌ ಯೋಜನೆಗೆ ಕಠಿಣಾತಿ ಕಠಿಣ ನಿಯಮ. ಒಂದು ಘಟಕಕ್ಕೂ 
ಇನ್ನೊಂದು ಘಟಕಕ್ಕೂ ಮೂರು ಕಿಲೋ ಮೀಟರ್‌ ಅಂತರವಿರಬೇಕು. 


» ಈ ಪ್ರದೇಶದೊಳಗೆ ಕೃಷಿ ಮಾಡಬಹುದಾದರೂ ರಾಸಾಯನಿಕ ಸಿಂಪಡನೆಗೂ ಅವಕಾಶ 
ಇರದು, ರೆಸಾರ್ಟ್‌ ಏರ್‌ಪೋರ್ಟ್‌ಗಳ ನಿರ್ಮಾಣ ಸಾಧ್ಯವಿಲ್ಲ. 


ಆಧಾರ:ವಿಜಯವಾಣಿ, ದಿನಾಂಕ:19.07.2022 
3. ಚರ್ಚೆಯೇ ನಡೆಸದ ಕಾವೇರಿ ಪ್ರಾಧಿಕಾರ 


ಮೇಕೆದಾಟು ಬಳಿ ಸಮತೋಲನ ಜಲಾಶಯ ನಿರ್ಮಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ 
ಸಲ್ಲಿಸಿರುವ ಸಮಗ್ರ ಯೋಜನಾ ವರದಿಯ (ಡಿಪಿಆರ್‌) ಕುರಿತು ಕಾವೇರಿ ನೀರು ನಿರ್ವಹಣಾ 
ಪ್ರಾಧಿಕಾರವು (ಸಿಡಬ್ಬ್ಯುಎಂ೦ಎ) ಇದುವರೆಗೆ ಚರ್ಚೆ ನಡೆಸಿಲ್ಲ. 


ವಿಧಾನಸಭಾ ಚುನಾವಣಾ ದಿನಾಂಕ ಘೋಷಣೆಗೆ ಮುನ್ನವೇ ಮೇಕೆದಾಟು ಯೋಜನೆಗೆ 
ಚಾಲನೆ ನೀಡಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ರೂ ಒಂದು ಸಾವಿರ ಕೋಟಿ 
ಮೀಸಲಿಟ್ಟಿದೆ. ಆದರೆ, ಯೋಜನೆಯ ಡಿಪಿಆರ್‌ಗೆ ಒಪ್ಪಿಗೆ ಸಿಗುವುದು ವಿಳಂಬವಾಗುತ್ತಿರುವುದು ರಾಜ್ಯ 
ಸರ್ಕಾರದ ಆತಂಕಕ್ಕೆ ಕಾರಣವಾಗಿದೆ. 


"ಪ್ರಾಧಿಕಾರವು ಡಿಪಿಆರ್‌ ಬಗ್ಗೆ ಚರ್ಚೆ ನಡೆಸಬಹುದು. ಆದರೆ, ಯೋಜನೆ ಕುರಿತು ಅಧಿಕೃತವಾಗಿ 
ಯಾವುದೇ ಅಭಿಪ್ರಾಯಕ್ಕೆ ಬರುವಂತಿಲ್ಲ) ಎಂದು ಸುಪ್ರೀಂಕೋರ್ಟ್‌ ಜುಲೈ 20 ರಂದು ಸೂಚಿಸಿತ್ತು. 
ಆದರೆ, ಇತ್ತೀಚೆಗೆ ನಡೆದ ಪ್ರಾಧಿಕಾರದ 16ನೇ ಸಭೆಯಲ್ಲಿ ಸಹ ಡಿಪಿಆರ್‌ ಬಗ್ಗೆ ಚರ್ಚೆ ಆಗಿಲ್ಲ. 
ಮೇಕೆದಾಟು ಯೋಜನೆಯ ಬಗ್ಗೆ ಲೋಕಸಭೆಯಲ್ಲಿ ಕರ್ನಾಟಕ ಹಾಗೂ ತುಮಿಳುನಾಡಿನ ಸಂಸದರು 
ಕೇಳಿರುವ ಪ್ರತ್ಯೇಕ ಪ್ರಶ್ನೆಗಳಿಗೆ ಕೇಂದ್ರ ಜಲಶಕ್ತಿ ಸಚಿವರು ಈ ಉತ್ತರ ನೀಡಿದ್ದಾರೆ. 


272 


ಮೇಕೆದಾಟು ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಕೇಂದ್ರ ಜಲ ಆಯೋಗಕ್ಕೆ 
ಕರ್ನಾಟಕ ಸರ್ಕಾರವು ಸಲ್ಲಿಸಿತ್ತು. ಕೆಲವು ಷರತ್ತುಗಳನ್ನು ವಿಧಿಸಿ ಜಲ ಆಯೋಗವು ಕಾರ್ಯಸಾಧ್ಯತಾ 
ವರದಿಗೆ ಒಪ್ಪಿಗೆ ನೀಡಿತ್ತು "ಸುಪ್ರೀಂಕೋರ್ಟ್‌ ಮಾರ್ಪಾಡು ಮಾಡಿರುವ ಕಾವೇರಿ ಜಲ ವಿವಾದ 
ನ್ಯಾಯಾಧೀಕರಣದ ಶೀರ್ಪಿನ ಅನ್ಹಯವೇ ಈ ಯೋಜನೆ ಅನುಷ್ಠಾನ ಮಾಡಲಾಗುತ್ತದೆ ಎಂದು 
ಕಾರ್ಯಸಾಧ್ಯತಾ ವರದಿಯಲ್ಲಿ ಕಳಿಸಲಾಗಿದೆ. ಯೋಜನೆಯ ಡಿಪಿಆರ್‌ಗೆ ಕಾವೇರಿ ನೀರು "ನಿರ್ವಹಣಾ 
ಪಾಧಿಕಾರದಿಲದ ಒಪಿಗೆ ಪಡೆಯಬೇಕು” ಎಂದು ಜಲ ಆಯೋಗವು ಸೂಚಿಸಿತ್ತು. 


ಜಲ ಆಯೋಗಕ್ಕೆ ರಾಜ್ಯ ಸರ್ಕಾರವು 2019ರ ಜನವರಿಯಲ್ಲಿ ಡಿಪಿಆರ್‌ ಸಲ್ಲಿಸಿತ್ತು ಅದರ 
ಒಂದು ಪ್ರತಿಯನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ನೀಡಲಾಗಿತ್ತು. ಪ್ರಸ್ತಾವಿತ ಯೋಜನೆಗೆ 
ಸಂಬಂಧಿಸಿದ ಕಾರ್ಯಸೂಚಿ 2019ರ ಏಪ್ರಿಲ್‌ 25ರಂದು ನಡೆದ ಪ್ರಾಧಿಕಾರದ ಮೂರನೇ ಸಭೆಯಲ್ಲಿ 
ಮಂಡನೆಯಾಗಿತ್ತು. ಸಭೆಯಲ್ಲಿ ಕಾರ್ಯಸೂಚಿಯು ಚರ್ಚೆಗೆ ಬಂದಿರಲಿಲ್ಲ. ಆ ಬಳಿಕ ನಡೆದ ಹಲವು 
ಸಭೆಗಳ ಕಾರ್ಯಸೂಚಿ ಪಟ್ಟಿಯಲ್ಲಿ ಈ ವಿಷಯ ಇತ್ತು. ಕರ್ನಾಟಕ ಹಾಗೂ ತಮಿಳುನಾಡು 
ಸರ್ಕಾರಗಳು ಒಮ್ಮತಕ್ಕೆ ಬಾರದ ಕಾರಣ ಪ್ರಾಧಿಕಾರದ ಸಭೆಯಲ್ಲಿ ಡಿಪಿಆರ್‌ ಕುರಿತು ಚರ್ಚೆ ನಡೆದಿಲ್ಲ 


ಎಂದು ಜಲಶಕ್ತಿ ಸಚಿವರು ಉತ್ತರ ನೀಡಿದ್ದಾರೆ. 


ಈ ನಡುವೆ, ಯೋಜನೆಯ ಬಗ್ಗೆ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದಿಂದ 
ಜಲಶಕ್ತಿ ಸಚಿವಾಲಯವು ಅಭಿಪ್ರಾಯ ಪಡೆದು ಪ್ರಾಧಿಕಾರಕ್ಕೆ ನೀಡಿದೆ. 


"ಕಾವೇರಿ ಜಲವಿವಾದ ನ್ಯಾಯಾಧೀಕರಣದ ಮಾರ್ಪಾಡಾಗಿರುವ ಅಂತಿಮ ತೀರ್ಪಿನ ಪ್ರಕಾರ, 
ಮೇಕೆದಾಟು ಯೋಜನೆಯ ಬಗ್ಗೆ ಪ್ರಾಧಿಕಾರಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇದೆ' ಎಂದು 
ಸಾಲಿಸಿಟರ್‌ ಜನರಲ್‌ ತುಷಾರ್‌ ಮೆಹ್ತಾ ತಿಳಿಸಿದ್ದಾರೆ. ಪ್ರಾಧಿಕಾರವು ಸಾಲಿಸಿಟರ್‌ ಜನರಲ್‌ ಅವರ 
ಅಭಿಪ್ರಾಯವನ್ನು ಕೇಳಿತ್ತು. ಪ್ರಾಧಿಕಾರವು ಯೋಜನೆಯ ಬಗ್ಗೆ ಚರ್ಚಿಸಿ ಕೇಂದ್ರ ಜಲ ಆಯೋಗಕ್ಕೆ ವರದಿ 
ಸಲ್ಲಿಸಬಹುದು ಎಂದು ಮೆಹ್ತಾ ಪ್ರತಿಪಾದಿಸಿದ್ದಾರೆ. 

ಮೇಕೆದಾಟು ಯೋಜನೆಯ ಕುರಿತು ಸುಪ್ರೀಂಕೋರ್ಟ್‌ನಲ್ಲಿ ಮುಂದಿನ ವಿಚಾರಣೆ ಆಗಸ್ಟ್‌ 10ಕ್ಕೆ 
ನಿಗದಿ ಆಗಿದೆ. 


ಆಧಾರ:-ಪ್ರಜಾವಾಣಿ, ದಿನಾಂಕ:06.08.2022 
4. ಮಳೆಯಬ್ಬರಕ್ಕೆ 11 ಬಲಿ 


ಹಲವು ದಿನಗಳ ಬಿಡುವಿನ ಬಳಿಕ ರಾಜ್ಯದ 13ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮತ್ತೆ ಮಳ ಅಬ್ಬರಿಸಿದೆ. 
ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಮನೆಯೊಂದರ ಮೇಲೆ ಗುಡ್ಡ ಕುಸಿದು ಒಂದೇ ಕುಟುಂಬದ ನಾಲ್ಲರು 
ಜೀವಂತ ಸಮಾಧಿ ಆಗಿದ್ದು ಸೇರಿ ರಾಜ್ಯದಲ್ಲಿ ಮಳೆ ಸಂಬಂಧಿ ಅನಾಹುತಕ್ಕೆ ಒಟ್ಟು 11 ಮಂದಿ 
ಬಲಿಯಾಗಿದ್ದಾರೆ. ಭಡ್ಕಳವೊಂದರಲ್ಲೇ 400ಕ್ಕೂ ಹೆಚ್ಚು ಸೇರಿ ರಾಜ್ಯಾದ್ಯಂತ 550ಕ್ಕೂ ಹೆಚ್ಚು ಮನೆಗಳು 
ಜಲಾವೃತವಾಗಿದ್ದು, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. 


6 ಮಂದಿ ನೀರು ಪಾಲು: ಮಳೆಯಿಂದ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ 
ಕೆರೆ ದಾಟುವಾಗ ಹಾಗೂ ಮೀನು ಹಿಡಿಯಲು ಹೋಗಿ ಸಂಭವಿಸಿದ ದುರಂತದಲ್ಲಿ ರಾಜ್ಯದಲ್ಲಿ ಆರು 
ಮಂದಿ ನೀರುಪಾಲಾಗಿದ್ದಾರೆ. 


ಕರಾವಳಿ, ಮಲೆನಾಡಿಗೆ 4 ದಿನ ರೆಡ್‌ ಅಲರ್ಟ್‌: ರಾಜ್ಯದ್ಯಂತ ಮುಂದಿನ ನಾಲ್ಕು ದಿನಗಳ ಕಾಲ 
ಅತ್ಯಂತ ಭಾರಿ ಮಳೆಯಾಗುವ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು, ಕರಾವಳಿ ಮತ್ತು 
ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ವಾರದವರೆಗೆ ಅಲರ್ಟ್‌ ಘೋಷಿಸಿದೆ. ಉಳಿದಂತೆ ಒಳನಾಡಿನ 


ಹಲವು ಜಿಲ್ಲೆಗಳಿಗೆ ಆರೆಂಜ್‌ ಮತ್ತು ಯೆಲ್ಲೋ ಅಲರ್ಟ್‌ ನೀಡಲಾಗಿದೆ. 


273 


ನೆರೆ ಸಂತ್ರಸ್ತರಿಗೆ ತ್ವರಿತ ನೆರವು: ಸಿಎಂ ಸೂಚನೆ: ರಾಜ್ಯದ ನೆರೆ ಸಂತ್ರಸ್ತರಿಗೆ ತಕ್ಷಣ ಪರಿಹಾರ 
ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಯವರು ನಿರ್ದೇಶನ ನೀಡಿದ್ದಾರೆ. ಅಲ್ಲದೆ 
ಹಾನಿಗೊಳಗಾಗಿರುವ ಮೀನುಗಾರರ ದೋಣಿಗಳ ದುರಸ್ಸಿಗೆ ತಗಲುವ ವೆಚ್ಚವನ್ನು ಅಂದಾಜು 
ಮಾಡುವಂತೆಯೂ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 


ಆಧಾರ:ಕನ್ನಡಪ್ರಭ, ದಿನಾಂಕ:03.08.2022 
ಣ್‌ ಣ್‌ ಇ 2 
5. ಪ್ರವಾಹ ನಷ್ಟ ಪರಿಹಾರಕ್ಕೆ ವರದಿ ಸಿದ್ದ 


ಜೂನ್‌ನಿಂದ ರಾಜ್ಯದಲ್ಲಿ ಶುರುವಾಗಿರುವ ಭಾರಿ ಮಳೆಯಿಂದ ಸಂಭವಿಸಿರುವ ನಷ್ಟದ 
ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಇನ್ನೆರಡು ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿದ್ಧತೆ 
ಮಾಡಿಕೊಂಡಿದೆ. 


ರಾಜ್ಯದ ಸುಮಾರು 21 ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು, ಸುಮಾರು 7] ಮಂದಿ ಜೀವ 
ಹಾನಿಯಾಗಿದೆ. 500ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿವೆ. ಕೃಷಿ ಹಾಗೂ ತೋಟಗಾರಿಕೆಯ 1.30 
ಲಕ್ಷ ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. ಗ್ರಾಮೀಣ ಪ್ರದೇಶ ಹಾಗೂ ಮುಖ್ಯ ರಸ್ತೆಗಳು ಸೇರಿ 13 
ಸಾವಿರ ಕಿ.ಮೀ. ನಷ್ಟು ರಸ್ತೆ ಹಾನಿಗೊಳಗಾಗಿವೆ. ಸಾವಿರಕ್ಕೂ ಹೆಚ್ಚು ಸೇತುವೆಗಳು ಕೊಚ್ಚಿ ಹೋಗಿವೆ. 
ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲೆ. 200ಕ್ಕೂ ಹೆಚ್ಚು ಅಂಗನವಾಡಿ ಕಟ್ಟಡಗಳು ಭಾಗಶ: ಅಥವಾ 
ಹೂರ್ಣ ಹಾನಿಗೊಳಗಾಗಿವೆ. 16 ಸಾವಿರಕ್ಕೂ ಹೆಚ್ಚು ವಿದ್ಯುತ್‌ ಕಂಬಗಳು ಬಿದ್ದಿವೆ. 1,500ಕ್ಕೂ ಹೆಚ್ಚು 
ವಿದ್ಧುತ್‌ ಪರಿವರ್ತಕಗಳು ದುರಸ್ತಿಯಾಗಿವೆ ಎಂದು ವರದಿಯಲ್ಲಿ ತಿಳಿಸುವ ಸಾಧ್ಯತೆಯಿದೆ ಎನ್ನಲಾಗಿದೆ. 


93ಕ್ಕೂ ಹೆಚ್ಚು ಸಣ್ಣ ಕೆರೆಗಳಿಗೆ ಧಕ್ಕೆಯಾಗಿವೆ ಎಂಬ ಪ್ರಾಥಮಿಕ ವರದಿ ಸಂಗಹವಾಗಿದೆ. 
ಬಹಳಷ್ಟು ಜಿಲ್ಲೆಗಳಲ್ಲಿ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು, ಬೆಳೆ ನಷ್ಟದ ಸಂಪೂರ್ಣ ಅಂದಾಜು 
ಮಾಡಲು ಸಾಧ್ಯವಾಗಿಲ್ಲ. ಮಳ ನಿಂತ ಬಳಿಕ ಸಮಗ್ರ ವರದಿ ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ 
ಸಿದ್ದತೆ ನಡೆದಿದೆ. 


ಶೀಘ್ರ ಪರಿಹಾರಕ್ಕೆ ಮನವಿ: ನಷ್ಟದ ಪ್ರಮಾಣ ತೀವವಾಗಿದ್ದು, ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ 
ಪರಿಹಾರವಾಗಿ ಈಗಾಗಲೇ ರೂ.300 ಕೋಟಿ ಬಿಡುಗಡೆ ಮಾಡಿದೆ. ರಾಜ್ಯದ ಜಿಲ್ಲಾಧಿಕಾರಿಗಳ 
ಖಾತೆಯಲ್ಲಿ ರೂ.657 ಕೋಟಿ ಹಣವಿದೆ. ಕೇಂದ್ರ ಸರ್ಕಾರದ ರೂ.650, ರಾಜ್ಯ ಸರ್ಕಾರದ ರೂ.150 
ಕೋಟಿ ಸೇರಿ ಸುಮಾರು ರೂ.800 ಕೋಟಿಗಳನ್ನು ವಿಪತ್ತು ನಿರ್ವಹಣಾ ನಿಧಿಯನ್ನಾಗಿ 
ಕಾಯ್ದಿರಿಸಲಾಗಿದೆ. ಆದರೆ, ನಷ್ಟ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಆಗಿರುವುದುರಿಂದ ಹೆಚ್ಚಿನ 


ಪರಿಹಾರಕ್ಕಾಗಿ ಕೇಂದದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. 


ಎಲ್ಲಿ ಹಾನಿ: ರಾಜ್ಯದಲ್ಲಿ ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಮಲೆನಾಡು 
ಭಾಗದ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಬಯಲು ಸೀಮೆಯ ಹಾಸನ, ಮಂಡ ಮೈಸೂರು, 
ದಾವಣಗೆರೆ, ತುಮಕೂರು ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಕಲ್ಯಾಣ ಕರ್ನಾಟಕ, ಕಿತ್ತೂರು 
ಕರ್ನಾಟಕ ಭಾಗದ ಹುಬ್ಬಳ್ಳಿ-ಧಾರವಾಡ, ಹಾವೇರಿ, ಬೀದರ್‌, ಕಲಬುರಗಿ, ಬೆಳಗಾವಿ ಸೇರಿದಂತೆ 
ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದ ಗಂಭೀರ ಸ್ವರೂಪದ ಹಾನಿಯಾಗಿದೆ. ಮಳೆ ಮತ್ತಷ್ಟು 
ಮುಂದುವರಿಯುವ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈಗಾಗಲೇ ಬಿತ್ತನೆಯಾಗಿದ್ದ 
ಬೆಳೆಗಳು ಕೊಚ್ಚಿ ಹೋಗಿರುವ ಜೊತೆಗೆ ಮಧ್ಯಮವಾಸ್ಸೆಯಲ್ಲಿದ್ದ ಕೃಷಿ ಬೆಳೆಗಳು ನಷ್ಟವಾಗಿವೆ. 
ತೋಟಗಾರಿಕೆ ಬೆಳೆಗಳು ಪೈಕಿ ಅಡಿಕೆ, ತೆಂಗು, ಬೆಳೆ, ದಾಳಿಂಬೆಯಂತ ಬೆಳೆಗಳ ಫಸಲು ನೆಲಕಚ್ಚಿವೆ. 
ಪ್ರಕೃತಿಯ ವೈಪರೀತ್ಯದಿಂದ ಸಂಕಟಕ್ಕೊಳಗಾದ ರೈತರು ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯ 
ಸರ್ಕಾರ ತನ್ನಲ್ಲಿರುವ ಹಣವನ್ನು ತುರ್ತು ಪರಿಹಾರ ಕಾರ್ಯಗಳಿಗೆ ಬಳಸುವಲ್ಲೇ ಸಾಕಾಗುತ್ತಿದೆ. ಪ್ರತಿ 


274 


ಮಾನವ ಜೀವ ಹಾನಿಗೆ ತಾತ್ವಾಲಿಕವಾಗಿ ರೂ.5ಲಕ್ಷ ಪರಿಹಾರ ನೀಡಲಾಗುತ್ತಿದ್ದು, ಜಾನುವಾರು ನಪ್ಪಕ್ಕೆ 
ಗರಿಷ್ಠ 50 ಸಾವಿರದವರೆಗೂ ನೆರವು ಒಗದಿಸಲಾಗುತ್ತಿದೆ. 


ಆಧಾರ:ವಿಶ್ವವಾಣಿ, ದಿನಾ೦ಂಕ:08.08.2022 
6. ರೂ. 5000 ಕೋಟಿ ನಷ್ಟ 


ರಾಜ್ಯದಲ್ಲಿ ಭಾರೀ ಮಳೆ ಹಾಗೂ ಪ್ರವಾಹದಿಂದ ಬರೋಬರಿ ಐದು ಸಾವಿರ ಕೋಟಿ ರೂಪಾಯಿ 
ನಪ್ಪದ ಅಂದಾಜು ಮಾಡಲಾಗಿದ್ದು ನೆರವಿಗಾಗಿ ಕೇಂದ್ರ ಸರ್ಕಾರದ ಮೊರೆ ಹೋಗಲು ರಾಜ್ಯ ಸರ್ಕಾರ 
ದ್ಧತೆ ನಡೆಸಿದೆ. 


ಬೆಳೆ ನಷ್ಟ ರಸ್ತೆ ಹಾಗೂ ಸೇತುವೆ ಹಾನಿ ಸೇರಿ ಪ್ರಾಥಮಿಕ ಅಂದಾಜು ಪ್ರಕಾರ ರೂ.5 ಸಾವಿರ 
ಕೋಟಿಗಳಷ್ಟು ನಷ್ಟವಾಗಿದೆಯಾದರೂ ಜೂನ್‌ ಹಾಗೂ ಜುಲೈ ತಿಂಗಳಲ್ಲಿ ಸುರಿದ ಮಳೆಗೆ ಉಂಟಾದ 
ಹಾನಿ ಬಗ್ಗೆ ಅಧಿಕಾರಿಗಳು ಸಮರ್ಪಕ ಸಮೀಕ್ಷೆ ಮಾಡದಿರುವುದರಿಂದ ಕೇಂದಕ್ಕೆ ಪ್ರಸ್ತಾವನೆ ಸಲ್ಲಿಸಲು 
ಸಾಧ್ಯವಾಗಿಲ್ಲ. 


ನಷ್ಟದ ಪ್ರಮಾಣ ಒಂದು ಸಾವಿರ ಕೋಟಿ ಮೇಲ್ಲಟ್ಟರೆ ಕೇಂದ್ರ ತಂಡ ಭೇಟಿ ಹಾಗೂ ನೆರವಿಗೆ 


ಪಸಾನನೆ ಸಲ್ಲಿಸಬಹುದಾಗಿದ್ದು, ಆಗಸ್ಟ್‌ 10ರವರೆಗಿನ ನಷ್ಟದ ವರದಿ ಸಿದ್ದಪಡಿಸಲು ಅಧಿಕಾರಿಗಳಿಗೆ 
ಸೂಚನೆ ನೀಡಲಾಗಿದೆ. 


ಬೆಳೆ ಹಾನಿ ಕುರಿತು ಸಮೀಕ್ಷೆ ವರದಿ ಬಂದ ನಂತರ ಮುಂದಿನವಾರ ಮುಖ್ಯಮಂತ್ರಿಯವರು 
ಹಾಗೂ ಕಂದಾಯ ಸಚಿವ ಆರ್‌.ಅಶೋಕ್‌ ದೆಹಲಿಗೆ ತೆರಳಿ ಪ್ರವಾಹದಿಂದ ಉಂಟಾಗಿರುವ ನಷ್ಟ ಹಿನ್ನಲೆ 
ರಾಜ್ಯಕ್ಕೆ ಹೆಚ್ಚಿನ ನೆರವು ಕೋರಿ ಪ್ರಸ್ತಾವನೆ ಸಲ್ಲಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. 


ಅಸಮರ್ಪಕ ಸಮೀಕ್ಷೆ : ಜುಲೈ ಅಂತ್ಯಕ್ಕೆ 18,927 ಹೆಕ್ಟೇರ್‌ನಷ್ಟು ಮಾತ್ರ ಬೆಳೆ ನಷ್ಟ ಎಂದು 
ಅಂದಾಜು ಮಾಡಲಾಗಿತ್ತು "ಆದರೆ. ಮುಸವವಾಗಿ 1 ಲಕ್ಷ ಹೆಕ್ಟೇರ್‌ ಬೆಳಿ ನಷ್ಟ ಉಂಟಾಗಿದೆ. ಆಗಸ್ಟ್‌ 
ಮೊದಲ ವಾರ ಸುರಿದ ಮಳೆಗೆ 40 "ಸಾವಿರ ಹೆಕ್ಟೇರ್‌ ಬೆಳ ನಷ್ಟವುಂಟಾಗಿದೆ. ನಿಖರ ಸಮೀಕ್ಷಿ 
ಮಾಡದಿದ್ದರೆ ಕೇಂದ ಸರ್ಕಾರಕ್ಕೆ ನೆರವಿಗಾಗಿ ಪ್ರಸ್ತಾವನೆ" ಸಲ್ಲಿಸಲು ಕಷ್ಟವಾಗಲಿದೆ. ಪ್ರತಿ ಗ್ರಾಮಕ್ಕೂ ಭೇಟಿ 
ನೀಡಿ ಬೆಳೆನಷ್ಟದ ಸಮೀಕ್ಷೆ ನಡೆಸಬೇಕು. ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಪ್ರತ್ವೇಕವಾಗಿ ಸಮಿಕ್ಷೆ 
ನಡೆಸಿ ನಷ್ಟದ ಅಂದಾಜು ಸಿದ್ಧಪಡಿಸಬೇಕು ಆ ಬಗ್ಗೆ ಮೇಲುಸ್ತುವಾರಿ ವಹಿಸಬೇಕು ಎಂದು ಎಲ್ಲ 
ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರಿಗೆ ನಿರ್ದೇಶನ ನೀಡಲಾಗಿದೆ. 


ಮಳೆ-ಪ್ರವಾಹಕ್ಕೆ 12 ಸಾವಿರ ಕಿ.ಮೀ ರಸ್ತೆ 1150 ಸೇತುವೆ, 5 ಸಾವಿರ ಶಾಲಾ ಕಟ್ಟಡಗಳಿಗೆ 
ಹಾನಿಯಾಗಿರುವುದರಿಂದ ದುರಸಿಗೆ ಅಗತ್ಯವಾದ ಮೊತ್ತದ ಅಂದಾಜು ಪಟ್ಟಿ ಸಿದ್ದಪಡಿಸಲು 
ಲೋಕೋಪಯೋಗಿ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಲಾಗಿದೆ. 


ಮಳೆಯಿಂದ ಈ ವರ್ಷ ಕೊಡಗು, ಹಾಸನ, ಚಿಕ್ಕಮಗಳೂರು ಶಿವಮೊಗ್ಗ ಭಾಗದಲ್ಲಿ ಕಾಫಿ 
ಮೆಣಸು, ಏಲಕ್ಕಿ ಸೇರಿ ವಾಣಿಜ್ಯ ಬೆಳೆ ಹೆಚ್ಚು ನಷ್ಟವಾಗಿರುವುದರಿಂದ ಆ ಭಾಗದ ಸಂಸದರು ಹಾಗೂ 
ಸಚಿವರ ಜೊತೆ ನಿಯೋಗದಲ್ಲಿ ತೆರಳಿ ಪ್ರತ್ರೇಕ ಪ್ಯಾಕೇಜ್‌ ನೀಡುವಂತೆ ಕೇಂದಕ್ಕೆ ಕೋರಿಕೆ ಸಲ್ಲಿಸಲು 
ನಿರ್ಧರಿಸಲಾಗಿದೆ ಎಂದು ತಿಳಿದು ಬಂದಿದೆ. 


ಬೆಳೆಗಳೆಲ್ಲ ನೀರುಪಾಲು: ಮಳೆಯಿಂದಾದ ಬೆಳೆಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. 
ವಿಜಯಪುರ ಜಿಲ್ಲೆಯಲ್ಲಿ ತೊಗರಿ, ಹತ್ತಿ, ಮೆಕ್ಕೆಜೋಳ, ಹೆಸರುಬೆಳೆಗಳಿಗೆ ಹೆಚ್ಚು ಹಾನಿಯಾಗಿದೆ. 
ಬೀದರ್‌ನಲ್ಲಿ ಬಸವನ ಹುಳು ಬಾಧೆಯಿಂದ ಬೆಳೆ ಕಳೆದುಕೊಂಡ ರೈತರು ಮರು ಬಿತ್ತನೆ ಮಾಡಿದ್ದು, 
ಈಗ ಮಳೆಯಿಂದ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಿದೆ. ತುಮಕೂರಿನಲ್ಲಿ ರಾಗಿ ಬಿತ್ತನೆಗೆ 
ಮುಂದಾಗುತ್ತಿದ್ದಂತೆ ಉಳುಮೆ ಮಾಡಲು ಆಗದಂತೆ ಹೊಲಗಳಲ್ಲಿ ನೀರು ನಿಂತಿದೆ. ಹಾಸ ಸನೆದಲ್ಲಿ 


275 


ಆಲೂಗಡ್ಡೆ ಬೆಳೆ ಗಡ್ಡೆ ಕಟ್ಟುವ ಹಂತದಲ್ಲಿ ಹೊಲಗಳಲ್ಲಿ ನೀರು ನಿಂತು ಕೊಳೆಯಲಾರಂಭಿಸಿದೆ. 
ಮಲೆನಾಡಿನಲ್ಲಿ ಕಾಫಿಗೆ ಕೊಳೆರೋಗ ಬಾಧಿಸುವ ಆತಂಕ ಎದುರಾಗಿದೆ. 


3.40 ಲಕ್ಷ ಹೆಕ್ಟೇರ್‌ ಬೆಳೆ ನಾಶ: ರಾಜ್ಯದಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಬಿದ್ದಿರುವ 
ಮಳೆಯಿಂದ ಉಂಟಾದ ಪ್ರವಾಹಕ್ಕೆ 3.40 ಲಕ್ಷ ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 


ರಾಜ್ಯದಲ್ಲಿ ಜುಲೈ ಹಾಗೂ ಆಗಸ್ಟ್‌ ತಿಂಗಳಲ್ಲಿ ಬಿದ್ದಿರುವ ಮಳೆಯಿಂದಾಗಿ ಪ್ರತಿ ಜಿಲ್ಲೆಯಲ್ಲಿ 
ಆಗಿರುವ ವಿವಿಧ ಬೆಳೆಗಳ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಸಮೀಕ್ಷೆ ನಡೆಸಿ ನಷ್ಟದ ಪಟ್ಟಿ ಸಿದ್ಧಪಡಿಸಿದೆ. 
ಮುಂಗಾರು ಹಂಗಾಮಿನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಬೆಳೆದ ಸೋಯಾಬಿನ್‌, ಭತ್ತ ಪತ್ತಿ, ಕಬ್ಬು ತಂಬಾಕು, 
ಹೆಸರೂ, ಅವರೆ, ರಾಗಿ, ಗೋವಿನ ಜೋಳ, ಉದ್ದು, ತೊಗರಿ ಬೆಳೆಗಳು ಮಳೆಗೆ ಹಾನಿಯಾಗಿದ್ದು 
ರಾಜ್ಯದಲ್ಲಿ ಒಟ್ಟು 3 ಲಕ್ಷ 40 ಸಾವಿರ 260 ಹೆಕ್ಟೇರ್‌ ಬೆಳೆ ನಾಶವಾಗಿದ್ದು ಒಟ್ಟು ಬಿತ್ತನೆಯ ಶೇ.5.62 
ರಷ್ಟು ಹಾನಿಯಾಗಿದೆ ಎಂದು ಆರಂಭಿಕ ಸಮೀಕ್ಷೆಯಲ್ಲಿ ಪತ್ತೆಯಾಗಿದೆ. 


2022-23ನೇ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ 82.67 ಲಕ್ಷ ಹೆಕ್ಟೇರ್‌ ಬಿತ್ತನೆ ಗುರಿ 
ಹೊಂದಲಾಗಿದ್ದು, ಇದುವರೆಗೂ 63.38 ಲಕ್ಷ ಹೆಕ್ಟೇರ್‌ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. 
ವಾಡಿಕೆಯಂತೆ ಆಗಸ್ಟ್‌ ಮೊದಲ ವಾರದಲ್ಲಿ 54.89 ಲಕ್ಷ ಹೆಕ್ಟೇರ್‌ ಬಿತ್ತನೆ ಮಾಡಲಾಗುತ್ತದೆ. ಆದರೆ, ಈ 
ವರ್ಷ ಶೇ.77 ರಷ್ಟು ಗುರಿ ಸಾಧಿಸಲಾಗಿದೆ. 


ಬೆಳೆ ಹಾನಿ ಪ್ರಮಾಣ: ರಾಜ್ಯದಲ್ಲಿ ಬಿತ್ತನೆಯಾಗಿರುವ ಮುಂಗಾರು ಬೆಳೆಗಳಲ್ಲಿ ಸೋಯಾಬಿನ್‌, 
ತೊಗರಿ, ಹೆಸರುಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. ರಾಜ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ 
ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಇಲ್ಲಿ 3,17,012 ಹೆಕ್ಟೇರ್‌ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, 91,158 
ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಶೇ.28ರಷ್ಟು ಬೆಳೆ ಹಾನಿಯಾಗಿದೆ, ನಂತರದ ಸ್ಥಾನದಲ್ಲಿ 
ಧಾರವಾಡ ಜಿಲ್ಲೆಯಿದ್ದು, 2,73,218 ಹೆಕ್ಟೇರ್‌ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, 64938 ಹೆಕ್ಟೇರ್‌ 
ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಶೇ.23 ರಷ್ಟು ಬೆಳೆ ನಷ್ಟವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಶೇ.11.29 ರಷ್ಟು 
ಬೆಳೆಹಾನಿಯಾಗಿದ್ದು, 7.31 ಲಕ್ಷ ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಶೇ.10.07 ರಷ್ಟು 
ನಾಶವಾಗಿದೆ. ಹಾವೇರಿಯಲ್ಲಿ 27358 ಹೆಕ್ಟೇರ್‌ ಪ್ರದೇಶ ಬಿತ್ತನೆಯಗಿದ್ದು, 82598 ಹೆಕ್ಟೇರ್‌ ಪ್ರದೇಶದಲ್ಲಿ 
ಬೆಳೆ ಹಾನಿಯಾಗಿದೆ. ನಂತರದ ಸ್ಥಾನದಲ್ಲಿ ಚಿತ್ರದುರ್ಗದ್ದು, 18,979 ಹೆಕ್ಟೇರ್‌ ಪ್ರದೇಶ ಬೆಳೆ 
ಹಾನಿಯಾಗಿದೆ. 


ಶೇ.9.12 ರಷ್ಟು ಪ್ರದೇಶ ಬೆಳೆ ನಾಶವಾಗಿದೆ. ಬೀದರ್‌ ಜಿಲ್ಲೆಯಲ್ಲಿ ಸೋಯಾಬಿನ್‌ ಹೆಚ್ಚಿನ 
ಪ್ರಮಾಣದಲ್ಲಿ ಹಾನಿಯಾಗಿದ್ದು 333650 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಒಟ್ಟು ಶೇ.9ರಷ್ಟು 
ಪ್ರದೇಶ ಹಾನಿಯಾಗಿದೆ. ಗದಗ ದಾವಣಗೆರೆ, ಹಾವೇರಿ ಧಾರವಾಡ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ 
ಗೋವಿನ ಜೋಳದ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಗಳಲ್ಲಿ 
ತೊಗರಿ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ನಾಶವಾಗಿದೆ. ಧಾರವಾಡ, ಬೆಳಗಾವಿ, ಗದಗ, ಚಿತ್ರದುರ್ಗ, 
ಕಲಬುರಗಿ ಜಿಲ್ಲೆಗಳಲ್ಲಿ ಹೆಸರು ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. 


ಬೆಳೆ ನಷ್ಟವಿಲ್ಲ: ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಎಲ್ಲ 
ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿರುವ ವರದಿಯಾಗಿಲ್ಲ. ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು 
ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿಲ್ಲ 


276 


ಹೆಚ್ಚು ಬೆಳೆ ಹಾನಿಯಾಗಿರುವ ಜಿಲ್ಲೆಗಳು 
ಬಿತ್ತನೆಯಾದ ಹಾನಿಯಾದ 
ಜಿಲ್ಲೆ ಪ್ರದೇಶ ಪ್ರದೇಶ ಶೇಕಡ 
(ಹೆಕ್ಸೇರ್‌ಗಳಲ್ಲಿ) (ಹೆಕ್ಸೇರ್‌ಗಳಲ್ಲಿ) 
ಗದಗ 317012 91158 28 
ಧಾರವಾಡ 273218 64938 23 
ಕಲಬುರ್ಗಿ 731898 82598 11.29 
ಚಿತ್ರದುರ್ಗ 188447 18979 10.07 
ಹಾವೇರಿ 299860 27358 9.12 


ಬಿತ್ತನೆ ಬೀಜ: 2022-23ನೇ ಸಾಲಿನ ಮುಂಗಾರು ಹಂಗಾಮಿಗೆ 5.38 ಲಕ್ಷ ಕಿಂಟಲ್‌ ಬಿತ್ತನೆ 
ಬೀಜದ ಬೇಡಿಕೆ ಇದೆ ಎಂದು ಅಂದಾಜಿಸಲಾಗಿದ್ದು, ಇದುವರೆಗೂ 3.65 ಲಕ್ಷ ಕ್ಲಿಂಟಲ್‌ ಬಿತ್ತನೆ ಬೀಜ 
ವಿತರಣೆ ಮಾಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ 1.17 ಲಕ್ಷ ಕ್ಲೆಂಟಲ್‌ ಬಿತ್ತನೆ ಬೀಜ 
ದಾಸ್ತಾನಿದೆ. 26.76 ಲಕ್ಷ ಸಟಕ್‌ ಟನ್‌ ರಸಗೊಬ್ಬರ ಬೇಡಿಕೆ" ಇದ್ದು, 17.39 ಲಕ್ಷ ಮೆಟಿಕ್‌ ಟನ್‌ 
ರಸಗೊಬ್ಬರ ಸರಬರಾಜು" ಮಾಡಲಾಗಿದ್ದು ಇನ್ನೂ 5.77 ಲಕ್ಷ ಮೆಟಿಕ್‌ ಟನ್‌ ರಸಗೊಬ್ಬರ ದಾಸ್ತಾನಿದೆ 
ಎಂದು ಸರ್ಕಾರದ ಮಾಹಿತಿಯಿಂದ ಲಭ್ವವಾಗಿದೆ. 


ಆಧಾರ: ಉದಯವಾಣಿ, ದಿನಾ೦ಕ:09.08.2022 
7. ಸಾವಿರರು ಎಕರೆ ಜಲಾವೃತ, ಅಪಾರ ಹಾನಿ 


ರಾಜ್ಯದ ಹಲವಡೆ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಹಲವಡೆ ಮನೆಗಳ ಗೋಡೆಗಳು 
ಕುಸಿದು ಬಿದ್ದಿವೆ. ಸಾವಿರರು ಎಕರೆ ಜಲಾವೃತಗೊಂಡು ಅಪಾರ ಹಾನಿಯಾಗಿದೆ. ಗಂಗಾವತಿ ಕಂಪ್ಲಿ 
ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. 


ನೀರಿನ ಹರಿವು ಇಳಿಮುಖವಾಗುವವರೆಗೆ ಬೀದರ್‌, ಕಲಬುರಗಿ, ಮಂತ್ರಾಲಯ ಮತ್ತು 
ಹೈದರಾಬಾದ್‌ ಮಾರ್ಗದ ಬಸ್‌ಗಳು ಬುಕ್ಕಸಾಗರ ಸೇತುವೆ ಮಾರ್ಗದಿಂದ ಸಾಗಬೇಕು ಎಂದು 
ಸೂಚಿಸಲಾಗಿದೆ. 


ನದಿಯ ಮಧ್ಯಭಾಗದಲ್ಲಿರುವ ಅಂಜನಾದ್ರಿ ಬೆಬ್ಬ್ದದ ಬಳಿ ಖಯಷಿಮುಖಿ ಪರ್ವತ, 
ಚಂದ್ರಮೌಳೇಶ್ವರ ದೇವಸ್ಥಾನ ವಿರೂಪಾಕ್ಷಪುರಗಡ್ಡೆಯಿಂದ ಹಂಪಿಗೆ ತೆರಳುವ ಮಾರ್ಗ, ಆನೆಗೊಂದಿ 
ಕೃಷ್ಣದೇವರಾಯ ಸಮಾಧಿ (64 ಸಾಲಿನ ಕಂಬಗಳ ದೇವಸ್ಥಾನ) ಸಂಪೂರ್ಣ ಜಲಾವೃತವಾಗಿವೆ. 


ನದಿಪಾತ್ರದಲ್ಲಿರುವ ಭತ್ತ ಕಬ್ಬು ಬಾಳ ತೋಟಗಳು ಜಲಾವೃತವಾಗಿವೆ ಹಲವು ಕಡೆ ಕಣಿವೆಗಳು 
ಕೊಬ್ಬಿ ಹೋಗಿವೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಕೊಂಚ ತಗ್ಗಿದ್ದರೂ ಗಾಳಿಯ ಅಬ್ಬರ ಕಡಿಮೆಯಾಗಿಲ್ಲ. 


ಮಾದಾಪುರ-ಮಡಿಕೇರಿ ರಸ್ತೆಯ ಇಗ್ಲೋಡ್ಲು ಬಳಿ ಮಣ್ಣು ಕುಸಿಯುತ್ತಿದೆ. ವಿರಾಜಪೇಟೆಯ, 
ಚಿಕ್ಕಪೇಟೆ ಸಮೀಪ ಹಲವು ವಿದ್ಯುತ್‌ ಕಂಬಗಳು ಉರುಳಿ ತಾಲ್ಲೂಕಿನಲ್ಲಿ ವಿದ್ಯುತ್‌ ವ್ಯತ್ಯಯ 
ಉಂಟಾಗಿದೆ. 


277 


ಸೋಮವಾರಪೇಟಿ ತಾಲ್ಲೂಕಿನ ಚಿಕ್ಕತೋಳೂರು ಗ್ರಾಮದ ಕಾಡುಮನೆ ಸಮೀಪ ರಸ್ತೆಗೆ 
ಅಡ್ಡಲಾಗಿ ಮರ ಬಿದ್ದು, ಸಕಲೇಶಪುರಕ್ಕೆ ತೆರಳುವ ಮಾರ್ಗ ಬಂದ್‌ ಆಗಿದೆ. ಯಲಕನೂರು ಗ್ರಾಮದ 
ಪಾರ್ವತಿ ಅವರ ಮನೆ ಮೇಲೆ ಬೃಹತ್‌ ಗಾತ್ರದ ಮರ ಉರುಳಿ ಬಿದ್ದಿದೆ. 


ಮಡಿಕೇರಿಯ ರೆಡ್‌ಕ್ರಾಸ್‌ ಶತಮಾನೋತ್ಸವ ಭವನದಲ್ಲಿರುವ ಕಾಳಜಿ ಕೇಂದದಲ್ಲಿ ಜಾದೂಗಾರ 
ವಿಕ್ತಂಶೆಟ್ಟಿ ಜಾದೂ ಪ್ರದರ್ಶಿಸಿ ಮಕ್ಕಳು ಹಾಗೂ ಹಿರಿಯರನ್ನು ರಂಜಿಸಿದರು. 


ಚಿಕ್ಕಮಗಳೂರು ತಾಲ್ಲೂಕಿನ ಬೆರಣಗೂಡಿನಲ್ಲಿ ಗುಡ್ಡದ ಮಬ್ಬು ಕುಸಿದೆ. ಈ ಪ್ರದೇಶದಲ್ಲಿನ ಕಾಫಿ 
ಅಡಿಕೆ ಗಿಡಗಳು ಹಾನಿಯಾಗಿವೆ. ಅಲ್ಲೂರು ಸಮೀಪದ ಹಳವಳ್ಲಿಯಲ್ಲಿ ಮನೆ ಕುಸಿದೆ. ಕಳಸ ತಾಲ್ಲೂಕಿನ 
ಮುಂಡುಗದಮನೆ ಪ್ರದೇಶದಲ್ಲಿ ಕಾಲುಸಂಕ ಹಾಳಾಗಿದೆ. 


ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಹಲುವಾಗಲು-ಗರ್ಭಗುಡಿ ಸಂಪರ್ಕಿಸುವ 
ಸೇತುವೆ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲ್ಲೂಕಿನ ಕಂಫ್ಲಿ-ಗಂಗಾವತಿ, ಕಂಪ್ಲಿ ಸಿರುಗುಪ್ಪ ಸೇತುವೆ 
ಮುಳುಗಿರುವುದರಿಂದ ಸಂಪರ್ಕ ಕಡಿದು ಹೋಗಿದೆ. 


ಹರಪನಹಳ್ಳಿ, ಕಂಪ್ಲಿಯಲ್ಲಿ ಭತ್ತ ಮೆಕ್ಕೆಜೋಳ, ಕಬ್ಬು ಬಾಳೆ ಗದ್ದೆಗಳಿಗೆ ನೀರು ನುಗ್ಗಿದೆ. 
ಸಂಡೂರು ತಾಲ್ಲೂಕಿನ ಚೋರನೂರು ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ಬಿದ್ದಿದೆ. 


ತುಂಗಭದ್ರ ಜಲಾಶಯಕ್ಕೆ ಪ್ರತಿ ಗಂಟೆಗೆ 1.36 ಲಕ್ಷ ಕ್ಕೂಸೆಕ್‌ ನೀರು ಹರಿದು ಬರುತ್ತಿದೆ. 
ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ತುಸು ಬಿಡುವು ನೀಡಿದರೂ ಇಲ್ಲಿನ ಕಾಮತ್‌ ಗಲ್ಲಿಯಲ್ಲಿ ಮತ್ತೊಂದು ಮನೆ 
ಕುಸಿದಿದೆ. ಪಾಟೀಲ ಗಲ್ಲಿಯಲ್ಲಿ 20 ಮನೆಗಳಿಗೆ ರಾತ್ರಿ ನುಗ್ಗಿದ ನೀರು ಹಾಗೆ ಇತ್ತು. ಕಾಳಜಿ ಕೇಂದದಲ್ಲಿ 
15 ಜನ ಆಶ್ರಯ ಪಡೆದಿದ್ದಾರೆ. ಕೃಷ್ಣ ಹಾಗೂ ಅದರ ಉಪನದಿಗಳಲ್ಲಿ ನೀರಿನ ಹರಿವೂ ತಗ್ಗಿಲ್ಲ. 
ಇದರಿಂದ ಚಿಕ್ಕೋಡಿ, ನಿಪ್ಪಾಣಿ ಮೂಡಲಗಿ ಗೋಕಾಕ ತಾಲ್ಲೂಕಿನ ಆರು ಕಿರು ಸೇತುವೆಗಳು ಈಗಾಗಲೇ 
ಮುಳುಗಿವೆ. ಗದಗ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದಾಗಿ ಈವರೆಗೆ ಒಟ್ಟು 93 ಸಾವಿರ ಹೆಕ್ಟೇರ್‌ ಕೃಷಿ 
ಬೆಳೆ ಹಾನಿಗೊಳಗಾಗಿದೆ. 


ಕಂದಾಯ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಸಮೀಕ್ಷಾ ಕಾರ್ಯವನ್ನು 
ನಿಖರವಾಗಿ ಕೈಗೊಳ್ಳಬೇಕು. ಬೆಳೆ ಹಾನಿಯಿಂದ ತೊಂದರೆಗೆ ಒಳಗಾಗಿರುವ ಅರ್ಹ ರೈತರಿಗೆ ಸರ್ಕಾರದ 
ನಿಯಮಾನುಸಾರ ತುರ್ತಾಗಿ ಪರಿಹಾರ ತಲುಪಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ.ಸಿ. 
ಪಾಟೀಲ ಸೂಚಿಸಿದ್ದಾರೆ. 


ಶಿವಮೊಗ್ಗ ನಗರದಲ್ಲಿ ಐದು ಮನೆಗಳಿಗೆ ಹಾನಿಯಾಗಿದೆ. ಲಿಂಗನಮಕ್ಕಿ ಹೊರತುಪಡಿಸಿ ಜಿಲ್ಲೆಯ 
ಜಲಾಶಯಗಳು ಬಹುತೇಕ ಭರ್ತಿಯಾಗಿವೆ. ಭದ್ರಾವತಿ ಹಾಗೂ ಶಿಕಾರಿಪುರದ ಮೂರು ಕಡೆ ತೆರೆದಿರುವ 
ಕಾಳಜಿ ಕೇಂದ್ರದಲ್ಲಿ 316 ಸಂತ್ರಸ್ತರು ಆಶ್ರಯ ಪಡೆದಿದ್ದಾರೆ. ತುಂಗಭದ್ರ ನದಿ ಪಾತ್ರದಲ್ಲಿ ಪ್ರವಾಹಭೀತಿ 
ಎದುರಾಗಿದೆ. 


ಜಲಾಶಯದ ನೀರಿನ ಮಟ್ಟ (ಸಮುದ್ರ ಮಟ್ಟದಿಂದ) 
ಜಲಾಶಯ ಗರಿಷ್ಠಮಟ್ಟ ಇಂದಿನ ಒಳಹರಿವು ಹೊರಹರಿವು 
(ಅಡಿಗಳಲ್ಲಿ) ಮಟ್ಟ 
(ಕ್ಯೂಸೆಕ್‌ಗಳಲ್ಲಿ) 
ಕೆಆರ್‌ಎಸ್‌ 124.80 122.30 90,261 96,227 
ಹಾರಂಗಿ 2,859 2,854.25 2,580 10,000 
ಕಬಿನಿ 2284.00 2282.36 39,199 43,000 


278 


ಜಲಾಶಯದ ನೀರಿನ ಮಟ್ಟ (ಸಮುದ್ರ ಮಟ್ಟದಿಂದ) 
ಜಲಾಶಯ ಗರಿಷ್ಠಮಟ್ಟ ಇಂದಿನ ಒಳಹರಿವು ಹೊರಹರಿವು 
(ಅಡಿಗಳಲ್ಲಿ) ಮಟ್ಟ 
ಹೇಮಾವತಿ 2,922 2921.65 39,991 32,660 
ಲಿಂಗನಮಕ್ಕಿ 1,819 1,806 77,911 2,604 
ಸೂಪ (ಮೀ) 564 544.20 29,384 = 
ಮಾಣಿ 594 586 8,240 — 
ತುಂಗಭದ್ರಾ 1,633 1,632 1,36,915 1,58,921 
ಮಲಪ್ರಭಾ 2079.5 2,072.40 13,523 294 
ಘಟಪಭಾ 2175 2.165.167 24,806 162 
ಭದ್ರಾ 186 183 51,265 51,265 
ಆಲಮಟ್ಟಿ (ಮಿ) 519.6 519.27 89,722 1,25,000 
ನಾರಾಯಣಪುರ(ಮಿೀ) 492.25 491.62 135,000 142,648 
ನೆಲಮಟ್ಟದಿಂದ 


ಮಳೆ ಸೆಂ.ಮೀ.ಗಳಲ್ಲಿ 
ಶಿವಮೊಗ್ಗ 
ಚಕ್ರಾ 24.3 
ಉಡುಪಿ 
ಕಾಲೋಡಿ 18.3 
(ಬೈಂದೂರು ತಾ.) 
ಚಿಕ್ಕಮಗಳೂರು 
ಕೊಟ್ಟಿಗೆ ಹಾರ 19.3 
ಹೊಸಕೆರೆ 14.9 
ಕಮ್ಮರಡಿ 11.8 
ಕೆರೆಕಟ್ಟೆಯಲ್ಲಿ 10.2 
ಕೊಡಗು 
ಟಿ. ಶೆಟ್ಟಿಗೆರೆ 13 
ಬಿ.ಶೆಟ್ಟಿಗೆರೆ 12 


ಆಧಾರ: ಪ್ರಜಾವಾಣಿ, ದಿನಾಂಕ:10.08.2022 


279 


8. ಮಳೆ: ರೂ. 600 ಕೋಟಿ ಪರಿಹಾರ ಘೋಷಣೆ 


ರಾಜ್ಯದ ಹಲವೆಡೆ ಸತತವಾಗಿ ಧಾರಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಉಂಟಾಗಿರುವ 
ಹಾನಿಯನ್ನು ಸರಿಪಡಿಸಲು ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಮುಖ್ಯಮಂತ್ರಿಯವರು ತುರ್ತಾಗಿ ರೂ.600 
ಕೋಟಿ ಘೋಷಿಸಿದ್ದಾರೆ. 


ಗೃಹ ಕಛೇರಿ ಕೃಷ ಷ್ಲಾದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ, ಅಲ್ಲಿನ ಪರಿಸ್ಥಿತಿ ಕುರಿತು 


ಮಾಹಿತಿ ಪಡೆದುಕೊಂಡರು. ಪವಾಹ ಪೀಡಿತ ಪ್ರದೇಶಗಳ ಜನರ ನೆರವಿಗೆ ತಕ್ಷಣ ಧಾವಿಸಬೇಕು ಎಂದು 
ಸೂಚಿಸಿದರು. 


ಸಭೆಯ ಬಳಿಕ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ರಾಜಧಾನಿ ಬೆಂಗಳೂರಿನಲ್ಲಿ ಕಳದ 
ಕೆಲವು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ. 
ಪರಿಹಾರ ಕಾರ್ಯ ಕೈಗೊಳ್ಳುವ ಸಂಬಂಧ ಬೆಂಗಳೂರಿಗೆ ಮಾತ್ರ ರೂ.300 ಕೋಟಿ ನೀಡಲಾಗಿದೆ. 
ಇನ್ನುಳಿದಂತೆ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ರೂ.300 ಕೋಟಿ ಒದಗಿಸಲಾಗಿದೆ. ತಕ್ಷಣ ಪರಿಹಾರ 
ಕಾರ್ಯ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. 


ಸಂತ್ರಸ್ಥರಿಗೆ ಒಂದು ವಾರದಲ್ಲಿ ಪರಿಹಾರ ಒದಗಿಸಬೇಕು. ಜನ-ಜಾನುವಾರುಗಳ ರಕ್ಷಣೆಗೆ ಸೂಕ್ತ 
ಕ್ರಮ ಕೈಗೊಳ್ಳಬೇಕು. ವರುಣನ ಆರ್ಭಟದಿಂದ ಆಸ್ತಿ ಹಾನಿಯ ಜೊತೆಗೆ ಬೆಳೆ ಹಾನಿಯೂ ಸಂಭವಿಸಿದೆ. 
ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದೆ. ಧಾರಾಕಾರವಾಗಿ 
ಸುರಿಯುತ್ತಿರುವ ಮಳೆಯಿಂದಾಗಿ ನಷ್ಟದ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ. ಈವರೆಗೆ ರೂ.1! ಸಾವಿರ 
ಕೋಟಿ ನಷ್ಟದ ಅಂದಾಜು ಮಾಡಲಾಗಿತ್ತು. ಆದರೆ, ಈಗ ಇದರ ಮೊತ್ತವು ಮತ್ತಷ್ಟು ಹೆಚ್ಚಾಗಲಿದೆ. ಈ 
ಬಗ್ಗೆ ಕೇಂದದ ತಂಡದ ಗಮನಕ್ಕೆ ತಂದು ಪರಿಹಾರದ ಮೊತ್ತವನ್ನು ಹೆಚ್ಚಿಸುವಂತೆ ಕೋರಲಾಗುವುದು 
ಎಂದರು. 


ಬೆಂಗಳೂರಿನಲ್ಲಿ ಹಲವು ರಸ್ತೆಗಳು ಜಲಾವೃತಗೊಂಡಿವೆ. ಸತತವಾಗಿ ಸುರಿಯುತ್ತಿರುವ 
ಮಳೆಯಿಂದಾಗಿ ರಸ್ತೆಗಳೆಲ್ಲಾ ಕೆರೆಗಳಂತಾಗಿವೆ. ಸಂಕಪ್ಪಕ್ಕೆ ಸಿಲಿಕಿರುವ ಜನರ ರಕ್ಷಣೆಗೆ ಎಸ್‌ಡಿಆರ್‌ಎಫ್‌ 
ಪಡೆ ನಿಯೋಜಿಸಲಾಗಿದೆ. ಹೆಚ್ಚುವರಿಯಾಗಿ ಇನ್ನೂ ಎರಡು ಪಡೆಯನ್ನು ನೀಡಲಾಗುವುದು. ಅಲ್ಲದೇ, 
ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ ಟ್ರ್ಯಾಕ್ಷರ್‌ ಮೂಲಕ ಜನರಿಗೆ ಸ್ವಚ್ಛವಾದ ನೀರನ್ನು 
ಒದಗಿಸುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:06.09.2022 
9. ವರುಣಾರ್ಭಟಕ್ಕೆ 29 ಸೇತುವೆ ಮುಳುಗಡೆ 


ಧಾರಾಕಾರ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಕೃಷ್ಣಾ, ಮಲಪಭಾ, 
ಘಟಪ್ರಭಾ, ವೇದಗಂಗಾ, ದೂಧಗಂಗಾ, ಹಿರಣ್ಯಕೇಶಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ಬೆಳಗಾವಿಯಲ್ಲಿ 
17, ಬಾಗಲಕೋಟೆ ಜಿಲ್ಲೆಯ 12 ಸೇರಿದಂತೆ ಒಟ್ಟು 29 ಸೇತುವೆಗಳು ಮುಳುಗಡೆಯಾಗಿವೆ. ಮೂವರು 
ಮೃತಪಟ್ಟಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 


ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲ್ಲೂಕಿನ ಕ್ಕಾದಗಿ ಗ್ರಾಮಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ 
ಗೋಡೆ ಕುಸಿದು ಚಂದ್ರಶೇಖರ ಹರಿಜನ (21) ಮೃತಪಟಿದ್ದಾನೆ. ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 
ಮಾಲವಿ ಜಲಾಶಯದ ಬಳಿ ಈಜಲು ತೆರಳಿದ್ದ ಏಳು ಹನ ಯುವಕರ ಪೈಕಿ ಕೊಟ್ಟೂರಿನ 'ಚರಣ್‌ (33) 
ಉಜ್ಜಿನಿಯ ಹಾಲೇಶ್‌ (34) ಮೃತಪಟ್ಟದ್ದಾರೆ. ಹೊಸಪೇಟೆಯ ಟಿಬಿ ಡ್ಯಾಂ ವೀಕ್ಷಿಸಿ ಮಾಲವಿ 
ಜಲಾಶಯ ನೋಡಲು ಬಂದಿದ್ದರು. ಅದರಲ್ಲಿ ಇಬ್ಬರು ಈಜಾಡಲು ತೆರಳಿದ್ದಾಗ ಏಕಾಏಕಿ ನೀರಿನ 


ಪ್ರಮಾಣ ಹೆಚ್ಚಾಗಿದ್ದರಿಂದ ಮೃತಪಟ್ಟಿದ್ದಾರೆ. ಶೋಧ ಕಾರ್ಯ ನಡೆದಿದೆ. 


280 


ಬೆಳಗಾವಿ ಮತ್ತು ನೆರೆಯ ಮಹಾರಾಷ್ಟದಲ್ಲಿ ಮಳೆ ಮುಂದುವರಿದಿದ್ದು ಕೃಷ್ಣಾ, ವೇದಗಂಗಾ, 
ಹಿರಣ್ಯಕೇಶಿ, ಘಟಪ್ರಭಾ 'ಮತ್ತು ಮಲಪಭಾ ನದಿಗಳ ಅಬ್ಬರಕ್ಕೆ 17 ಸೇತುವೆಗಳು ಮುಗಿ ಸಂಪರ್ಕ 
ಕಡಿತಗೊಂಡಿದೆ. ವೇದಗಂಗಾ ಮತ್ತು ದೂಧಗಂಗಾ ನದಿ "ಅಕ್ಕ ಹರಿಯುತ್ತಿರುವುದರಿಂದ ನಿಪ್ಪಾಣಿ 
ತಾಲ್ಲೂಕಿನಲ್ಲಿ ಭೋಜ-ಕಾರದಗಾ, ಅಕ್ಟೋಳ-ಸಿದ್ದಾಳ, ಬೋಜವಾಡ-ನಿಪ್ಪಾಣಿ ಮತ್ತು ಭೀವಸಿ-ಜತ್ರಾಟ 
ನಡುವಿನ ಸೇತುವೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಅಂಬೋಲಿ ಹಾಗೂ ಚಂದಗಡ ಅರಣ್ಯ 
ಪ್ರದೇಶದಲ್ಲಿ ಸಹ ವ್ಯಾಪಕವಾಗಿ ಮಳ ಸುರಿಯುತ್ತಿದ್ದು ಘಟಪ್ರಭಾ ನದಿಯ ಒಳಹರಿವಿನ ಪ್ರಮಾಣದಲ್ಲಿ 
ಗಣನೀಯ ಏರಿಕೆಯಾಗಿದೆ. ಹೀಗಾಗಿ ಹಿಡಕಲ್‌ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು 
ಹೊರಬಿಡಲಾಗುತ್ತಿದೆ. 


ಹುಕ್ಕೇರಿ ತಾಲ್ಲೂಕಿನಲ್ಲಿರುವ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ಇದರಿಂದ ನದಿ ಪಾತ್ರದ 
ಗ್ರಾಮಗಳ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ನದಿಯ ಪ್ರವಾಹದಿಂದ ಅರ್ಜುನವಾಡ-ಕುರಣಿ, ಹುಕ್ಕೇರಿ- 
ಯರನಾಳ, ಕುರಣಿ-ಕೋಚರಿ, ಘಟಪ್ರಭಾ ನದಿ ಪ್ರವಾಹದಿಂದ ಸಿಂಗಳಾಪುರ ಸೇತುವೆ, ಚಿಗಡೊಳ್ಳಿ- 
ನಾಲಾನಟ್ಟಿ, ಸುಣಧೋಳಿ-ಪಟಗುಂದಿ, ಕಮಲದಿನ್ನಿ-ಹಣಸ್ಕಾಳ, ಅಟಿರಾದಿ-ಮಹಾಲಿಂಗಪುರ, 
ಸುಣಧೋಳಿ-ಮೂಡಲಗಿ, ಢವಳೇಶ್ವ್ಷರ-ಮಹಾಲಿಂಗಪುರ, ನೇಗಿನಹಾಳ-ಘೋಡಗೇರಿ ಸೇತುವೆಗಳು 
ನೀರಿನಲ್ಲಿ ಮುಳುಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 


ಖಾನಾಪುರ ತಾಲ್ಲೂಕಿನಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಮಲಪ್ರಭಾ ಜಲಾಶಯಕ್ಕೆ ಸಹ ಅಧಿಕ 
ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಜಲಾಶಯ ಈಗಾಗಲೇ ಭರ್ತಿಯಾಗಿರುವುದರಿಂದ 
ಮುನ್ನೆಚ್ಚರಿಕೆ ಕ್ರಮವಾಗಿ ಜಲಾಶಯದಿಂದ 10 ಸಾವಿರ ಕ್ಯೂಸೆಕ್ಸ್‌ ನೀರನ್ನು ಹೊರಬಿಡಲಾಗುತ್ತಿದೆ. ಕಾರಣ 
ಜಲಾಶಯದ ಕೆಳಪಾತ್ರದಲ್ಲಿರುವ ಗ್ರಾಮಗಳ ಜನರು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ 
ತೆರಳಬೇಕು ಎಂದು ಜಲಾಶಯದ ಅಧಿಕಾರಿಗಳು ತಿಳಿಸಿದ್ದಾರೆ. 


ಘಟಪುಭೆ ಅರ್ಭಟಕ್ಕೆ 11 ಸೇತುವೆ ಜಲಾವೃತ: ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು 
ಹರಿದು ಬರುತ್ತಿದ್ದು ಬಾಗಲಕೋಟಿ ಜಿಲ್ಲೆಯಲ್ಲಿ ನಂದಗಾಂವ-ಅವರಾದಿ, ಅಕ್ಕಿಮರಡಿ-ಮಿರ್ಜಿ, 
ಢವಳೇಶ್ವರ ಸೇರಿದಂತೆ 11 ಸೇತುವೆಗಳು ಜಲಾವೃತವಾಗಿವೆ. ರಬಕವಿ-ಬನಹಟ್ಟಿ ತಾಲ್ಲೂಕಿನ 2, 
ಮುಧೋಳ ತಾಲ್ಲೂಕಿನ 9 ಸೇತುವೆಗಳು ಜಲಾವೃತಗೊಂಡಿದ್ದು, ಜನಜೀವನ ಅಸ್ಪವ್ಯಸ್ತಗೊಂಡಿವೆ. ಒಟ್ಟು 
51 ಟಿಎಂಸಿ ಸಂಗಹ ಸಾಮರ್ಥ್ಯದ ಹಿಡಕಲ್‌ ಜಲಾಶಯವು ಸಂಪೂರ್ಣ ಭರ್ತಿಯಾಗಿದ್ದು, 
ಜಲಾಶಯಕ್ಕೆ ಒಳಹರಿವು ಇದ್ದಷ್ಟು ನೀರನ್ನು ಜಲಾಶಯದಿಂದ ಘಟಪ್ರಭಾ ನದಿಗೆ ಹರಿಬಿಡಲಾಗುತ್ತಿದೆ. 
ಸೋಮವಾರ ಮಧ್ಯಾಹ್ನದ ಮಾಹಿತಿಯಂತೆ ಹಿಡಕಲ್‌ ಜಲಾಶಯದಿಂದ 28 ಸಾವಿರ ಕ್ಯೂಸೆಕ್‌, 
ಹಿರಣ್ಯಕೇಶಿ ನದಿಯಿಂದ 25860 ಕ್ಯೂಸೆಕ್‌ ನೀರು ಘಟಪ್ರಭಾ ನದಿಗೆ ಹರಿದು ಬರುತ್ತಿದೆ. 


ಕಲಬುರಗಿ ಜಿಲ್ಲೆಯಲ್ಲಿ ಮೂರ್ನಾಲ್ಕು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಮುಂಗಾರು 
ಹಂಗಾಮಿನ ಎಲ್ಲ ಬೆಳೆಗಳಿಗೆ ಕುತ್ತು ಎದುರಾಗಿದೆ. ಹೊಲ- ಗದ್ದೆಗಳು ಜಲಾವೃತವಾಗಿವೆ, ಅಲ್ಲಾವಧಿ 
ಬೆಳೆಗಳಾದ ಹೆಸರು ರಾಶಿಗೆ ಬಂದಿದ್ದು, ಹೊಲದಲ್ಲೇ ಕೊಳೆಯುವಂತಾಗಿದೆ. ವಾಣಿಜ್ಯ ಬೆಳೆ ತೊಗರಿ 
ಸತತ ಮಳೆಯಿಂದ ಮೇಲೆದ್ದು ಬಾರದಂತಾಗಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, 
ಹಾವೇರಿ, ಗದಗ, ಕೊಪ್ಪಳ, ಧಾರವಾಡ, ಬಳ್ಳಾರಿ, ಬೀದರ್‌, ರಾಯಚೂರು ಜಿಲ್ಲೆಗಳಲ್ಲೂ ಧಾರಾಕಾರ 
ಮಳಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. 


ಆಧಾರ:-ಉದಯವಾಣಿ, ದಿನಾಂಕ:13.09.2022 


281 


ಭಾಗ-6 
ನ್ಯಾಯಾಲಯದ ಸುದ್ದಿಗಳು 
1. ನ್ಯಾ ಅಲೋಕ್‌ ಆರಾಧೆ ರಾಜ್ಯದ ಹಂಗಾಮಿ ಸಿಜೆ 


ಕರ್ನಾಟಕ ಹೈಕೋರ್ಟ್‌ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್‌ ಅವಸ್ಥಿ ಸೇವೆಯಿಂದ 
ನಿವೃತ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯ ನ್ಯಾಯಮೂರ್ತಿ ಅಲೋಕ್‌ ಆರಾಧೆ ಅವರನ್ನು ಹಂಗಾಮಿ 
ಸಿಜೆಯನ್ನಾಗಿ ನೇಮಿಸಲಾಗಿದೆ. ಈ ಸಂಬಂಧ ಅಧಿಸೂಚನೆ ಪ್ರಕಟವಾಗಿದೆ. 


ಸದ್ಯ ಸಿಜೆ ನಂತರ ಹೈಕೋರ್ಟ್‌ನ ಎರಡನೇ ಹಿರಿಯ ನ್ಯಾಯಮೂರ್ತಿ ಸ್ಥಾನದಲ್ಲಿರುವ 
ನ್ಯಾಯಮೂರ್ತಿ ಅಲೋಕ್‌ ಆರಾಧೆ ಅವರು ಜುಲೈ 3 ರಿಂದ ಅನ್ಹ್ವಯವಾಗುವಂತೆ ಸಿಜೆ ಕಛೇರಿಯ 
ಎಲ್ಲಾ ಕರ್ತವ್ಯ ನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿ ಅಲೋಕ್‌ ಆರಾಧೆ ಅವರು 2009ರಲ್ಲಿ 
ಮಧ್ಯಪ್ರದೇಶ ಹೈಕೋರ್ಟ್‌ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದರು. 2018ರ ನವೆಂಬರ್‌ 17 
ರಂದು ಕರ್ನಾಟಕ ಹೈಕೋರ್ಟ್‌ಗೆ ವರ್ಗಾವಣೆಯಾಗಿದ್ದರು. 


ನ್ಯಾಯಮೂರ್ತಿ ರಿತುರಾಜ್‌ ಅವಸ್ಥಿ 2021ರ ಅಕ್ಟೋಬರ್‌ 11 ರಂದು ಕರ್ನಾಟಕ ಹೈಕೋರ್ಟ್‌ 
ಸಿಜೆಯಾಗಿ ನೇಮಕಗೊಂಡಿದ್ದರು. ಅವರು ನಿವೃತ್ತಿಯಾಗಲಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವಕೀಲರ 
ಪರಿಷತ್‌ ಹಾಗೂ ಬೆಂಗಳೂರು ವಕೀಲರ ಸಂಘದ ವತಿಯಿಂದ ಪ್ರತ್ವೇಕ ಬೀಳ್ಕೊಡುಗೆ ಕಾರ್ಯಕ್ರಮ 
ಹಮ್ಮಿಕೊಳ್ಳಲಾಗಿದೆ. 


ಆಧಾರ:-ವಿಜಯಕರ್ನಾಟಕ, ದಿನಾಂಕ:01.07.2022 
2. ರಾಜಕೀಯ ಕೇತದಿಂದ ಕಿಮಿನಲ್‌ಗಳನು ಹೊರಗಿಡಿ 
po) ರ) ವ 


ಕ್ರಿಮಿನಲ್‌ಗಳನ್ನು ರಾಜಕೀಯದಿಂದ ಹೊರದಬ್ಬಲು ಪರಿಣಾಮಕಾರಿ ಕ್ರಮಗಳನ್ನು 
ತೆಗೆದುಕೊಳ್ಳುವಂತೆ ಅಲಹಾಬಾದ್‌ ಹೈಕೋರ್ಟ್‌ ಸಂಸತ್ತು ಮತ್ತು ಭಾರತೀಯ ಚುನಾವಣಾ ಆಯೋಗಕ್ಕೆ 
(ಇಸಿಐ) ಸೂಚಿಸಿದೆ. ಈ ಮೂಲಕ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನಡುವಿನ ಅಪವಿತ್ರ 
ಮೈತ್ರಿಯನ್ನು ಮುರಿಯಬೇಕು ಎಂದು ಅಭಿಪ್ರಾಯಪಟ್ಟಿದೆ. 


ನ್ಯಾಯಮೂರ್ತಿ ದಿನೇಶ್‌ ಕುಮಾರ್‌ ಸಿಂಗ್‌ ಅವರ ನೇತೃತ್ವ್ನದ ಪೀಠವು 23 ಕ್ರಿಮಿನಲ್‌ 
ಪ್ರಕರಣಗಳನ್ನು ಎದುರಿಸುತ್ತಿರುವ ಬಿಎಸ್‌ಪಿ ಸಂಸದ ಅತುಲ್‌ ಕುಮಾರ್‌ ಸಿಂಗ್‌ ಜಾಮೀನು 
ಅರ್ಜಿಯನ್ನು ತಿರಸ್ಕರಿಸುವ ವೇಳ ಈ ರೀತಿ ಹೇಳಿತು. ಪ್ರಜಾಪುಭುತ್ತ ಉಳಿಸಲು, ಪ್ರಜಾಪಭುತ್ನದ ತತ್ವ 
ಮತ್ತು ಕಾನೂನಿನ ಆಧಾರದ ಮೇಲೆ ದೇಶ ನಡೆಯುವಂತೆ ಮಾಡಬೇಕಿದ್ದರೆ ಅಪರಾಧಿಗಳು ರಾಜಕೀಯ 
ಅಥವಾ ಶಾಸಕಾಂಗ ಪ್ರವೇಶಿಸುವುದನ್ನು ತಡೆಯಬೇಕು. ಈ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಪ್ರದರ್ಶಿಸಬೇಕಾದದ್ದು. 
ಸಂಸತ್ತಿನ ಜವಾಬ್ದಾರಿಯಾಗಿದೆ ಎಂದು ನ್ಯಾಯಾಲಯ ಹೇಳಿತು. 


ತೀವ್ರ ಅಸಮಾಧಾನ: ರಾಜಕೀಯದ ಅಪರಾಧೀಕರಣ ಮತ್ತು ಚುನಾವಣಾ ಸುಧಾರಣೆಗಳ 
ಅಗತ್ಯಗಳ ಬಗ್ಗೆ ಸುಪ್ರೀಂಕೋರ್ಟ್‌ ಸೂಚನೆ ನೀಡಿದ್ದರೂ, ಭಾರತೀಯ ಪ್ರಜಾಪಬುತ್ತವನ್ನು 
ಅಪರಾಧಿಗಳು, ಕೊಲೆಗಡುಕರಿಂದ ರಕ್ಷಿಸಲು ಸಂಸತ್ತು ಮತ್ತು ಚುನಾವಣಾ ಆಯೋಗವು ಸಾಕಷ್ಟು 
ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಎಂದು ಕೋರ್ಟ್‌ ಅಸಮಾಧಾನ ವ್ಯಕ್ತಪಡಿಸಿತು. ವರ್ತಮಾನದ 
ರಾಜಕೀಯವು ಅಪರಾಧ, ಹಣಬಲ, ತೋಳ್‌ಬಲದ ಜಾಲದಲ್ಲಿ ಸಿಲುಕಿದೆ ಎಂಬುದು ನಿರ್ವಿವಾದ. 
ಅಪರಾಧ ಮತ್ತು ರಾಜಕೀಯದ ನಡುವಿನ ನಂಟು ಪ್ರಜಾಪ್ರಭುತ್ವ ಮೌಲ್ಯಗಳು, ಕಾನೂನು, ಆಡಳಿತಕ್ಕೆ 
ಎದುರಾಗಿರುವ ಗಂಭೀರ ಅಪಾಯ, ಸಂಸತ್ತು ವಿಧಾನಸೆ, ಸ್ಥಧೀಯ ಸಂಸ್ಥೆಗಳು ಮತ್ತು 
ಪಂಚಾಯತ್‌ಗಳಿಗೆ ಸ್ಪರ್ಧಿಸುವುದು ಇಂದು ದುಬಾರಿ ಎನಿಸಿದೆ ಎಂದು ನ್ಯಾಯಾಲಯ ಹೇಳಿದೆ. 


282 


ಅಪವಿತ್ರ ಮೈತ್ರಿಯ ಕೆಡುಕು: ಸಂಘಟಿತ ಅಪರಾಧ, ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳ 
ನಡುವೆ ಅಪವಿತ್ರ ಮೈತ್ರಿ ಇದೆ. ಈ ವಿದ್ಯಮಾನಗಳು ಕಾನೂನು ಜಾರಿ ಸಂಸ್ಥೆಗಳ, ಸರ್ಕಾರದ 
ವಿಶ್ವಾಸಾರ್ಹತೆ, ಪರಿಣಾಮಕಾರಿತ್ವ ಮತ್ತು ನಿಷ್ಠಕ್ಷಪಾತ ತತ್ತವನ್ನು ಕುಗ್ಗಿಸಿದೆ ಎಂದು ನ್ಯಾಯಾಲಯ 
ಹೇಳಿದೆ. ರಾಯ್‌ ಅವರಂತಹ REN ತಮ್ಮ ey ತೋಳ್ಗಲ ಮತ್ತು ನಾಟ ಶಕ್ತಿ 
ಬಳಸಿಕೊಂಡು ಸಾಕ್ಷಿಗಳನ್ನು ಮಣಿಸಿದ್ದಾರೆ. ತನಿಖೆಯ “ಮೇಲೆ ಪ್ರಭಾವ ಬೀರಿದ್ದಾರೆ "ಮತ್ತು ಸಾಕ್ಷ ಮ 
ತಿರುಚಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ. 


ಇದು ದೇಶದ ಆಡಳಿತ ಮತ್ತು ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಮತ್ತು ವಿಶ್ಲಾಸದ 
ಕೊರತೆಗೆ ಕಾರಣವಾಗಿದೆ ಎಂದು ನ್ಯಾಯಾಲಯವು ಹೇಳಿತು. ಅಪರಾಧ ಹಿನ್ನೆಲೆಯ ಮಂದಿ 
ಅಪಾಯಕಾರಿ ಪ್ರಮಾಣದಲ್ಲಿ ಸಂಸತ್ತು ಮತ್ತು ವಿಧಾನಸಭೆಯನ್ನು ಪ್ರವೇಶಿಸುತ್ತಿರುವುದು ಎಲ್ಲರಿಗೂ 
ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. 


ಆಧಾರ:-ವಿಶ್ವವಾಣಿ, ದಿನಾ೦ಕ:06.07.2022 


3. SC transfers Agnipath petitions to Delhi HC 


Noting that multiple litigation on the Agnipath scheme is neither desirable nor 
proper the Supreme Court on made the Delhi High court the core forum to examine 
the question of legality of the recruitment scheme to the Armed Forces. 


The top court transferred petitions on Agnipath before it to the Delhi High 
Court. A bunch of petitions is anyway listed in the Delhi High Court for hearing. 


A Bench led by Justice D.Y.Chandrachud said, usually the petitioners would 
be asked to withdraw their cases from the Supreme Court and approach the Delhi 
High Court on their own. However, this time the Bench went the extra mile to transfer 
the cases to the Delhi High Court by itself and ensure they get numbered and readied 
for hearing there. 


Avoiding delay: “We want to avoid delay” the Bench noted. Similar petitions, 
either challenging Agnipath or seeking directions to the Centre and the Armed Forces 
to complete the recruitment processes initiated before the scheme, were pending in 
various High Courts, it further noted. 


Other than in Delhi High Court petitions on the scheme are pending in the 
High Courts of Kerala, Patna Punjab and Haryana, Uttarkhand and even in the Armed 
Forces Tribunal at Kochi. 


But with the Delhi High Court now the centre of action in the Agnipath 
litigation, the Supreme Court said the other High Courts could either transfer their 
cases to Delhi or keep those petitions pending there and allow the petitioners to 
intervene in the proceedings in Delhi. Same course of action could be taken by High 
Courts if petitions challenging Agnipath were filed in the future. 


“We request the Delhi High Court to set down the petitions for expeditious 
disposal” the Supreme Court urged. The petitions slated in the Delhi High Court 
include plea to direct the Armed Forces to resume the recruitment process cancelled 


283 


due to introduction of the scheme. In one of these petitions, over 20 candidates short- 
listed for position of ‘Airmen’ following a 2020 recruitment process initiated by the 
Air Force, have urged the government to publish the enrolment list. 


Courtesy:- The Hindu, Dated: 20.07.2022 
4. ಹಿಜಾಬ್‌ ಕುರಿತ ಮೇಲ್ಮನವಿ ವಿಚಾರಣೆಗೆ ಪೀಠ ರಚನೆ 


ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲೆಗೆ ಹಿಜಾಬ್‌ ಧರಿಸಿ ಬರುವುದಕ್ಕೆ ಹೇರಿರುವ ನಿಷೇಧ 
ರದ್ದುಪಡಿಸಿ ಆದೇಶ ನೀಡಲು ನಿರಾಕರಿಸಿರುವ ಕರ್ನಾಟಕ ಹೈಕೋರ್ಟ್‌ ವಿರುದ್ದದ ಅರ್ಜಿಗಳ 
ವಿಚಾರಣೆಗೆ ಸುಪ್ರೀಂ ಕೋರ್ಟ್‌ ಪ್ರತ್ವೇಕ ಪೀಠ ರಚಿಸಲಿದೆ. 


ಹಿರಿಯ ವಕೀಲರಾದ ಮೀನಾಕ್ಷಿ ಆರೋರಾ ಅವರ ವಾದವನ್ನು ಆಲಿಸಿದ ಬಳಿಕ ಮುಖ್ಯ 
ನ್ಯಾಯಮೂರ್ತಿ ಎನ್‌.ವಿ. ರಮಣ ಮತ್ತು ನ್ಯಾಯಮೂರ್ತಿ ಕೃಷ್ಣ ಮುರಾರಿ, ಹಿಮಾ ಕೊಹ್ಲಿ ಅವರಿದ್ದ 
ಪೀಠವು ಈ ತೀರ್ಮಾನ ಪ್ರಕಟಿಸಿತು. 


ಹಿಜಾಬ್‌ ಧರಿಸುವುದರ ವಿರುದ್ದದ ನಿಷೇಧ ರದ್ದುಪಡಿಸಬೇಕು ಎಂದು ಕೋರಿ ಕಳೆದ ಮಾರ್ಚ್‌ 
ತಿಂಗಳಲ್ಲೇ ಅರ್ಜಿಗಳು ಸಲ್ಲಿಕೆಯಾಗಿವೆ. ಆದರೆ, ಇನ್ನೂ ಅವುಗಳನ್ನು ವಿಚಾರಣೆಗೆ ಪರಿಗಣಿಸಿಲ್ಲ ಎಂದು 
ವಕೀಲರು ಪೀಠದ ಗಮನಕ್ಕೆ ತಂದರು. 


'ಈ ಅರ್ಜಿಗಳ ವಿಚಾರಣೆಗೆ ನಾವು ಪ್ರತ್ಯೇಕ ಪೀಠವನ್ನು ರಚಿಸುತ್ತೇವೆ. ಸದ್ಯ 
ನ್ಯಾಯಮೂರ್ತಿಯೊಬ್ಬರ ಆರೋಗ್ಯ ಸರಿ ಇಲ್ಲ. ಕಾಯಿರಿ, ನ್ಯಾಯಮೂರ್ತಿಯವರು ಚೇತರಿಸಿಕೊಂಡ 
ಕೂಡಲೇ ಇದು ವಿಚಾರಣೆಗೆ ಬರಬಹುದು? ಎಂದು ಸಿಜಿಐ ಹೇಳಿದರು. 


ಈ ವಿಷಯ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್‌ ಇದೇ 13ರಂದು 
ಒಪ್ಪಿಕೊಂಡಿತ್ತು. ಅಂದು ವಕೀಲ ಪ್ರಶಾಂತ್‌ ಭೂಷಣ್‌ ಅವರು, ವಿದ್ಯಾರ್ಥಿನಿಯರು ಕಲಿಕೆಯಲ್ಲಿ ಆಸಕ್ತಿ 
ಕಳೆದುಕೊಳ್ಳುತ್ತಿದ್ದು, ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಗಮನಸೆಳೆದಿದ್ದರು. 

ಹಿಜಾಬ್‌ ಧರಿಸಿ ತರಗತಿಗೆ ಬರುವುದನ್ನು ನಿಷೇಧಿಸಿದ್ದ ಕರ್ನಾಟಕ ಸರ್ಕಾರದ ಆದೇಶ 
ರದ್ದುಪಡಿಸಲು ನಿರಾಕರಿಸಿದ್ದ ಕರ್ನಾಟಕ ಹೈಕೋರ್ಟ್‌ ಈ ಕುರಿತ ಅರ್ಜಿಗಳನ್ನು ವಜಾ ಮಾಡಿತ್ತು. 
"ಹಿಜಾಬ್‌ ಧರಿಸುವುದು ಧಾರ್ಮಿಕ ಆಚರಣೆಯ ಭಾಗವಲ್ಲ. ಹೀಗಾಗಿ, ಸಂವಿಧಾನದ ವಿಧಿ 25ರ 
ಅನ್ವಯ ಈ ಹಕ್ಕನ್ನು ರಕ್ಷಿಸಲಾಗದು' ಎಂದು ಹೈಕೋರ್ಟ್‌ ಆಗ ಹೇಳಿತ್ತು 


ತರಗತಿಯಲ್ಲಿ ಹಿಜಾಬ್‌ ಅನ್ನು ಧರಿಸಲು ಅವಕಾಶ ಕಲ್ಪಿಸಬೇಕು ಎಂದು ಕೋರಿ ಉಡುಪಿಯ 
ಸರ್ಕಾರಿ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿನಿಯರು ಕೋರ್ಟ್‌ಗೆ ಅರ್ಜಿ ಸಲ್ಲಿಸಿದ್ದರು. 


ಆಧಾರ:-ಪ್ರಜಾವಾಣಿ, ದಿನಾಂಕ:03.08.2022 
5. ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರನ್ನು ಸಾಕ್ಸ್ಯಕ್ಕಾಗಿ ಕರೆಸುವುದು ಸಲ್ಲದು 
ಚುನಾವಣಾ ಆಯುಕ್ತರೂ ಸೇರಿದಂತೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗಳನ್ನು ಸಾಕ್ಷಿ 
ಹೇಳಲು ಕೋರ್ಟ್‌ಗೆ ಕರೆಸುವುದು ಸರಿಯಲ್ಲ ಎಂದು ಹೈಕೋರ್ಟ್‌ ಅಭಿಪ್ರಾಯಪಟ್ಟಿದೆ. 


ಅಲ್ಲದೆ, ಅಥಣಿ ಕ್ಷೇತದ ಬಿಜೆಪಿ ಶಾಸಕ ಮಹೇಶ್‌ ಕಮರಠಳ್ಲಿ ಆಯ್ಕೆ ಪ್ರಶ್ನಿಸಿ ಸಲ್ಲಿಸಿದ್ದ 


ಅರ್ಜಿಯನ್ನು ಕೇಂದ್ರ ಚುನಾವಣಾ ಆಯೋಗದ ಮಾಜಿ ಆಯುಕ್ತ ಸುನಿಲ್‌ ಅರೋರಾ ಅವರಿಗೆ ಖುದ್ದು 
ಹಾಜರಾಗಲು ಸೂಚಿಸಿದ್ದ ಏಕಸದಸ್ಯ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ತಡೆ ನೀಡಿದೆ. 


ಕೇಂದ್ರ ಚುನಾವಣಾ ಆಯೋಗ ಸಲ್ಲಿಸಿದ್ದ ಮೇಲ್ಲನವಿ ಆಲಿಸಿದ ನ್ಯಾಯಮೂರ್ತಿ ಕೃಷ್ಣ 
ಎಸ್‌.ದೀಕ್ಷಿತ್‌ ಮತ್ತು ನ್ಯಾಯಮೂರ್ತಿ ಪಿ.ಕೃಷ್ಣಭಟ್‌ ಅವರಿದ್ದ ವಿಭಾಗೀಯ ಪೀಠ, ಈ ಆದೇಶ 
ಮಾಡಿದೆ. 


ವಾದ-ಪ್ರತಿವಾದ ಆಲಿಸಿದ ಬಳಿಕ ಪೀಠ "ಸಾಮಾನ್ಯವಾಗಿ ಸಿವಿಲ್‌ ವ್ಯಾಜ್ಯಗಳಲ್ಲಿ ಸಂವಿಧಾನಿಕ 
ಹುದ್ದೆಗಳಲ್ಲಿರುವವರನ್ನು ಕೋರ್ಟ್‌ಗೆ ಹಾಜರಾಗುವಂತೆ ಆದೇಶಿಸುವುದಿಲ್ಲ. ಅವರು ತಮ್ಮ ಕರ್ತವ್ಯವನ್ನು 
ನಿರ್ಭಿಡೆಯಿಂದ ಚಲಾಯಿಸಬೇಕಾದರೆ ಕೆಲವೊಂದು ಮಹತ್ನದ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗುತ್ತದೆ 
ಮತ್ತು ಅದರಂತೆ ನಡೆದುಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಅವರನ್ನು ಸಾಕ್ಷ್ಯ Re ಕರೆಯುವ ಭಯ 
ಹುಟ್ಟುತ್ತದೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆಗೆ ರಕ್ಷಣಾತ್ಮಕ ವಿಧಾನದ ಪೂರ ಹೋಗುತ್ತಾರೆ” ಎಂದು 
ಆದೇಶಿಸಿದೆ. 


“ಪ್ರಕರಣದ ವಿವರ ಹಾಗೂ ಸನ್ನಿವೇಶವನ್ನು ಗಮನಿಸಿದರೆ ಚುನಾವಣೆ ಮುಂದೂಡುವ 
ಅಧಿಸೂಚನೆ ಹೊರಡಿಸಿರುವುದಕ್ಕೆ ಕೇವಲ ಮೌಖಿಕ ಸಾಕ್ಷ್ಯದ ವಿಚಾರವಲ್ಲ. ಸಾಂವಿಧಾನಿಕ ಸಂಸ್ಥೆಯ 
ಮಾಜಿ ಮುಖ್ಯಸ್ಥರನ್ನು ಕರೆಸುವುದು ಅವರಿಗೆ ದಾಖಲೆ ತರುವಂತೆ ಸೂಚಿಸುವುದು ಸರಿಯಲ್ಲ. ಕೆಲವು 
ಸಂದರ್ಭಗಳಲ್ಲಿ ಕೋರ್ಟ್‌ಗಳು ತಮ್ಮ ವಿವೇಚನೆ ಅಧಿಕಾರವನ್ನು ಬಳಸಬೇಕಾಗುತ್ತದೆ” ಎಂದು 
ನ್ಯಾಯಾಲಯ ಆದೇಶದಲ್ಲಿ ತಿಳಿಸಿದೆ. 


“ನ್ಯಾಯಾಲಯಗಳು ಭಾರತೀಯ ಚುನಾವಣಾ ಆಯೋಗದಿಂದ ಅಗತ್ಯ ದಾಖಲೆಗಳನ್ನು 
ತರಿಸಿಕೊಳ್ಳಬಹುದು. ಆದರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಅಥವಾ 
ನಿವೃತ್ತ ಅಧಿಕಾರಿಗಳನ್ನು ಸುಮ್ಮನೆ ಕೆಲವು ಪಶ್ನೆ ಕೇಳಲು ಸಮನ್ಸ್‌ ಜಾರಿಗೊಳಿಸುವುದು ಸಮಂಜಸವಲ್ಲ” 
ಎ೦ದು ನ್ಯಾಯಪೀಠ ಹೇಳಿದೆ. 


ಆಧಾರ:-ವಿಜಯಕರ್ನಾಟಕ, ದಿನಾಂ೦ಕ:06.08.2022 


6. Being tolerant doesn’t mean one should also accept hate 
speech: SC judge 


Being accepting and tolerant of other’s opinions does not mean one should also 
accept hate speech, Supreme Court judge Justice D.Y.Chandrachud said. 


In his convocation address at Gujarat National Law University (GNLU) here 
he urged the graduating students to be guided by their “own conscience and equitable 
reason”. In the world of social media “with limited attention span,” it helps to 
remember that “a lot of work we do will only have long-term impact and we should 
not be worried about the everyday distraction,” he said in the speech. 


“The words famously attributed to Voltaire, “I disapprove of what you say, but 
I will defend to death your right to say it’ must be incorporated into our being. 
Making mistakes, being accepting and tolerant to the opinions of others by no means 
translates to blind conformity and it does not mean not standing up against hate 
speech,” the judge said. 


As the students step into the outer world amid “the increasing noise and 
confusion of political, social and moral clashes of majority”, they must be guided by 
the path of their “own conscience and equitable reason,” he said. 


285 


He also quoted writer Seth Godin’s analogy of the current and the wind. “On 
the river it is the current that will move the canoe far more than the wind will. But the 
wind distracts us. The current is our persistent systems of class and race and gender 
and powerful industry economy. And if I may, add in our context, caste as well,” he 
said quoting the author. 


The current can be overcome, but it takes “focused effort,” the judge said. “On 
the other hand the wind is the breaking news of the moment, the latest social media 
sensation. And the thin layer of hype that surrounds us. It might be a useful 
distraction, but our real work lies in overcoming the current or changing” he said. 


Courtesy:- Deccan Herald, Dated: 07.08.2022 
7. Justice Lalit is 49" CJI 


Justice Uday Umesh Lalit was appointed the 49" Chief Justice of India (CII) 
after President Droupadi Murmu signed his warrant of appointment. He will assume 
charge on August 27, a day after Justice N.V.Ramana demits office as CJl. Justice 
Lalit will have a brief tenure of less than three months. 


Justice Lalit will be the second CJI who was directly elevated to the top court 
Bench from the Bar. Justice S.M.Sikri was the first lawyer to be elevated directly to 
the top court Bench in March 1964 and went on to become the 13" CII in January 
1971. 


“In exercise of the powers conferred by clause (2) of Article 124 of the 
Constitution of India, the President is pleased to appoint Shri. Justice Uday Umesh 
Lalit, Judge of the Supreme Court to be the Chief Justice of India with effect from 27 
August 2022” a Law Ministry notification said. 


Justice Ramana congratulated Justice Lalit on his appointment and wished him 
a glorious tenure as the next Chief Justice of India. 


Justice Lalit has been part of several landmark judgements, including the one 
which held the practice of divorce through instant triple talaq among Muslims illegal 
and unconstitutional. In the triple talaq verdict, while the them CJI J.S.Khehar and 
Justice S.Abdul Nazeer were in favour of putting on hold the judgement for six 
months and asking the government to come out with a law to that effect, Justices 
Kurian Joseph, R.F.Nariman and Lalit held the practice as violative of the 
Constitution. 


Before his elevation as a judge he was appointed as a special public prosecutor 
for the CBI to conduct trial in the 2G spectrum case. 


Courtesy:- The Hindu, Dated: 11.08.2022 


286 


8. ಹೈಕೋರ್ಟ್‌ನಿಂದ ಐತಿಹಾಸಿಕ ತೀರ್ಹು ರಾಜ್ಯದಲ್ಲಿ ಎಸಿಬಿ ರದ್ದು 


ಭಷ್ಟಾಚಾರ ಪ್ರಕರಣಗಳ ತನಿಖೆ ನಡೆಸಲು ಭ್ರಷ್ಟಾಚಾರ ನಿಗ್ರಹ (ಎಸಿಬಿ) ರಚನೆ ಮಾಡಿ ಮತ್ತು 
ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಅಪರಾಧ ದಾಖಲಿಸಲು ಹಾಗೂ ತನಿಖೆ ನಡೆಸಲು 
ಲೋಕಾಯುಕ್ತ ಪೊಲೀಸರು ಹೊಂದಿದ್ದ ಅಧಿಕಾರವನ್ನು ಹಿಂಪಡೆದು ಮಾಜಿ ಮುಖ್ಯಮಂತ್ರಿ 
ಸಿದ್ದರಾಮಯ್ಯ ನೇತೃತ್ನದ ಕಾಂಗೆಸ್‌ ಸರ್ಕಾರವು 2016ರ ಮಾರ್ಚ್‌ನಲ್ಲಿ ಹೊರಡಿಸಿದ್ದ ಎರಡು 
ಅಧಿಸೂಚನೆಗಳನ್ನು ರದ್ದುಪಡಿಸಿ ಹೈಕೋರ್ಟ್‌ ಐತಿಹಾಸಿಕ ತೀರ್ಪು ನೀಡಿದೆ. ಹೈಕೋರ್ಟ್‌ನ ಈ 
ತೀರ್ಪಿನಿಂದ ಎಸಿಬಿಯು ಸಂಪೂರ್ಣವಾಗಿ ರದ್ದಾಗಿದೆ. 


ಅಲ್ಲದೆ, ಎಸಿಬಿ ಮುಂದೆ ಬಾಕಿಯಿರುವ ತನಿಖೆ, ವಿಚಾರಣೆ, ಶಿಸ್ತು ಕಮ ಪಕ್ರಿಯೆಗಳನ್ನು 
ಲೋಕಾಯುಕಕ್ಕೆ ವರ್ಗಾವಣೆ ಮಾಡಬೇಕು. ರಾಜಕೀಯದಿಂದ ಹೊರತಾಗಿ, ಜಾತಿ-ಮತ 
ಇತ್ಯಾದಿಗಳಿಂದ ಪ್ರೇರಣೆಗೆ ಒಳಗಾಗದೆ ಸಚ್ಚಾರಿತ್ಯವಂತರನ್ನು ಲೋಕಾಯುಕ್ತ ಹುದ್ದೆಗೆ ನೇಮಿಸಬೇಕು. 
ಉತ್ತಮ ಹಿನ್ನೆಲೆ ಹೊಂದಿರುವ ಪೊಲೀಸ್‌ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸ್‌ ದಳಕ್ಕೆ ನೇಮಕ 
ಮಾಡಬೇಕು. ಎಸಿಬಿಗೆ ನಿಯೋಜಿಸಿರುವ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸ್‌ ದಳಕ್ಕೆ 
ವರ್ಗಾಯಿಸಬೇಕು. ಕನಿಷ್ಠ ಮೂರು ವರ್ಷ ಸೇವಾವಧಿ ಪೂರ್ಣಗೊಳಿಸದ ಅಧಿಕಾರಿ ಅಥವಾ 
ಸಿಬ್ಬಂದಿಯನ್ನು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಅನುಮತಿ ಪಡೆಯದೇ 
ಲೋಕಾಯುಕ್ತರಿಂದ ವರ್ಗಾವಣೆ ಮಾಡುವಂತಿಲ್ಲ ಎಂದು ಹೈಕೋರ್ಟ್‌ ಆದೇಶಿಸಿದೆ. 


ಹೈಕೋರ್ಟ್‌ ಹೇಳಿದ್ದೇನು ತೀರ್ಪಿನ ಪರಿಣಾಮ 


* ಎಸಿಬಿ ರಚಿಸಿ ಲೋಕಾ ಪೊಲೀಸ್‌ ಅಧಿಕಾರ : ಇನ್ನು ಲೋಕಾಯುಕ್ತರು ಭ್ರಷ್ಟರ ಮೇಲೆ ದಾಳಿ 


ಹಿಂಪಡೆದು ಹೊರಡಿಸಿದ್ದ 2016ರ ಆದೇಶಗಳು ರದ್ದು. 


ಪಕರಣ ದಾಖಲಿಸಬಹುದು. 


ಎಸಿಬಿ ಮುಂದೆ ಬಾಕಿ ಇರುವ ತನಿಖೆ, ವಿಚಾರಣೆ, 
ಶಿಸ್ತು ಕಮ ಪ್ರಕ್ರಿಯೆಗಳು ಲೋಕಾಯುಕಕಕ್ಕೆ ವರ್ಗ. 


ಅಕ್ರಮ ಆಸ್ತಿ ಪ್ರಕರಣಗಳ ಬಗ್ಗೆ ಕೇಸ್‌ ದಾಖಲಿಸಿ 
ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬಹುದು. 


ಭ್ರಷ್ಟಾಚಾರ ಕೇಸ್‌ ತನಿಖೆ ನಡೆಸಲು ಲೋಕಾಗೆ 199], 
2002ರಲ್ಲಿ ನೀಡಿದ್ದ ಅಧಿಕಾರ ಪುನಾಸ್ಥಾಪನೆ. 


ತೀರ್ಪಿನಿಂದಾಗಿ 2016ರ ಮಾರ್ಚ್‌ 14ಕ್ಕೆ ಮುನ್ನ 
ಇದ್ದ ಎಲ್ಲ ಅಧಿಕಾರ ಲೋಕಾಯುಕಕಕ್ಕೆ ವಾಪಸ್‌. 


ರಾಜಕೀಯ, ಜಾತಿ-ಮತಗಳಿಂದ ದೂರ ಇರುವ 
ಸಚ್ಚಾರಿತ್ಯವಂತರನ್ನು ಲೋಕಾಯುಕಕಕ್ಕೆ ನೇಮಿಸಿ. 


ಉತ್ತಮ ಹಿನ್ನೆಲೆ ಹೊಂದಿರುವ ಪೊಲೀಸರನ್ನು 
ಲೋಕಾಯುಕ್ತ ಪೊಲೀಸ್‌ ದಳಕ್ಕೆ ನೇಮಕ 
ಮಾಡಬೇಕು. 


3 ವರ್ಷ ಅವಧಿ ಪೂರೈಸದ ಸಿಬ್ಬಂದಿಯನ್ನು 
ಲೋಕಾಯುಕ್ತಕ್ಕೆ ಅನುಮತಿ ಇಲ್ಲದೆ 
ವರ್ಗಾಯಿಸುವಂತಿಲ್ಲ. 


ಬೇರೆ ರಾಜ್ಯದಲ್ಲಿ ಈಗಲೂ ಎಸಿಬಿ ಇದೆ: ಎಸಿಬಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ 


3 ಥಿ 


ಕರ್ನಾಟಕವಲ್ಲದೆ ಅನೇಕ ರಾಜ್ಯಗಳಲ್ಲಿ ಎಸಿಬಿ ಇದೆ. ಲೋಕಾಯುಕ್ತ ಕೂಡ ರಾಜ್ಯದಲ್ಲಿದೆ. ಅದರಲ್ಲಿದ್ದ 
ಪೊಲೀಸ್‌ ಅಧಿಕಾರವನ್ನು ಮಾತ್ರ ಬೇರ್ಪಡಿಸಿ ಎಸಿಬಿ ರಚಿಸಲಾಗಿತ್ತು. ಹೀಗಾಗಿ ಲೋಕಾಯುಕಕಕ್ಕೆ 
ಮರುಜೀವ ನೀಡಲಾಗಿದೆ ಎಂಬುದು ಸರಿಯಲ್ಲ. ಹೈಕೋರ್ಟ್‌, ಸುಪ್ರೀಂಕೋರ್ಟ್‌ ತೀರ್ಮಾನವನ್ನು 
ಎಲ್ಲರೂ ಗೌರವಿಸಬೇಕು. ಎಸಿಬಿ ರಚನೆ ಕುರಿತ ಹೈಕೋರ್ಟ್‌ ತೀರ್ಪನ್ನು ಗೌರವಿಸುತ್ತೇವೆ. 


287 


ಸರ್ಕಾರದ ಮುಂದಿನ ನಡೆ ಇಂದು ನಿರ್ಧಾರ: ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, 
ಎಸಿಬಿ ರದ್ದತಿ ಕುರಿತು ಹೈಕೋರ್ಟ್‌ ನೀಡಿರುವ ತೀರ್ಪ್ಮು ಕುರಿತು ಚರ್ಚೆ ನಡೆಯಲಿದೆ ಎಂದು 
ಮೂಲಗಳು” ತಿಳಿಸಿವೆ. ಸ ಅನುಷಾ ್ರಿನಗೊಳಿಸಬೇಕೆ? ಸುಪ್ರೀಂಕೋರ್ಟ್‌ಗೆ ಮೇಲ್ಮನವಿ ಸಲ್ಲಿಸಬೇಕೆ 
ಎಂಬ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. 


ಹೈಕೋರ್ಟ್‌ ತೀರ್ಷಿಂದ ಗೊಂದಲದಲ್ಲಿದೆ ಬಿಜೆಪಿ: ಎಸಿಬಿ ರದ್ದುಗೊಳಿಸುವುದಾಗಿ 2018ರ 
ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದ ಬಿಜೆಪಿ ಈಗೇನು ಮಾಡುತ್ತದೆ ಎಂಬುದು ಕುತೂಹಲಕ್ಕೆ 
ಕಾರಣವಾಗಿದೆ. ಹೈಕೋರ್ಟ್‌ ತೀರ್ಪು ಪಾಲಿಸಿದರೆ ರಾಜಕೀಯ ಲಾಭ ಇದೆ. ಆದರೆ ಲೋಕಾಯುಕಕ್ಕೆ 
ಬಲ ತುಂಬಿದರೆ ಆಗುವ ಅನಾಹುತ ಅರಿವೂ ಇದೆ. ಹೀಗಾಗಿ ಪಕ್ಷ ಗೊಂದಲದಲ್ಲಿದೆ. 


ಲೋಕಾಯುಕಕಕ್ಕೆ ಮತ್ತೆ ಬಲ ಸಿಗಲಿ: ಇದೊಂದು ಉತ್ತಮ ತೀರ್ಪು. ಏಕೆಂದರೆ ಎಸಿಬಿ 
ಸೃಷ್ಟಿಯಾದ ಬಳಿಕ ಹಿರಿಯ ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳ ಮೇಲೆ ಆ ಸಂಸ್ಥೆ ಯಾವುದೇ 
ಕಾರ್ಯಾಚರಣೆ ಮಾಡಿಲ್ಲ. ಈ ಆದೇಶದಿಂದ ಲೋಕಾಯುಕಕ್ಕೆ ಬಲ ಬರುವಂತಾಗಬೇಕು. ಉತ್ತಮ 
ಅಧಿಕಾರಿಗಳನ್ನು ಹಾಗೂ ಸೌಲಭ್ಯವನ್ನು ನೀಡಿದರೆ ರಾಜ್ಯ ಲೋಕಾಯುಕ್ತ ತನ್ನ ಗತವೈಭವ 
ಮರಳಬಹುದು. ಒಂದು ವೇಳೆ, ಸರ್ಕಾರ ಹೈಕೋರ್ಟ್‌ ತೀರ್ಪಿನಂತೆ ನಡೆಯದಿದ್ದರೆ ಲೋಕಾಯುಕ್ತ 
ಕೋರ್ಟ್‌ ಮೊರೆ ಹೋಗಬೇಕು. 


289 ಪುಟದ ಸುಧೀರ್ಥ ತೀರ್ಪು: ಬೆಂಗಳೂರು ವಕೀಲರ ಸಂಘ, ಸಮಾಜ ಪರಿವರ್ತನ 
ಸಮುದಾಯ ಮತ್ತು ವಕೀಲ ಬಿ.ಜಿ.ಚಿದಾನಂದ ಅರಸ್‌ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು 
ಪುರಸ್ಕರಿಸಿದ ಹಿರಿಯ ನ್ಯಾಯಮೂರ್ತಿ ಬಿ.ವೀರಪ್ಪ ಮತ್ತು ಹೆಚ್‌.ಎಸ್‌.ಹೇಮಲೇಖಾ ಅವರ 
ವಿಭಾಗೀಯ ಪೀಠ, ಮಾಜಿ ಸಿಎಂಸಿದ್ದರಾಮಯ್ಯ ನೇತೃತ್ನದ ಕಾಂಗೆಸ್‌ ಸರ್ಕಾರವು ಎಸಿಬಿ ರಚನೆ 
ಮಾಡಿ 2016ರ ಮಾರ್ಚ್‌ 14 ರಂದು ಹೊರಡಿಸಿದ ಆದೇಶ ಮತ್ತು ಭ್ರಷ್ಟಾಚಾರ ನಿಯಂತ್ರಣ 
ಕಾಯ್ದೆಯಡಿ ಅಪರಾಧ ದಾಖಲು ಮತ್ತು ತನಿಖೆ ನಡೆಸಲಿದ್ದ ಅಧಿಕಾರವನ್ನು ಲೋಕಾಯುಕ್ತ ಪೊಲೀಸ್‌ 
ವಿಭಾಗದಿಂದ ಹಿಂಪಡೆದು 2016ರ ಮಾಚ್‌ 19 ರಂದು ಹೊರಡಿಸಿದ ಎರಡು ಪ್ರತ್ಯೇಕ 
ಅಧಿಸೂಚನೆಗಳನ್ನು ರದ್ದುಪಡಿಸಿ 289 ಪುಟಗಳ ಸುದೀರ್ಪವಾದ ತೀರ್ಪ್ಷು ಪ್ರಕಟಿಸಿದೆ. 


ಎಸಿಬಿ ಸಂಪೂರ್ಣ ರದ್ದು: ಹೈಕೋರ್ಟ್‌ನ ಈ ತೀರ್ಪಿನಿಂದ ಎಸಿಬಿಯು ಸಂಪೂರ್ಣವಾಗಿ 
ರದ್ದಾದಂತಾಗಿದೆ. ಎಸಿಬಿಯು 2016ರಿಂದ ಈವರೆಗೆ ದಾಖಲಿಸಿರುವ ಪ್ರಕರಣಗಳು, ನಡೆಸಿದ ತನಿಖೆ, 
ವಿಚಾರಣೆಗಳು ಲೋಕಾಯುಕಕ್ಕೆ ವರ್ಗಾವಣೆಯಾಗಲಿವೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ 
ಲೋಕಾಯುಕ್ತ ಪೊಲೀಸರಿಗೆ “ನಖ ನಡೆಸುವ ಸಂಬಂಧ 1991ರ ಫೆಬವರಿ 6 ರಂದು, 2002ರ 
ಫೆಬವರಿ 8, "2002ರ ಮೇ 8, 2002ರ ಡಿಸೆಂಬರ್‌ 5 ರಂದು ಹೊರಡಿಸಿದ್ದ ಆದೇಶಗಳನ್ನು ಪುನರ್‌ 
ಸ್ಥಾಪಿಸಲಾಗಿದೆ ಎ೦ದು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿರುವುದರಿಂದ ಲೋಕಾಯುಕ್ತ 'ಹೊಲೀಸ್‌ 
ವಿಭಾಗ ಮತ್ತು ಪೊಲೀಸ್‌ ಠಾಣೆಗಳು ಮರು ಸ್ಥಾಪನೆಯಾಗಬೇಕಿದೆ. 

ಇನ್ನು ಎಸಿಬಿಯ ಪೊಲೀಸ್‌ ದಳವು ಮತ್ತೆ ಲೋಕಾಯುಕ್ತ ಸಂಸ್ಥೆಯ ವ್ಯಾಪಿಗೆ ಬರಲಿದೆ. ಭ್ರಷ್ಟರ 
ಮೇಲೆ ದಾಳಿ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವ, ಅಕ್ರಮ ಆಸ್ತಿ ಪ್ರಕರಣಗಳ ಸಂಬಂಧ 
ಪ್ರಕರಣ ದಾಖಲೆ ನಡೆಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವ ಅಧಿಕಾರ ಲೋಕಾಯುಕ್ತ ಸಂಸ್ಥೆಯ ಅಡಿಗೆ 
ಬರಲಿದೆ. ಇದರಿಂದ ಲೋಕಾಯುಕ್ತ ಸಂಸ್ಥೆಯು 2016ರ ಮಾರ್ಚ್‌ 14 ಮುನ್ನ ಹೊಂದಿದ್ದ 
ಅಧಿಕಾರವನ್ನು ಮರಳಿ ಪಡೆದಂತಾಗುತ್ತದೆ. 


ಹೈಕೋರ್ಟ್‌ ಆದೇಶದಲ್ಲಿ ಏನಿದೆ: "ಎಸಿಬಿ ರಚನೆ ಮಾಡಿ 2016ರ ಮಾರ್ಚ್‌ 14ರಂದು 
ಹೊರಡಿಸಿದ ಕಾರ್ಯಕಾರಿ ಆದೇಶ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಅಪರಾಧ ದಾಖಲು 
ಮತ್ತು ತನಿಖೆ ನಡೆಸಲಿದ್ದ ಅಧಿಕಾರವನ್ನು ಲೋಕಾಯುಕ್ತದಿಂದ ಹಿಂಪಡೆದ ಅಧಿಸೂಚನೆಗಳನ್ನು ಸರ್ಕಾರ 


288 


ಸರಿಯಾಗಿ ಸಮರ್ಥಿಸಿಕೊಂಡಿಲ್ಲ. ಆದ್ದರಿಂದ ಸರ್ಕಾರದ ಅಧಿಸೂಚನೆಗಳನ್ನು ರದ್ದುಪಡಿಸಲಾಗುತ್ತಿದೆ. ಈ 
ಆದೇಶದಿಂದ ಎಸಿಬಿ ಮುಂದಿರುವ ಎಲ್ಲಾ ಪ್ರಕರಣಗಳು ಲೋಕಾಯುಕಕ್ಕೆ ವರ್ಗಾವಣೆಯಾಗಿವೆ' ಎಂದು 
ನ್ಯಾಯಪೀಠ ಆದೇಶದಲ್ಲಿ ತಿಳಿಸಿದೆ. 


ಇದೇ ವೇಳೆ "ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಮತ್ತು ಕರ್ನಾಟಕ ಲೋಕಾಯುಕ್ತ 
ಸಂಸ್ಥೆಯನ್ನು ಬಲವರ್ಧನೆ ಮಾಡುವುದನ್ನು ಗಮನದಲ್ಲಿಟ್ಟುಕೊಂಡು. ಲೋಕಾಯುಕ್ತ ಹಾಗೂ 
ಉಪಲೋಕಾಯುಕ್ತರ ನೇಮಕಾತಿಯಲ್ಲಿ ಅನುಸರಿಸಬೇಕಾದ ವಿಧಾನಗಳ, ಲೋಕಾಯುಕ್ತ ಪೊಲೀಸರಿಗೆ 
ಎಂತಹ ಅಧಿಕಾರಿಗಳನ್ನು ನಿಯೋಜಿಸಬೇಕು” ಎಂಬ ಬಗ್ಗೆಯೂ ನ್ಯಾಯಪೀಠವು ಸರ್ಕಾರಕ್ಕೆ 
ಮಾರ್ಗಸೂಚಿ ರೂಪಿಸಿದೆ. 


"ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಜಾತಿ-ಮತ 
ಇತ್ಯಾದಿಗಳಿಂದ ಪ್ರೇರಣೆಗೆ ಒಳಗಾಗಬಾರದು. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಹುದ್ದೆಗಳು 
ಯಾರನ್ನೋ ಒಳಗೊಳ್ಳುವ ಕೇಂದಗಳಾಗಬಾರದು. ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. 
ರಾಜಕೀಯದಿಂದ ಹೊರತಾಗಿರಬೇಕು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯ ಸೆಕ್ಸೆನ್‌ಗಳಾದ 3(2)ಎ 
ಮತ್ತು 3(2)ಬಿ ಅಡಿ ಸಾರ್ವಜನಿಕ ಮತ್ತು ಖಾಸಗಿ ಬದುಕಿನಲ್ಲಿ ಅತ್ಯುತ್ತಮ ಹಿನ್ನೆಲೆ, ಪ್ರಾಮಾಣಿಕ 
ಹಾಗೂ ಸಚ್ಚಾರಿತ್ರ ಹೊಂದಿರುವ ಸಮರ್ಥ, ನ್ಯಾಯಯುತವಾಗಿ ನಡೆದುಕೊಳ್ಳುವವರನ್ನು ಲೋಕಾಯುಕ್ತ 
ಮತ್ತು ಉಪಲೋಕಾಯುಕ್ತ ಹುದ್ದೆಗೆ ಶಿಫಾರಸು ಮಾಡಬೇಕು” ಎಂದು ಸಾಂವಿಧಾನಿಕ “ಫಾಧಿಕಾರಗಳಿಗೆ 
ನ್ಯಾಯಾಲಯ ಮನವಿ ಮಾಡಿದೆ. 


ಹಾಗೆಯೇ, "ಲೋಕಾಯುಕ್ತ ಕಾಯ್ದೆಯ ಸೆಕ್ಷನ್‌ 12(4) ಅನ್ನು ತಿದ್ದುಪಡಿ ಮಾಡಬೇಕು. ಉತ್ತಮ 
ಹಿನ್ನೆಲೆ ಹೊಂದಿರುವ ಪೊಲೀಸ್‌ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸ್‌ ದಳಕ್ಕೆ ನೇಮಕ 
ಮಾಡಬೇಕು. ಸದ್ಯ ಎಸಿಬಿ ನಿಯೋಜಿಸಿರುವ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸ್‌ ದಳಕ್ಕೆ 
ವರ್ಗಾಯಿಸಬೇಕು. ಆ ಮೂಲಕ ದಳವನ್ನು ಬಲವರ್ಧನೆ ಮಾಡಬೇಕು. ಎಸಿಬಿಯಲ್ಲಿ 
ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಲೋಕಾಯುಕ್ತದ ಆಡಳಿತಕ್ಕೆ 
ಒಳಪಡಲಿದ್ದಾರೆ' ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. 


"ಕನಿಷ್ಠ ಮೂರು ವರ್ಷ ಸೇವಾವಧಿ ಪೂರ್ಣಗೊಳಿಸದ' ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು 
ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಅನುಮತಿ ಪಡೆಯದೇ ಲೋಕಾಯುಕ್ತದಿಂದ 
ವರ್ಗಾಯಿಸುವಂತಿಲ್ಲ. ಒಮ್ಮೆ ತನಿಖಿ ಆರಂಭಿಸಿದ ಬಳಿಕ ನಿರ್ದಿಷ್ಟ ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಬೇಕು. ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಮುಂದಿರುವ ಪ್ರಕರಣಗಳನ್ನು 
ತುರ್ತಾಗಿ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರು ಅಗತ್ಯ ಕ್ರಮ 
ಕೈಗೊಳ್ಳಬೇಕು. ಎಸಿಬಿ ತನಿಖೆ ಆಧರಿಸಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಹೊರಡಿಸಿರುವ 
ಹಿ ಯಥಾಸ್ಥಿತಿ ರೂಪದಲ್ಲಿರುತ್ತವೆ ಎಂದು ಹೈಕೋರ್ಟ್‌ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:12.08.2022 

9. ಐವರು ನ್ಯಾಯಮೂರ್ತಿಗಳ ಪ್ರಮಾಣ 
ಕರ್ನಾಟಕ ಉಚ್ಛ ನ್ಯಾಯಾಲಯಕ್ಕೆ ನೂತನವಾಗಿ ನೇಮಕವಾದ ಹೆಚ್ಚುವರಿ 
ನ್ಯಾಯಮೂರ್ತಿಗಳಾದ ಅನೇಲ್‌ ಭೀಮಸೇನ "ಇಟಿ ಗುರುಸಿದ್ದಯ್ಯ ಬಸವರಾಜ, ಚಂದ್ರಶೇಖರ 


ಮೃತ್ತುಂಜಯ ಜೋಶಿ, ಉಮೇಶ ಮಂಜುನಾಥ ಭಟ್ಟ ಅಡಿಗ 'ಹಾಗೂ ತಲಕಾಡು ಗಿರಿಗೌಡ 
ಶಿವಶಲಿಕರೇಗೌಡ ಅವರಿಗೆ ಇಂದು ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ಟೀಕರಿಸಿದರು. 


289 


ರಾಜ್ಯಪಾಲರಾದ ಥಾಮರ್‌ ಚಂದ್‌ ಗೆಹ್ಲೋಟ್‌ ಅವರು ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ 
ಗೌಪ್ಯತಾ ಪ್ರಮಾಣವಚನ ಬೋಧಿಸಿದರು. 


ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರುಗಳಾದ, 
ವಿ.ಸುನೀಲ್‌ ಕುಮಾರ್‌, ಡಾಃಕೆ.ಸುಧಾಕರ್‌, ಬಿ.ಸಿ.ನಾಗೇಶ್‌, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ 
ಹಾಗೂ ಶಾಸಕರಾದ ಎಸ್‌ .ಆರ್‌.ವಿಶ್ವನಾಥ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ವಶವ ಸಟಿರವಿ. 
ಮಾಜಿ ಮುಖ್ಯಮಂತ್ರಿ ಹಾಗೂ ಶಾಸಕ ಜಗದೀಶ್‌ ಶೆಟ್ಟರ್‌, ಾಸಕರಾದ ಸುರೇಶ್‌ ಕುಮಾರ್‌, ಅರವಿಂದ 
ಲಿಂಬಾವಳಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ಕನ್ನಡ ಸಾಹಿತ್ಯ ಪರಿಷತ್‌ ಅಧ್ಯಕ್ಷ 
ಮಹೇಶ್‌ ಜೋಷಿ, ಕರ್ನಾಟಕ ಉಚ್ಛ ನ್ಯಾಯಾಲಯದ ನ್ರಾಯಮೂರ್ತಿಗಳು ಹಾಗೂ 
ನ್ಯಾಯಾಧೀಶರುಗಳು ಉಪಸ್ಥಿತರಿದ್ದರು. 


ಆಧಾರ:-ಸಂಯುಕ್ತ ಕರ್ನಾಟಕ, ದಿನಾಂಕ:17.08.2022 


10. Karnataka HC gets five additional judges 


Governor Thaawarchand Gelhot administered the oath of office to five newly 
appointed additional judges of the High Court of Karnataka on their elevation from 
the cadre of district judges. 


The newly appointed judges are Justices Anil B, Katt, G.Basavarayj, 
C.M.Joshi, Umesh M.Adiga and T.G.Shivashankare Gowda. 


Born on April 17, 1962, at Dharawad, Mr.Justice Katti secured his degree in 
law from R.L.Law College, Belgaum. He was selected to the post of Munsiff in 1995 
and was promoted as a district judge in 2009. 


Mr.Justice Basavaraja born on May 3, 1965, hails from Hiriyuru in Chitradurga 
district. After securing a degree in law he started a practice in law at sessions court in 
Chitradurga till he was appointed as a Munsiff in 1993. He was promoted as a district 
judge in 2009. He had also served as a member Secretary of Karnataka State Legal 
Services Authority. 


Born on January 24, 1964 Mr. Justice Joshi hails from Hubballi and had 
secured his LLB from Sakri Law College, Hubballi. He was appointed as civil judge 
(Junior division) in 1995 and was promoted as district judge in 2009. He had served as 
Registrar (Computers), High Court and was instrumental in various e-Courts projects 
in the State. 


Mr. Justice Adiga, born on January 9, 1964, hails from Gadag and joined the 
Judicial, service as a civil judge (junior division) in 1995. He was promoted to the 
post of district judge in 2009. He had also served as Registrar (Vigilance) of the High 
Court. 


Born of February 1, 1963 Mr. Justice Gowda hails from Talakad in Mysuru 
district and had secured his LLB and MSc (Mathematics) from the University of 
Mysore. He was appointed as a civil judge in 1995 and promoted to the post of district 


290 


judge in 2009. He was heading the High Court’s computer section for several years. 
He was serving as the Registrar General of the High Court prior to elevation. 


Courtesy:- The Hindu, Dated: 17.08.2022 
11. Practice of talaq-e-hasan not so improper: Supreme Court 


The Supreme Court Prima facie observed that the Muslim personal law 
practice of talaq-e-hasan is “not so improper”. 


Talaq-a-hasan is a form of divorce by which a Muslim man can divorce his 
wife by pronouncing talaq once every month over a three month period. 


A Bench led by Justice Sanjay Kishan Kaul said a Muslim woman has the 
option to divorce by the process of Khula by returning the dower (mahr) or something 
else that she received from her husband or without returning anything, as agreed by 
the spouses or Qadi’s (court) decree depending on the circumstances. 


“Prima facie this (talaq-e- hasan) is not so improper. Women also have an 
option. Khula 1s there, Prima facie I do not agree with the petitioner. I do not want this 
to become an agenda for any other reason”. Justice Kaul remarked orally. 


The court’s remarks came while hearing a petition filed by journalist Benazeer 
Heena represented by senior advocate Pinky Anand and advocate Ashwani Kumar 
Dubey. 


Petitioner’s contention: The Petitioner argued that talaq-e-hasan and “other 
forms of unilateral extra judicial talaq is an evil plague similar to sati”. 


““Talaq-e-hasan is arbitrary, irrational and contrary to Articles 14, 15, 21 and 
25 and international conventions on civil rights and human rights”, the petition 
submitted. There should be a “gender natured religion natural, uniform grounds of 
divorce and uniform procedure of divorce for all citizens”, it read. 


The petitioner argued that the practice in question was “neither harmonious 
with the modern principles of human rights and gender equality nor an integral part of 
Islamic faith”. 


Ms.Anand said the apex court, while striking down triple talaq in the Shayara 
Bano case, did not address the issue of talaq-e-hasan. 


She said the practice discriminated against Muslim women as they cannot 
resort to it against their husbands. Ms. Anand said the unilateral practice of divorce 
was “abominable”. 


The Bench, however said the court has granted couples who cannot live with 
each other divorce on the ground of irretrievable breakdown of marriage. It asked 
whether the petitioner was willing to explore this option if the issue of mahr was 
taken care of. 


291 


The court said the issue under question was not instantaneous triple talaq or 
talaq-e-biddat. It repeated that the petitioner could opt for divorce through the khula 
procedure. 

“Would the petitioner be willing for a settlement on amounts being paid over 
and above mahr being fixed” the court asked the petitioner side. 


Ms. Anand sought time to get instructions. The court adjourned the case to 
August 29. 


Courtesy:- The Hindu, Dated: 17.08.2022 
12. ಹಿಜಾಬ್‌: ಟ.ಸ. ಪಡೆದ ಶೇ.16 ವಿದ್ಯಾರ್ಥಿನಿಯರು 


ಹಿಜಾಬ್‌ ಧರಿಸಿ ತರಗತಿಗೆ ಹಾಜರಾಗುವಂತಿಲ್ಲ ಎಂದು ಮಂಗಳೂರು ವಿಶ್ವವಿದ್ಯಾಲಯ ಕಳೆದ 
ಮೇ ತಿಂಗಳಿನಲ್ಲಿ ಸೂಚಿಸಿದ ಮೇಲೆ ವಿ.ವಿ. ಸಂಯೋಜಿತ ಸರ್ಕಾರಿ ಮತ್ತು ಅನುದಾನಿತ ಪದವಿ 
ಕಾಲೇಜುಗಳ ಶೇ.16ರಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯರು ಟಿ.ಸಿ. (ವರ್ಗಾವಣೆ ಪ್ರಮಾಣಪತ್ರ) ಪಡೆದು, 
ಕಾಲೇಜಿನಿಂದ ಹೊರಗೆ ಉಳಿದಿದ್ದಾರೆ. 


ಮಾಹಿತಿ ಹಕ್ಕಿನ ಅಡಿಯಲ್ಲಿ ಈ ವಿಷಯ ಬಹಿರಂಗಗೊಂಡಿದೆ. 2020-21, 2021-22ನೇ 
ಸಾಲಿನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರವೇಶ ಪಡೆದಿದ್ದ ಒಟ್ಟು 900 ಮುಸ್ಲಿಂ 
ವಿದ್ಯಾರ್ಥಿನಿಯರಲ್ಲಿ 145 ವಿದ್ಯಾರ್ಥಿನಿಯರು ತಮ್ಮ ಟಿಸಿ ಪಡೆದಿದ್ದಾರೆ. ವ.ವಿ.ವ್ಯಾಪ್ತಿಯಲ್ಲಿ ಬರುವ 
ಕೊಡಗಿನ ಸರ್ಕಾರಿ ಅನುದಾನಿತ 10 ಕಾಲೇಜುಗಳಲ್ಲಿ ಓದುತ್ತಿರುವ 113 ಮುಸ್ಲಿಂ ವಿದ್ಯಾರ್ಥಿನಿಯರು 
ಅದೇ ಕಾಲೇಜುಗಳಲ್ಲಿ ಶಿಕ್ಷಣಂ ಮುಂದುವರಿಸಿದ್ದಾರೆ. 


ಶಿಕ್ಷಣ ಅರ್ಧಕ್ಕೆ ಮೊಟಕುಗೊಳಿಸಿದವರಲ್ಲಿ ಸರ್ಕಾರಿ ಕಾಲೇಜಿನವರು ಶೇ.34ರಷ್ಠಿದ್ದಾರೆ. 
ಅನುದಾನಿತ ಕಾಲೇಜಿನ ಶೇ.8 ರಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯರು ಇದ್ದಾರೆ. ಮಂಗಳೂರಿನ 
ಡಾ:ಪಿ. ದಯಾನಂದ ಪೈ, ಪಿ.ಸತೀಶ ಪೈ, ಸರ್ಕಾರಿ ಕಾಲೇಜಿನಲ್ಲಿ 51 ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲಿ 35 
ವಿದ್ಯಾರ್ಥಿಗಳು ಟಿಸಿ ಪಡೆದುಕೊಂಡು ಹೋಗಿದ್ದಾರೆ. 


ಹಳೇಅಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 20 ವಿದ್ಯಾರ್ಥಿನಿಯರು ಎರಡು, ನಾಲ್ಕು 
ಮತ್ತು ಆರನೇ ಸೆಮಿಷ್ಟರ್‌ನಲ್ಲಿರುವಾಗಲೇ ಕಾಲೇಜಿಗೆ ಬರುವುದನ್ನು ಬಿಟ್ಟಿದ್ದಾರೆ. "ವಿದ್ಯಾರ್ಥಿನಿಯರಿಗೆ 
ಕಾಲೇಜಿಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಆದರೆ, ಅವರು ಅದನ್ನು ನಿರ್ಲಕ್ಷಿಸಿದ್ದಾರೆ ಮತ್ತು 
ಟಿಸಿಯನ್ನು ಸಹ ಪಡೆದಿಲ್ಲ' ಎಂದು ಪ್ರಾಂಶುಪಾಲ ಶ್ರೀಧರ್‌ ತಿಳಿಸಿದ್ದಾರೆ. 

ಉಡುಪಿ ಜಿಲ್ಲೆ ಅಜ್ಞರಕಾಡಿನ ಸರ್ಕಾರಿ ಕಾಲೇಜಿನಲ್ಲಿ 9 ಮುಸ್ಲಿಂ ವಿದ್ಯಾರ್ಥಿನಿಯರು ಟಿಸಿ 
ಪಡೆದಿದ್ದಾರೆ. 

ಮಂಗಳೂರು ವಿ.ವಿ. ಕುಲಪತಿ ಪಿ.ಎಸ್‌.ಯಡಪಡಿತ್ತಾಯ ಪ್ರತಿಕ್ರಿಯಿಸಿ, "ಮುಸ್ಲಿಂ 
ವಿದ್ಯಾರ್ಥಿನಿಯರು ಸಂಯೋಜಿತ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಸಹಾಯ ಮಾಡುವಂತೆ 
ವನಂತಿಸಿದ್ದರು. ಈ ಸಮಸ್ಯೆ ಪರಿಹರಿಸಲು ಸಾಧ್ಯವಾಗದ ಕಾರಣ ಕರ್ನಾಟಕ ರಾಜ್ಯ ಮುಕ್ತ ವಏ.ವ.ಯನ್ನು 
ಸಂಪರ್ಕಿಸಲು ಅವರಿಗೆ ತಿಳಿಸಿದ್ದೆ. ಧರ್ಮಕ್ಕಿಂತ ಶಿಕ್ಷಣ ಮುಖ್ಯ ಎಂಬುದನ್ನು ಕೂಡ ಹೇಳಿದ್ದೇನೆ” 
ಎಂದರು. 


ಆಧಾರ:-ಪ್ರಜಾವಾಣಿ, ದಿನಾಂಕ:20.08.2022 


292 


13. Can’t apply Benami transactions law retrospectively: Supreme Court 


The Supreme Court ruled that the stringent 2016 amendment to Benami 
transactions law cannot be applied retrospectively while declaring the provisions that 
criminalised such transactions unconstitutional. 


A three-judge bench presided over by Chief Justice N.V.Ramana struck down 
the provisions of the Benami Transactions (Prohibition) Act of 1988, which provided 
for imprisonment for a term that may extend to three years or with fine or with both 
for those indulging in “Benam!” transactions. While terming Section 3(2) as 
“unconstitutional” on the ground of being “manifestly arbitrary” and violative of 
Article 20(1) of the Constitution, the bench said that the Amendment Act, following 
the changes into a 28 years off “ineffective law” will be applicable on transactions 
that took place after the change were introduced. 


It said that the 2016 Amendment Act was not merely procedural but rather 
prescribed substantive provisions. The court rejected the Centre’s contention that pre- 
amendment Act already recognised Benami transactions as contrary to law, and hence 
no new or substantive law was being made and the procedural can be applied 
retrospectively. 


According to Article 20(1), no person shall be convicted of any offence except 
for violation of a law in force at the time of the commission of the Act charged as an 
offence, nor be subjected to a penalty greater than that which might have been 
inflicted under the law in force at the time of the commission of the offence. 


The court ruled that the authorities cannot initiate or continue criminal 
prosecution or confiscation proceedings for transactions entered into prior to the 
coming into force of the 2016 Act, i.e, October 25, 2016. 


“All such prosecutions or confiscation proceedings shall stand quashed.” 
Justice Ramana wrote on behalf of the bench. 


The SC also ruled that in ‘rem forfeiture” provision under Section 5 of the 
unamended Act if unconstitutional for being manifestly arbitrary. The in rem 
forfeiture provision under the amended Act being punitive in nature can only be 
applied prospectively and not retroactively, it said. 


The 2016 amendment brought many transactions like cash transfers, property 
deals and share issuances under its ambit. It had laid down stricter provisions for 
punishments. Even the Income tax department applied these amended provisions even 
in respect of transactions entered into before November 1, 2016. 


Courtesy:- Deccan Herald, Dated: 24.08.2022 


293 


14. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ 


ಚಾಮರಾಜಪೇಟೆ ವಿವಾದಿತ ಮೈದಾನವನ್ನು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗೆ 
ಬಳಕೆ ಮಾಡಿಕೊಳ್ಳಲು ಅನುಮತಿ ನೀಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿ ಹೈಕೋರ್ಟ್‌ 
ವಿಭಾಗೀಯ ಪೀಠ ಆದೇಶ ಮಾಡಿದೆ. 


ನ್ಯಾಯಾಲಯದ ಈ ಆದೇಶದಿಂದ ಚಾಮರಾಜಪೇಟೆ ಮೈದಾನದಲ್ಲಿ ಈ ವರ್ಷ ಗಣೇಶೋತ್ಸವ 
ಆಚರಣೆಗೆ ಅನುಮತಿ ಕೋರಿ ವಿವಿಧ ಸಂಘ-ಸಂಸ್ಥೆಗಳು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಸಲ್ಲಿಸಿರುವ 
ಮನವಿಗಳ ಕುರಿತು ನಿರ್ಧಾರ ಕೈಗೊಳ್ಳಲು ಸರ್ಕಾರಕ್ಕೆ ಅನುಮತಿ ದೊರೆತಂತಾಗಿದೆ. 


ಮೈದಾನದ ಮಾಲೀಕತ್ವದ ವಿವಾದಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿದ್ದ ತಕರಾರು ಅರ್ಜಿಯನ್ನು 
ವಿಚಾರಣೆ ನಡೆಸಿದ್ದ ಏಕಸದಸ್ಯ ಪೀಠ, ವಿವಾದಿತ ಮೈದಾನವನ್ನು ಸಾರ್ವಜನಿಕ ಆಟದ 
ಮೈದಾನವಾಗಷ್ಟೇ ಬಳಕೆ ಮಾಡಿಕೊಳ್ಳಬೇಕು. ರಂಜಾನ್‌ ಹಾಗೂ ಬಕ್ರಿದ್‌ ಹಬ್ಬಗಳಂದು ಮಾತ್ರ 
ಮುಸ್ಲಿಂಮರು ಅಲ್ಲಿ ಪ್ರಾರ್ಥನೆ ಸಲ್ಲಿಸಬಹುದು. ಈ ಎರಡು ದಿನ ಹೊರತುಪಡಿಸಿ ಬೇರಾವುದೇ ದಿನ 
ಪ್ರಾರ್ಥನೆಗೆ ಅವಕಾಶ ನೀಡಬಾರದು ಎಂದು ಮಧ್ಯಂತರ ಆದೇಶ ಹೊರಡಿಸಿತ್ತು. 


ಮಧ್ಯಂತರ ಆದೇಶ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದ ಸರ್ಕಾರ ತುರ್ತು 
ವಿಚಾರಣೆ ನಡೆಸುವಂತೆ ಕೋರಿತ್ತು. ಸರ್ಕಾರದ ಮನವಿ ಮೇರೆಗೆ ಮಧ್ಯಾಹ್ನ ಮೇಲ್ಮನವಿಯನ್ನು 
ವಿಚಾರಣೆಗೆ ಕೈಗೆತ್ತಿಕೊಂಡ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಅಲೋಕ್‌ ಆರಾಧೆ ಹಾಗೂ 
ನ್ಯಾಯಮೂರ್ತಿ ಎಸ್‌.ವಿಶ್ರಜಿತ್‌ ಶೆಟ್ಟಿ ಅವರಿದ್ದ ಪೀಠ, ಸರ್ಕಾರ, ಕರ್ನಾಟಕ ವಕ್ಸ್‌ ಮಂಡಳಿ ಹಾಗೂ 
ಬೆಂಗಳೂರು ಜಿಲ್ಲಾ ವಕ್ಸ್‌ ಅಧಿಕಾರಿಯ ವಾದ-ಪ್ರತಿವಾದ ಆಲಿಸಿತು. 


ಸರ್ಕಾರಕ್ಕೆ ಅನುಮತಿ: ಒಂದು ತಾಸಿಗೂ ಅಧಿಕ ಸಮಯ ವಾದ-ಪ್ರತಿವಾದ ಆಲಿಸಿದ ಪೀಠ, 
ಏಕಸದಸ್ಯ ಪೀಠದ ಮಧ್ಯಂತರ ಆದೇಶ ಮಾರ್ಪಾಡುಗೊಳಿಸಿತು. ಅಕ್ಟೋಬರ್‌ 31 ರಿಂದ ಸೀಮಿತ 
ಅವಧಿಗೆ ಈದ್ಗಾ ಮೈದಾನದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ನಡೆಸಲು ಅನುಮತಿ ಕೋರಿ 
ಜಿಲ್ಲಾಧಿಕಾರಿ ಮುಂದೆ ಸಲ್ಲಿಕೆಯಾಗಿರುವ ಮನವಿಗಳನ್ನು ಸರ್ಕಾರ ಪರಿಗಣಿಸಿ ಸೂಕ್ತ ಆದೇಶ 
ಹೊರಡಿಸಬಹುದು ಎಂದು ಆದೇಶಿಸಿತು. ಉಳಿದಂತೆ, ಏಕಸದಸ್ಯ ಪೀಠ ನೀಡಿರುವ ಇತರ 
ನಿರ್ದೇಶನಗಳು ಯಾವುದೇ ಬದಲಾವಣೆಯಿಲ್ಲದೆ ಮುಂದುವರಿಯಲಿವೆ ಎಂದು ತಿಳಿಸಿತು. 


ಈ ಆದೇಶದಲ್ಲಿ ವಿಭಾಗೀಯ ಪೀಠ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಕೇವಲ ಮಧ್ಯಂತರ 
ಪರಿಹಾರ ಕುರಿತ ಮನವಿಗೆ ಸಂಬಂಧಿಸಿದೆಯೇ ಹೊರತು ಏಕಸದಸ್ಯ ಪೀಠದ ಮುಂದಿರುವ ತಕರಾರು 
ಅರ್ಜಿ ಅಥವಾ ಈ ಮೇಲ್ಲನವಿಯಲ್ಲಿರುವ ಅಂಶಗಳಿಗೆ ಅನ್ವಯಿಸುವುದಿಲ್ಲ ಎಂದು ವಿಭಾಗೀಯ ಪೀಠ 
ಸಷ್ಟಪಡಿಸಿದೆ. 

ಧಾರ್ಮಿಕ ಸಹಿಷುತೆ ತತ್ಸವು ಭಾರತೀಯ ನಾಗರಿಕತೆ ವೈಶಿಷ್ಟ್ಯ ಧಾರ್ಮಿಕ, ಭಾಷೆ, ಪಾದೇಶಿಕ 
ಅಥವಾ ವಿಭಾಗೀಯ ವೈವಿಧ್ಯಗಳನ್ನು ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿದೆ. ಭಾರತದ 
ಸಂವಿಧಾನ ಸಮಾಜದ ವಿವಿಧ ವರ್ಗಗಳ ನಡುವೆ ಭ್ರಾತೃತ್ವವನ್ನು ಸಲಹುತ್ತದೆ. ಧಾರ್ಮಿಕ ಸಹಿಷ್ಣುತೆಯ 
ತತ್ವವು ಭಾರತೀಯ ನಾಗರೀಕತೆಯ ವೈಶಿಷ್ಟ್ಯವಾಗಿದೆ ಎಂದು ಪೀಠ ಅಭಿಪ್ರಾಯಪಟ್ಟಿದೆ. ಈ ಹಂತದಲ್ಲಿ 
ಪ್ರಕರಣದ ವಿಶೇಷ ಅಂಶಗಳನ್ನು ಪರಿಗಣಿಸಿ ಏಕಸದಸ್ಯ ಪೀಠದ ಆದೇಶ ಮಾರ್ಪಡಿಸಲಾಗುತ್ತಿದೆ. 
ವಿವಾದಿತ ಜಾಗದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಥೃತಿಕ ಚಟುವಟಿಕೆ ನಡೆಸಲು ಅನುಮತಿ ಕೋರಿ 
ಸಲ್ಲಿಕೆಯಾಗಿರುವ ಮನವಿಗಳನ್ನು ಪರಿಗಣಿಸಿ ಸೂಕ್ತ ಆದೇಶ ಹೊರಡಿಸಲು ಸರ್ಕಾರಕ್ಕೆ 
ಅನುಮತಿಸಲಾಗುತ್ತಿದೆ ಎಂದು ಹೇಳಿದೆ. 


294 


ಸರ್ಕಾರ ಹೇಳಿದ್ದೇನು: ಮೇಲ್ಮನವಿ ಕುರಿತು ಸರ್ಕಾರದ ಪರ ವಾದ ಮಂಡಿಸಿದ ಅಡ್ಡೊಕೇಟ್‌ 
ಜನರಲ್‌ ಪ್ರಭುಲಿಂಗ ಕೆ.ನಾವದಗಿ, ಈದ್ಲಾ ಮೈದಾನದ ಮಾಲೀಕತ್ವದ ಕುರಿತು ವಿವಾದವಿದೆ. ಈ ನಡುವೆ 
ವಿವಾದಿತ ಜಾಗದಲ್ಲಿ ಧಾರ್ಮಿಕ ಹಾಗೂ ಸ ಸಾಂಸ್ಕೃತಿಕ ಚಟುವಟಿಕೆ ನಡೆಸಲು ಅನುಮತಿ ಕೋರಿ ವಿವಿಧ 
ಸಂಘ- “ಸಂಸ್ಥೆಗಳಿಂದ ಬೆಂಗಳೂರು ಜಿಲ್ಲಾಧಿಕಾರಿಗೆ ಐದು ಮನವಿಗಳು ಸಲ್ಲಿಕೆಯಾಗಿದೆ. ಆ ಅರ್ಜಿಗಳ 
ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳಲು ಸರ್ಕಾರಕ್ಕೆ ಅನುಮತಿ ನೀಡಬೇಕು ಎಂದು ಕೋರಿದರು. 
ಮೇಲ್ಲನವಿಗೆ ಕೇವಿಯಟ್‌ ಸಲಿಸಿ ವಿಚಾರಣೆಗೆ ಹಾಜರಾಗಿದ್ದ ಕರ್ನಾಟಕ ವಕ್ಸ್‌ ಮಂಡಳಿ ಹಾಗೂ 
ಬೆಂಗಳೂರು ಜಿಲ್ಲಾ ವಕ್ಸ್‌ ಅಧಿಕಾರಿ ಪರ ವಕೀಲರು ಸರ್ಕಾರದ ಮನವಿಗೆ ಆಕ್ಷೇಪ" ವ್ಯಕ್ತಪಡಿಸಿದರು. 


ಆಧಾರ:-ವಿಜಯವಾಣಿ, ದಿನಾಂಕ:27.08.2022 
15. ಚಾಮರಾಜಪೇಟೆ ಯಥಾಸ್ಥಿತಿ 


ನಗರದ ಚಾಮರಾಜಪೇಟೆಯ ವಿವಾದಾತ್ಮಕ ಈದ್ದಾ ಮೈದಾನಕ್ಕೆ ಸಂಬಂಧಿಸಿದಂತೆ ಯಥಾಸ್ಸಿಗೆ 
ಆದೇಶ ನೀಡುವ ಮೂಲಕ ಸುಪ್ರೀಂಕೋರ್ಟ್‌ ಗಣೇಶೋತ್ಸವಕ್ಕೆ ಅನುಮತಿ ನಿರಾಕರಿಸಿದೆ. 


ಗಣೇಶೋತ್ಸವಕ್ಕೆ ಅನುಮತಿ ನೀಡಿ ಹೈಕೋರ್ಟ್‌ ನೀಡಿದ್ದ ಆದೇಶ ಪ್ರಶ್ನಿಸಿ ಕರ್ನಾಟಕ ರಾಜ್ಯ 
ವಕ್ಸ್‌ ಮಂಡಳಿ ಸಲ್ಲಿಸಿದ್ದ ವಿಶೇಷ ಮೇಲ್ಮನವಿಯನ್ನು ಆಲಿಸಿದ ಸುಪ್ರೀಂಕೋರ್ಟ್‌ನ 
ನ್ಯಾಯಮೂರ್ತಿಗಳಾದ ಇಂದಿರಾ ಬ್ಯಾನರ್ಜಿ, ಎಸ್‌ ಹಕ್‌ ಮತ್ತು ಎಂ.ಎಂ.ಸುಂದರೇಶ್‌ ಅವರಿದ್ದ 


ತ್ರಿಸದಸ್ಯ ಪೀಠ ಆದೇಶ ನೀಡಿದೆ. 


ವಾದ-ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಪೀಠ, ಮೈದಾನದ ಮಾಲಿಕತ್ಪಕ್ಕೆ ಸಂಬಂಧಿಸಿದಂತೆ ಏಕ 
ಸದಸ್ಯಪೀಠದ ಮುಂದೆ ಅರ್ಜಿ ಬಾಕಿ ಇದ್ದು, ಅದರ ವಿಚಾರಣೆ ಸೆಪ್ಟೆಂಬರ್‌ 23ಕ್ಕೆ ನಿಗದಿಯಾಗಿದೆ. 
ಅರ್ಜಿದಾರರು, ಪ್ರತಿವಾದಿಗಳು ತಮ್ಮೆಲ್ಲಾ ವಾದ-ಪ್ರತಿವಾದ, ಪ್ರಶ್ನೆಗಳನ್ನು ಹೈಕೋರ್ಟ್‌ನಲ್ಲಿ 
ಮಂಡಿಸಬಹುದು ಎಂದು ಹೇಳಿದೆ. ಅಲ್ಲದೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರೂ ಪಕ್ಷಗಾರರು 
ಯಥಾಸ್ಸಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಆದೇಶ ನೀಡಿರುವ ನ್ಯಾಯಪೀಠ ಮೇಲ್ಮನವಿಯನ್ನು 
ಇತ್ಯರ್ಥಗೊಳಿಸಿದೆ. 


ಚಾಮರಾಜಪೇಟೆ ಈದ್ದಾ ಮೈದಾನ ವಿವಾದ: ರಾಜ್ಯ ವಕ್ಸ್‌ ಮಂಡಳಿ ಪರ ವಾದ ಮಂಡಿಸಿದ 
ಹಿರಿಯ ನ್ಯಾಯವಾದಿ ಕಪಿಲ್‌ ಸಿಬಲ್‌, “ಈದ್ಗಾ ಮೈದಾನ ಮುಸ್ಲಿಮರಿಗೆ ಸೇರಿದ್ದಾಗಿದೆ. ಆದರೆ ಈಗ 
ಸರ್ಕಾರ ಏಕಾವಕಿ 200 ವರ್ಷಗಳಷ್ಟು MN ಸಂಪದಾಯವನ್ನು ಬದಲಾವಣೆ ಮಾಡಲು 
ಹೊರಟಿದೆ. ಸರ್ಕಾರವು ಮಾಲೀಕತ್ವದ ವಿಚಾರವನ್ನು ಎತ್ತಿ ತಾನೇ ಮಾಲೀಕ ಎಂದು ಗಣೇಶೋತ್ಸವಕ್ಕೆ 
ಅನುಮತಿ ನೀಡುತ್ತಿದೆ. ಇದು ಕಾನೂನು ಬಾಹಿರ ಕ್ರಮ, ಹಾಗಾಗಿ ಹೈಕೋರ್ಟ್‌ ಆದೇಶಕ್ಕೆ ತಡೆ 
ನೀಡಬೇಕು” ಎಂದು ಕೋರಿದರು. ಸರ್ಕಾರದ ಪರ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿ ಮುಕುಲ್‌ 
ರೊಹಟಗಿ “ಮೂಲತಃ ಜಾಗವು ರಾಜ್ಯ ಸರ್ಕಾರಕ್ಕೆ ಸೇರಿದ್ದಾಗಿದೆ. ಹಾಗಾಗಿ ವಕ್ಸ್‌ ಮಂಡಳಿ ಮೇಲ್ಲನವಿ 
ಪುರಸ್ಥರಿಸಬಾರದು” ಎಂದು ನ್ಯಾಯಪೀಠಕ್ಕೆ ಮನವಿ ಮಾಡಿದರು. 

ಪ್ರಕರಣದ ಹಿನ್ನೆಲೆ: ನಗರದ ಚಾಮರಾಜಪೇಟೆ ಈದ್ದಾ ಮೈದಾನದಲ್ಲಿ ಧಾರ್ಮಿಕ ಮತ್ತು 
ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲು ಅನುಮತಿ ನೀಡುವ ಸಂಪೂರ್ಣ ಅಧಿಕಾರವನ್ನು ಸರ್ಕಾರಕ್ಕೆ 
ನೀಡಿ ಹೈಕೋರ್ಟ್‌ ವಿಭಾಗೀಯ ಪೀಠ ಆಗಸ್ಟ್‌ 26ರಂದು ಆದೇಶಿಸಿತ್ತು ಆ ಮೂಲಕ ಈದ್ಲಾ 
ಮೈದಾನದಲ್ಲಿ ಗಣೇಶೋತ್ಸವ ನಡೆಸಲು ಅನುಮತಿ ನೀಡುವಂತೆ ಕೋರಿ ಬೆಂಗಳೂರು ನಗರ 
ಜಿಲ್ಲಾಧಿಕಾರಿ ಹಿಂದೂ ಸಂಘಟನೆಗಳು ಸಲ್ಲಿಸಿರುವ ಮನವಿ ಪತ್ರಗಳ ಮೇಲೆ ನಿರ್ಧಾರ ಕೈಗೊಳ್ಳುವ 
ಸಂಪೂರ್ಣ ಅಧಿಕಾರ ಸರ್ಕಾರಕ್ಕೆ ದೊರಕಿತ್ತು. 


295 


ಭನ್ನ ಅಭಿಪ್ರಾಯ: ಇದಕ್ಕೂ ಮುನ್ನ ವಕ್ಸ್‌ ಮಂಡಳಿಯ ಮೇಲ್ಮನವಿಯು ನ್ಯಾಯಮೂರ್ತಿಗಳಾದ 
ಹೇಮಂತ್‌ "ಗುಪ್ತಾ ಮತ್ತು ಸುದಾಂಶ ದುಲಿಯ್‌ ಅವರಿದ್ದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ 
ಬಂದಿತು. ಆಗ ವಾದ- -ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯ "ನೀತ ಇಬ್ಬರೂ ನ್ಯಾಯಮೂರ್ತಿಗಳ ನಡುವೆ 
ತೀರ್ಪು ನೀಡುವ ಸಂಬಂಧ ಸಹಮತ ಮೂಡದೆ ಭಿನ್ನಾಭಿಪ್ರಾಯ ಮೂಡಿತು. ಆ ಕಾರಣಕ್ಕೆ 
ಮೇಲ್ಲನವಿಯನ್ನು ತ್ರಿಸದಸ್ಯ ಪೀಠಕ್ಕೆ ವರ್ಗಾಯಿಸುವಂತೆ ನ್ನಾಯಪೀಠ, ಸಿಜೆಐ ಯು.ಯು.ಲಲಿತ್‌ 


$ 
ಅವರಿಗೆ ಮನವಿ pe ಬಳಿಕ ಸಚಿ ಹೊಸದಾಗಿ ತ್ರಿಸ ದಸ್ಯ ಪೀಠ ರಚನೆ ಮಾಡಿದರು. 


ಆಧಾರ:-ವಿಜಯ ಕರ್ನಾಟಕ, ದಿನಾ೦ಕ:31.08.2022 


16. Legislators not barred from posts in committees, society: HC 


The High Court has said that a member of the Legislative Assembly/Council is 
not disqualified from holding the post of Chairman of any committee or of any 
society. 


A division bench headed by Acting Chief Justice Alok Aradhe observed this 
while disposing of petitions challenging the appointment of Yelahanka MLA 
S.R. Vishwanath as chairman of Bangalore Development Authority (BDA). 


The petitions were filed by A.S.Harish, a Bangalore-based advocate. The 
petition stated that Section 3 (5) of the BDA Act, 1976, provided that the Chairman, 
the Engineer-Member and Finance-Member and the Town Planner-Member shall be 
whole-time members and the other members shall be part-time members. It was 
contended that being a sitting MLA, Vishwanath cannot be a whole-time member of 
the BDA and therefore is ineligible to hold the post. The petition prayed for a 
direction to take a time-bound action to disqualify Vishwanath as a member of the 
Legislative Assembly. 


The counsel representing Vishwanath submitted that the expression whole-time 
member should be construed to mean that a member should be available to attend the 
duties. It was also claimed that Vishwanath has not received any salary as MLA. 


The bench noted that the state has enacted, The Karnataka Legislature 
(Prevention of Disqualification) Act, 1956. Under section 3 (d) of this Act certain 
offices of profit (Chairman or Member of the Committee) are not be disqualified for 
being members of Assembly/Council. On the other hand section 3(5) of the BDA Act, 
1976 provides for the Chairman to be a whole time member. 


“Therefore, the Legislature while enacting Section 3(5) of the 1976 Act could 
not have intended to render Section 3(d) of the 1956 Act otiose. It cannot lightly be 
assumed that the Legislature has given with one hand what it took away from the 
other,” the bench said. 


The petition had also contended that no method of appointment has been 
prescribed for appointment to the posts of Engineer, Finance and Town Planner 
Members of the BDA. Pointing out that BDA (Cadre and Recruitment and Conditions 
of Service) (Amendment) Regulations, 2004, which provide for the appointment of 


296 


these posts are silent with regard to the manner of appointment the bench directed the 
state to frame guidelines. 


“The government is directed to frame guidelines for appointment to the post of 
Engineer or Finance or Town Planner Members so those future appointments can be 
made in consonance with the guidelines framed by the government,” the court said. 


Courtesy:- Deccan Herald, Dated: 06.09.2022 
17. EWS quota given from 50% general category: Centre to SC 


Economically Weaker Sections (EWS) have been given 10% quota in 
admissions and jobs out of 50% general category seats for the first time without 
eroding the “totally independent” reservation for SCs, STs and OBC the Centre told 
the Supreme Court. 


Strongly defending the 103° constitutional amendment which provides for 
10% quota to the EWS. Attorney General K.K.Venugopal told a five judge 
constitution bench headed by Chief Justice U.U.Lalit that it does not violate the basic 
structure of the Constitution as it has been given without disturbing the 50% quota 
meant for the socially and economically backward classes (SEBC). 


Tamil Nadu, however opposed the EWS quota saying the economic criteria 
cannot be the basis for classification and the top court will have to revisit the Indira 
Sawhney (Mandal) judgement if it decides to uphold the EWS reservation. 


Expounding on the existing state’s affirmative action besides the quota the top 
law office referred to constitutional provisions and said Scheduled Castes and 
Scheduled Tribes have been given reservation in promotion in government jobs, 
legislature panchayat and municipalities. 


“EWS have been given this for the first time. On the other hand so far as the 
SCs and STs are concerned, they have been loaded with the benefits by way of State 
affirmative actions. They are highly unequals” he told the bench which also 
comprised Justice Dinesh Maheshwari, S.Ravindra Bhat, Bela M Trivedi and 
J.B.Pardiwala. 


“A large population of this general category which is perhaps more meritorious 
will be deprived of the opportunities in educational institutions and jobs (if quota for 
them is scrapped),” Venugopal said and sought to distinguish between the SEBC and 
the EWS of general category insisting both are unequal and not a homogenous group. 


He said the quotas for SCs, STs and OBCs are “self contained sections of 
backwardness” and the EWS reservation is separate. 


297 


Supreme Court asks govt’s stand on compensation to Bhopal gas tragedy 
victims: 
The Supreme Court granted time to the Centre to clarify if it wanted to pursue 
its curative petition filed earlier for enhancement of compensation to the 1984 Bhopal 
gas tragedy victims, over and above US $470 million disbursed by Union Carbide. 


The government has in 2010 sought additional funds of over Rs.7,400 crore 
from the pesticide company. 


A five-judge bench presided over by Justice Sanjay Kishan Kaul allowed 
Solicitor General Tushar Mehta to take an instruction in the matter by 
October 11. 


Advocate Karuna Nundy appearing for the victims submitted that their 
impediment was allowed earlier by the court and they must be heard not with- 
standing the government’s stand. Senior advocate Sanjay Parikh, also for the victims, 
claimed the intensity of the tragedy has only increased fivefold in the number of 
victims and extent of injuries and deaths over the years. 


The bench said it would wait for the Union government to take its stand in the 
matter while also wondering if the quantum of compensation would keep on 
changing. 

A lawyer, appearing for the company submitted that there should be a finality 


to the litigation as the curative petition was filed 19 years after the review petition was 
decided. 


In its curative plea filed in 2010 the Centre has contended that the 
compensation determined in 1989 was arrived at on assumptions of truth unrelated to 
realities. The court had issued notice in the matter in 2011. 


Courtesy:- Deccan Herald, Dated: 21.09.2022 
18. SC upholds validity of 2014 Haryana Sikh shrine law 


The Supreme Court upheld the constitutional validity of the Haryana Sikh 
Gurdwara (Management) Act, 2014, saying affairs of a religious minority including 
the freedom to manage their shrines have been left in hands of Sikhs alone with the 
new enactment. 


The 2014 law allowed the formation of a separate juristic body other than the 
Shiromani Gurdwara Prabhandak Committee, to manage the affairs of historical 
shrines in the state. 


“Since the affairs of the Sikh minority in the state are to be managed by the 
Sikhs alone therefore it cannot be said to beviolative of any of the fundamental rights 
conferred under Articles 25 (freedom to practice religion) and 26 f (freedom to 


298 


manage religious affairs) of the Constitution” a bench of Justice Hemant Gupta and 
Vikram Nath said. 


The court also noted the affairs of the religious minority in the state, 1.e., Sikhs 
are left in the hands of the Sikhs alone in the same manner as was under the 1925 Sikh 
Gurudwara Act. 


“The Harayana Act also provides for Haryana Sikh Gurudwara Judicial 
Commission in the same manner as is provided under the 1925 Act. The affairs of the 
Gurdwara are again required to be managed by the local Gurudwara committee,” the 
bench said. 


The congress government led by Chief Minister Bhupinder Singh Hooda had 


passed the law creating a separate justice entity for the management of historical 
Gurudwaras in the state. 


Kurukeshtra-based Harbhajan Singh also the executive committee member of 
the SGPC challenged the validity of the law. 


Before the state enactment the SGPC managed the Gurudwara covered by the 
1925 Act and spread over the States of Punjab, Haryana, Himachal Pradesh and the 
Union Territory of Chandigarh. 


Courtesy:- Deccan Herald, Dated: 21.09.2022 
19. ಸೆಪ್ಟಂಬರ್‌ 27 ರಿಂದ "ಸುಪ್ರೀಂ' ಕಲಾಪ ನೇರ ಪ್ರಸಾರ 


ಮುಕ್ತ ನ್ಯಾಯಾಲಯದ ಪರಿಕಲ್ಲನೆ ಬಲಪಡಿಸುವ ಉದ್ದೇಶದಿಂದ ಐವರು ನ್ಯಾಯಮೂರ್ತಿಗಳ 
ಸಾಂವಿಧಾನಿಕ ಪೀಠಗಳಲ್ಲಿ ವಿಚಾರಣೆ ನಡೆಸುತ್ತಿರುವ ಪ್ರಕರಣಗಳನ್ನು ಸೆಪ್ಪಂಬರ್‌ 27 ರಿಂದ ನೇರ 
ಪ್ರಸಾರ ಮಾಡಲು ಸುಪ್ರೀಂ ಕೋರ್ಟ್‌ ನಿರ್ಧರಿಸಿದೆ. 


ಆದ್ಯತೆ ಮೇರೆಗೆ ಸಾಂವಿಧಾನಿಕ ಪೀಠದ ಪ್ರಕರಣಗಳ ವಿಚಾರಣೆ ನೇರ ಪ್ರಸಾರ ಪ್ರಾರಂಭಿಸಲು 
ನಡೆದ ಪೂರ್ಣ ನ್ಯಾಯಾಲಯದ ಸಭೆ ನಿರ್ಧರಿಸಿದೆ. ಸಭೆ ನಿರ್ಧಾರ ಸರ್ವಾನುಮತದಿಂದ ಕೂಡಿದ್ದು, 
ವಿಚಾರಣೆಗಳನ್ನು ಆರಂಭದಲ್ಲಿ ಯೂಟ್ಯೂಬ್‌ನಲ್ಲಿ ನೇರ ಪ್ರಸಾರ ಮಾಡಲಾಗುವುದು ಎಂದು 
ಮೂಲಗಳು ತಿಳಿಸಿವೆ. 


ಆಗಸ್ಟ್‌ 27 ರಂದು ಯು.ಯು.ಲಲಿತ್‌ ಅವರು ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ 
ಸ್ವೀಕರಿಸಿದ ಬಳಿಕ ಬಾಕಿ ಇರುವ ಪ್ರಕರಣಗಳ ವಿಚಾರಣೆಗಾಗಿ ಐದು ನ್ಯಾಯಮೂರ್ತಿಗಳ ಸಾಂವಿಧಾನಿಕ 
ಪೀಠ ರಚನೆ ಮಾಡಿದ್ದಾರೆ. 


ಪ್ರಸ್ತುತ ಸಾಂವಿಧಾನಿಕ ಪೀಠದ ಎದುರು ಭೋಪಾಲ್‌ ಅನಿಲ ದುರಂತ ಪ್ರಕರಣ ಇಡಬ್ರ್ಯೂಎಸ್‌ 
ಕೋಟಾದ ಮಾನ್ಯತೆ ಸೇವೆಗಳ ಮೇಲಿನ ನಿಯಂತ್ರಣ ವಿಚಾರಣೆ ನಡೆಯುತ್ತಿದೆ. 


ಗುಜರಾತ್‌, ಒಡಿಶಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕ ಸೇರಿದಂತೆ ಹಲವು ಹೈಕೋರ್ಟ್‌ಗಳು 
ಈಗಾಗಲೇ ಯೂಟ್ಯೂಬ್‌ನಲ್ಲಿ ಕಲಾಳ ನೇರ ಪ್ರಸಾರ ಆರಂಭಿಸಿವೆ. ಸಿಜೆಐ ಕ ಅವರ 
ಕೊನೆ ದಿನದ ಫಟಿ ಪೀಠದ ಕಲಾಪಗಳನ್ನು ನೇರ ಪ್ರಸಾರ ಮಾಡಲಾಗಿತ್ತು 


ಆಧಾರ:-ಪ್ರಜಾವಾಣಿ, ದಿನಾಂಕ:22.09.2022 


299 


ಭಾಗ-7 
ಹೊರ ರಾಜ್ಯಗಳು ಸುದ್ದಿಗಳು 


1. ಶಿಂಧೆ ಮಹಾರಾಷ್ಟ್ರ ಸಿ.ಎಂ. 


ಶಿವಸೇನಾದ ನಾಯಕ ಏಕನಾಥ ಶಿಂಧೆ ಅವರು ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿ ಪ್ರಮಾಣ 
ವಚನ ಸ್ವೀಕರಿಸಿದ್ದಾರೆ. ಸರ್ಕಾರದಲ್ಲಿ ಭಾಗಿಯಾಗುವುದಿಲ್ಲ ಎಲಿದು ಮಂ ಹೇಳಿದ್ದ ಮಾಜಿ 
ಮುಖ್ಯಮಂತ್ರಿ ಬಿಜೆಪಿಯ ದೇವೇಂದ 'ಫಡ್ಯ ವೀಸ್‌ ಅವರು ಉಪ ಮುಖ್ಯಮಂತ್ರಿಯಾಗಿದ್ದಾರೆ. ರಾಜ್ಯಪಾಲ 
ಭಗತ್‌ ಸಿಂಗ್‌ ಕೋಶಿಯಾರಿ ಅವರು ರಾಜಭವನದಲ್ಲಿ ಪ್ರಮಾಣವಚನ ಬೋಧಿಸಿದರು. 


ಶಿವಸೇನಾ ಸ್ಥಾಪಕ ಬಾಳಾ ಠಾಕ್ರೆ ಮತ್ತು ತಮ್ಮ ಮಾರ್ಗದರ್ಶಕರಾಗಿದ್ದ ಆನಂದ್‌ ದಿಫೆ ಅವರಿಗೆ 
ನಮನ ಸಲ್ಲಿಸಿದ ಬಳಿಕ ಶಿಂಧೆ ಪ್ರಮಾಣ ವಚನ ಸ್ಟೀಕರಿಸಿದರು. ಬಾಳಾ ಠಾಕ್ರೆ ಮತ್ತು ದಿಫೆ ಅವರ 
ಕುರಿತು ಘೋಷಣೆಗಳನ್ನು ಶಿಂಧೆ ಹಿಂಬಾಲಕರು ಕೂಗಿದರು. 


ಶಿಂಧೆ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಫಡ್ನವೀಸ್‌ ಘೋಷಿಸಿದ್ದರು. ಇದು ಅಚ್ಚರಿಗೆ 
ಕಾರಣವಾಗಿತ್ತು. ಫಡ್ನವೀಸ್‌ ಅವರೇ ಮುಖ್ಯಮಂತ್ರಿ ಆಗಲಿದ್ದಾರೆ. ಶಿಂಧೆ ಉಪಮುಖ್ಯಮಂತ್ರಿ ಆಗಲಿದ್ದಾರೆ 
ಎಂಬ ಭಾವನೆಯೇ ವ್ಯಾಪಕವಾಗಿ ಇತ್ತು. ಸರ್ಕಾರದಲ್ಲಿ ಫಡ್ನವೀಸ್‌ ಇರುವುದಿಲ್ಲ ಎಂಬುದು ಅಚ್ಚರಿ 
ಮೂಡಿಸಿತ್ತು. ಬಳಿಕ, ಬಿಜೆಪಿ ಅಧ್ಯಕ್ಷ ಜೆ.ಪಿ.ನಡ್ಡಾ ಅವರು ಟ್ವೀಟ್‌ ಮಾಡಿ ಫಡ್ನವೀಸ್‌ ಸರ್ಕಾರವನ್ನು 
ಸೇರಲಿದ್ದಾರೆ ಎಂದಿದ್ದರು. 


ರಾಜ್ಯದ ಅಭಿವೃದ್ಧಿಯೇ ನನ್ನ ಆದ್ಯತೆ. ಸಮಾಜದ ಎಲ್ಲ ವರ್ಗಗಳನ್ನು ಜೊತೆಗೆ 
ಕರೆದೊಯ್ಯುತ್ತೇನೆ ಎಂದು ಪ್ರಮಾಣವಚನದ ಬಳಿಕ ಏಕನಾಥ ಶಿಂಧೆ ಅವರು ಹೇಳಿದ್ದಾರೆ. 


ಶಿವಸೇನಾದ ಹಲವು ಶಾಸಕರು ಶಿಂಧೆ ನೇತೃತ್ನದಲ್ಲಿ ಮೊದಲು ಸೂರತ್‌ಗೆ ನಂತರ ಗುವಾಹಟಿಗೆ 
ಹೋಗಿ ಉದ್ಧವ್‌ ವಿರುದ್ದ ಬಂಡಾಯ ಎದ್ದಿದ್ದರು. ದಿನಕಳೆದಂತೆ ಶಿಂಧೆ ಪಾಳಯ ಸೇರಿದ ಶಾಸಕರ 
ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು. ಶಿವಸೇನಾದ 39 ಶಾಸಕರು ಸೇರಿ 50 ಶಾಸಕರ ಬೆಂಬಲ ಶಿಂಧೆ 
ಅವರಿಗೆ ಇದೆ ಎನ್ನಲಾಗಿದೆ. ಹಾಗಾಗಿ, ವಿಶ್ವಾಸಮತ ಕೋರುವಂತೆ ಮುಖ್ಯಮಂತ್ರಿ ಉದ್ದವ್‌ ಠಾಕ್ರೆ 
ಅವರಿಗೆ ರಾಜ್ಯಪಾಲರು ಸೂಚಿಸಿದ್ದರು. 


ಅನರ್ಹತೆ ಪ್ರಕ್ರಿಯೆಯನ್ನು ಪಶ್ಲಿಸಿ ಸಲ್ಲಿಸಲಾಗಿರುವ ಅರ್ಜಿ ಇತ್ಯರ್ಥ ಆಗುವವರೆಗೆ ವಿಶ್ವಾಸಮತ 
ಕೋರಿಕೆಗೆ ತಡೆ ಕೊಡಬೇಕು ಎಂದು ಉದ್ದವ್‌ ಠಾಕ್ರೆ ಅವರು ಸುಪ್ರೀಂಕೋರ್ಟ್‌ಗೆ ಅರ್ಜಿ ಸಲ್ಲಿಸಿದ್ದರು. 
ಆದರೆ, ಈ ಕೋರಿಕೆಯನ್ನು ಸುಪ್ರೀಂಕೋರ್ಟ್‌ ತಳ್ಳಿ ಹಾಕಿತ್ತು. ಉದ್ದವ್‌ ಠಾಕ್ರೆ ಅವರು ಮುಖ್ಯಮಂತ್ರಿ 
ಹುದ್ದೆಗೆ ರಾಜೀನಾಮೆ ನೀಡಿದ್ದರು. 


ಇ.ಡಿ. ಸರ್ಕಾರ: ಕಾಂಗೆಸ್‌ ಲೇವಡಿ: ಬಿಜೆಪಿ ಮತ್ತು ಶಿವಸೇನಾ ಬಂಡಾಯ ಶಾಸಕರು 
ಜೊತೆಯಾಗಿ ರಚಿಸಿರುವ ಮಹಾರಾಷ್ಟ್ರದ ಹೊಸ ಸರ್ಕಾರವನ್ನು ಇ.ಡಿ. ಸರ್ಕಾರ ಎಂದು ಕಾಂಗೆಸ್‌ 
ಪಕ್ಷವು ಲೇವಡಿ ಮಾಡಿದೆ. ಏಕನಾಥ ಶಿಂಧೆ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್‌ನ "ಇ' ಮತ್ತು 
ದೇವೇಂದ್ರ ಫಡ್ನವೀಸ್‌ ಅವರ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್‌ನ "ಡಿಯನ್ನು ಒಟ್ಟು ಸೇರಿಸಿ ಹೀಗೆ 
ಲೇವಡಿ ಮಾಡಲಾಗಿದೆ. ಜೊತೆಗೆ ಜಾರಿ ನಿರ್ದೇಶನಾಲಯವನ್ನು (ಇ.ಡಿ) ಅಕ್ರಮವಾಗಿ ಬಳಸಿ ಈ 
ಸರ್ಕಾರ ರೂಪುಗೊಳ್ಳುವಂತೆ ಮಾಡಲಾಗಿದೆ ಎಂದೂ ಕಾಂಗೆಸ್‌ ಆರೋಪಿಸಿದೆ. ಈ ಹಿಂದೆ 
ಅಧಿಕಾರದಲ್ಲಿ ಇದ್ದ ಮಹಾ ವಿಕಾಸ ಅಘಾಡಿ ಸರ್ಕಾರದಲ್ಲಿ ಕಾಂಗೆಸ್‌ ಪಕ್ಷವೂ ಇತ್ತು 


ಸೇನಾ, ಉದ್ದವ್‌ ದಮನವೇ ಗುರಿ: ಲೋಕಸಭೆಗೆ 2024ರಲ್ಲಿ ನಡೆಯಲಿರುವ ಚುನಾವಣೆಯನ್ನು 
ಗಮನದಲ್ಲಿ ಇರಿಸಿಕೊಂಡೇ ಏಕನಾಥ ಶಿಂಧೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಲು ಬಿಜೆಪಿ 


300 


ನಿರ್ಧರಿಸಿದೆ. ಹಿಂದುತ್ವ ಮತ್ತು ಪ್ರಾದೇಶಿಕ ಭಾವನೆಗಳನ್ನು ಮುಂದಕ್ಕೆ ತರುವುದು ಇದರ ಹಿಂದಿನ ತಂತ್ರ. 
ಈವರೆಗೆ ಈ ಎರಡೂ ಅಂಶಗಳನ್ನು ಬಿಜೆಪಿಯ ಮಾಜಿ ಮಿತ್ರಪಕ್ಷ ಶಿವಸೇನಾ ಬಲವಾಗಿ ನೆಚ್ಚಿಕೊಂಡಿತ್ತು. 


ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂದುತ್ತವಾಗಿ ಪಕ್ಷವೆಂದರೆ ಶಿವಸೇನಾವೇ ಆಗಿತ್ತು. ಆದರೆ, 
ಈಗ ಸ್ಥಾನವನ್ನು ಬಿಜೆಪಿ ಆಕ್ರಮಿಸಿನೊಳ್ಳಲು ಯತಿಸುತ್ತಿದ. ಅದಕ್ಕೆ ಶಿಂಧೆ ನೆರವಾಗಬಹುದು ಎಂಬ 
ಲೆಕ್ಕಾಚಾರ ಬಿಜೆಪಿಯಲ್ಲಿ ಐದೆ; 


ಶಿಂಧೆಯನ್ನು ಮುಖ್ಯಮಂತ್ರಿ ಮಾಡುವ ನಿರ್ಧಾರವನ್ನು ಶಿವಸೇನಾವನ್ನು 
ದುರ್ಬಲಗೊಳಿಸಬಹುದು ಮತ್ತು ಅದರ ಮುಖ್ಯಸ್ಥ ಉದ್ದವ್‌ ಠಾಕ್ರೆ ಅವರನ್ನು ರಾಜಕೀಯವಾಗಿ 
ಅಪಸ್ತುತವಾಗಿಸಬಹುದು. 

ಶಿವಸೈನಿಕರಲ್ಲಿ ಒಬ್ಬರು ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾರೆ ಎಂಬ ಅಂಶವು ಈಗ ಕವಲು 
ದಾರಿಯಲ್ಲಿರುವ ಶಿವಸ್ಯನಿಕರನ್ನು ಶಿಂಧೆ ಅವರತ ಆಕರ್ಷಿಸಬಹುದು. ಮಹಾರಾಷ್ಟದ ಅತ್ಯಂತ ಪ್ರಬಲ 
ಸಮುದಾಯವಾದ ಮರಾಠರು ಎನ್‌ಸಿಪಿ ಮತ್ತು ಶಿವಸೇನಾ ಬೆಂಬಲಿಗರಾಗಿದ್ದಾರೆ. ಶಿಂದೆ ಅವರು 
ಮುನ್ನೆಲೆಯಲ್ಲಿ ಇದ್ದರೆ. ಈ ಸಮುದಾಯವನ್ನು. ಬಿಜೆಪಿಯತ್ತ ತರಬಹುದು ಎಂಬ ಲೆಕ್ಕಾಚಾರವೂ 
ಬಿಜೆಪಿಯಲ್ಲಿ ಇದೆ. 


ಬಂಡಾಯ ಎದ್ದ ಶಿವಸೇನಾದ ಶಾಸಕರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಲಿದ್ದಾರೆಯೇ ಎಂದು 
ಉದ್ದವ್‌ ಠಾಕ್ರೆ ಅವರು ಈ ಹಿಂದೆ ಪ್ರಶ್ನಿಸಿದ್ದರು. ಹಾಗಿದ್ದರೆ ಮುಖ್ಯಮಂತಿ ಹುದ್ದೆ ಬಿಡಲು ಸಿದ್ಧ 
ಎಂದಿದ್ದರು. ಈಗ ಈ ವಿಚಾರವನ್ನು ಉದ್ದವ್‌ ಅವರು ಮುನ್ನೆಲೆಗೆ ತರುವುದನ್ನು ಬಿಜೆಪಿ ತಡೆದಿದೆ. 


ಆಧಾರ:-ಪ್ರಜಾವಾಣಿ, ದಿನಾಂಕ:01.07.2022 


2. Pension for only one term for ex-MLAs in Punjab 


The Punjab Assembly passed a bill, whereby a former MLA will get pension 
for only one term, doing away with the practice of drawing the benefit for each term 
served by a legislator. 


The Punjab State Legislature Members (Pension and Medical Facilities 
Regulation) Amendment Bill, 2022 is aimed at ensuring admissibility of pension to 
the members of the Assembly for a single term only (irrespective of the number of 
terms served). 


However, Chief Minister Bhagwant Mann and Leader of Opposition Pratap 
Singh Bajwa sparred after the bill was tabled in the House on the concluding day of 
the budget session of the Assembly. 


The state government is expected to save around Rs.19.53 crore annually on 
account of providing pension to former MLAs for a single term. 


The bill was moved cabinet minister Gurmeet Singh Meet Hayer. 
Courtesy:- Deccan Herald, Dated: 01.07.2022 
3. ಬಿಜೆಪಿ ಜೋಳಿಗೆಗೆ ಸ್ಪೀಕರ್‌ ಸ್ಥಾನ 


ನಿರೀಕ್ಷೆಯಂತೆ ಬಿಜೆಪಿ ಹಾಗೂ ಶಿವಸೇನೆ ಬಂಡುಶಾಸಕರ ಬಣದ ಅಭ್ಯರ್ಥಿ ರಾಹುಲ್‌ 
ನಾರ್ಮೇಕರ್‌ ಮಹಾರಾಷ್ಟ ವಿಧಾನಸಭೆ ಸ್ಪೀಕರ್‌ ಆಗಿ ಆಯ್ಕೆಯಾಗಿದ್ದಾರೆ. 


301 


ರಾಹುಲ್‌ ನಾರ್ಮೇಕರ್‌ 164 ಮತಗಳನ್ನು ಪಡೆದಿದ್ದು, 107 ಮತಗಳನ್ನು ಪಡೆದ ಉದ್ದವ್‌ ಠಾಕ್ತೆ 
ನೇತೃತ್ನದ ಶಿವಸೇನಾ ಅಭ್ಯರ್ಥಿ ರಾಜನ್‌ ಸಾಳ್ಳಿ ಅವರನ್ನು ಸೋಲಿಸಿದ್ದಾರೆ. 


ಮಹಾರಾಷ್ಟ್ರ ವಿಧಾನಸಭೆ ನಾಳೆಯಿಂದ ಆರಂಭವಾಗಲಿದ್ದು, ನೂತನವಾಗಿ ಆಯ್ಕೆಯಾಗಿರುವ 
ಮುಖ್ಯಮಂತ್ರಿ ನಕನಾಥ ಶಿಂಧೆ ವಿಶ್ಲಾಸ ಮತ ಯಾಚಿಸಲಿದ್ದಾರೆ. ಇಬ್ಬರು ಶಾಸಕರು 
ಅನಾರೋಗ್ಯದಿಂದಾಗಿ ಇಂದು ಹಾಜರಾಗಿರಲಿಲ್ಲ. ಹೀಗಾಗಿ ವಶ್ಚಾಸ ಮತದ ಸಂದರ್ಭದಲ್ಲಿ 166 
ಮತಗಳು ಬೀಳಲಿವೆ ಎಂದು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್‌ ಹೇಳಿಕೊಂಡಿದ್ದಾರೆ. ಆದರೆ 
ಕೆಲವು ಶಿವಸೇನಾ ಶಾಸಕರು ವಿಪ್‌ ಉಲ್ಲಂಘನೆ ಮಾಡಿದ್ದು ಅವರು ಅನರ್ಹವಾಗುವ ಸಾಧ್ಯತೆ ಇದೆ 
ಎಂದು ಶಿವಸೇನಾ ಸಚೇತಕ ಸುನೀಲ್‌ ಪ್ರಭು ಹೇಳಿಕೊಂಡಿದ್ದಾರೆ. ಆದರೆ ತಮ್ಮದೇ ನಿಜವಾದ 
ಶಿವಸೇನಾ ಎಂದು ಬಂಡುಕೋರರು ಪ್ರತಿಪಟ್ಟು ಹಾಕಿದ್ದಾರೆ. 


ಕಿರಿಯ ಸ್ಪೀಕರ್‌:- ಎನ್‌ಸಿಪಿ ನಾಯಕ ರಾಮರಾಜೇ ನಾಯಕ್‌ ಅವರ ಅಳಿಯ ರಾಹುಲ್‌ 
ನಾರ್ಮೇಕರ್‌ ಅವರು ರಾಜ್ಯದ ಅತ್ಯಂತ ಕಿರಿಯ ಸ್ಪೀಕರ್‌ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶಿವಸೇನಾ 
ವಕ್ತಾರರಾಗಿದ್ದ ರಾಹುಲ್‌ 2014ರಲ್ಲಿ ಎನ್‌ಸಿಪಿ ಸೇರಿಕೊಂಡಿದ್ದರು. ಆಗ ಲೋಕಸಭಾ ಚುನಾವಣೆಯಲ್ಲಿ 
ಸರಿಸಿ ಸೋತಿದ್ದರು. 2019ರಲ್ಲಿ ಬಿಜೆಪಿ ಸೇರಿ ಕೊಲಾಬಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 
ಆಯ್ಕೆಯಾಗಿದ್ದಾರೆ. 


ಆಧಾರ:-ಸಂಯುಕ್ತ ಕನಾಟಕ, ದಿನಾಂಕ:04.07.2022 
4. ಶಿಂಧೆ-ಫಡ್ಡ. ವಿಸ್‌ ಆತ್ಮವಿಶ್ವಾಸ 


ಮಹಾರಾಷ್ಟ್ರ ವಿಧಾನಸಭೆ ಸೀಕರ್‌ ಆಗಿ ನಿರೀಕ್ಷೆಯಂತೆಯೇ ಬಿಜೆಪಿಯ ರಾಹುಲ್‌ ನಾರ್ಮ್ವೇಕರ್‌ 
ಅವರು ಆಯ್ಕೆಯಾಗಿದ್ದಾರೆ. ಇದರಿಂದ ಮುಖ್ಯಮಂತ್ರಿ ಏಕನಾಥ್‌ ಶಿಂಧೆ ಅವರು ವಿಶ್ವಾಸಮತ 
ಸಾಬೀತುಪಡಿಸುವುದು ಸುಲಭವಾಗಿದೆ. ಹಾಗೆಯೇ, ಸ್ಪೀಕರ್‌ ಆಯ್ಕೆಯಿಂದ ಶಿಂಧೆ ಹಾಗೂ. ಉಪ 
ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್‌ ಅವರ ಆತ್ಮವಿಶ್ವಾಸವೂ ದುಪಟಾಗಿದೆ. 

ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಏಕನಾಥ್‌ ಶಿಂಧೆ ಅವರು ವಿಧಾನಸಭೆಯಲ್ಲಿ ವಿಶ್ವಾಸಮತ 
ಯಾಚಿಸಲಿದ್ದಾರೆ. ಶಿವಸೇನೆಯ 39 ಬಂಡಾಯ ಶಾಸಕರು ಸೇರಿ ಅವರಿಗೆ ಒಟ್ಟು 50 ಶಾಸಕರ ಬೆಂಬಲ 
ಇರುವುದರಿಂದ ಹಾಗೂ ಬಿಜೆಪಿ ಶಾಸಕರ ಬಲವೂ ಇರುವುದರಿಂದ ಸುಲಭವಾಗಿ ವಶ್ತಾಸಮತ 
ಸಾಬೀತುಪಡಿಸಲಿದ್ದಾರೆ ಎಂದೇ ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ದಾರೆ. 


ಸ್ಲೀಕರ್‌ ಆಯ್ಕೆಗಾಗಿ ಮತದಾನ ನಡೆದಿದ್ದು, ಬಿಜೆಪಿಯ ನಾರ್ಮೇಕರ್‌ ಅವರಿಗೆ 164 ಮತಗಳು 
ಲಭಿಸಿದವು. ಮಹಾ ವಿಕಾಸ್‌ ಅಫಾಡಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶಿವಸೇನೆಯ ರಾಜನ್‌ ಸಾಲ್ಪಿ ಅವರು 
107 ಮತಗಳನ್ನಷ್ಟೇ ಪಡೆಯಲು ಶಕ್ತರಾದರು. 


ಸೋಮವಾರ ಔಪಚಾರಿಕವಾಗಿ ವಿಶ್ರಾಸಮತ ಸಾಬೀತುಪಡಿಸಿ, ಸರ್ಕಾರವನ್ನು 
ಸುಭದಗೊಳಿಸುವುದು ಮುಖ್ಯಮಂತ್ರಿಯ ಹಾಗೂ ಉಪಮುಖ್ಯಮಂತ್ರಿಯ ಕಾರ್ಯತಂತ್ರವಾಗಿದೆ ಎಂದು 
ತಿಳಿದುಬಂದಿದೆ. 


ಇದರೊಂದಿಗೆ ತಮಗೆ 170 ಶಾಸಕರ ಬೆಂಬಲ ಇದೆ ಎಂದು ಹೇಳಿಕೊಳ್ಳುತ್ತಿದ್ದ ಶಿಂಧೆ-ಫಡ್ನವಿಸ್‌ 
ಮಾತು ನಿಜವಾಗಿದೆ. ಜೊತೆಗೆ ಶಿಂಧೆ ಸೇರಿ 16 ಶಾಸಕರು ಅನರ್ಹತೆ ಭೀತಿಯಿಂದಲೂ ಪಾರಾಗಿದ್ದಾರೆ. 


ವಿಧಾನಸಭೆಯ 287 ಸದಸ್ಯರ ಪೈಕಿ 27] ಶಾಸಕರು ಮತದಾನ ಮಾಡಿದರು. ಸಮಾಜವಾದಿ 
ಪಕ್ಷದ ರಾಯಿಸ್‌ ಶೇಖ್‌, ಅಬು ಅಜೆ ಹಾಗೂ ಎಐಎಂಐಎಂ ಶಾಸಕ ಶಾ ಫಾರೂಕ್‌ ಅವರು 
ಮತದಾನದಿಂದ ದೂರ ಉಳಿದರು. ಚುನಾವಣೆಯಲ್ಲಿ 12 ಶಾಸಕರು ಭಾಗವಹಿಸಲಿಲ್ಲ. ಅಲ್ಲದೆ, 
ಎನ್‌ಸಿಪಿಯ ನರಹರಿ ಜಿರ್ವಾಲ್‌ ಉಪ ಸಭಾಧ್ಯಕ್ಷರಾದ ಕಾರಣ ಮತದಾನ ಮಾಡಲಿಲ್ಲ. 


302 


ನಾರ್ಮೇಕರ್‌ ಅವರು ಸ್ಪೀಕರ್‌ ಆಗಿ ಅಧಿಕಾರ ವಹಿಸಿಕೊಳ್ಳುತ್ತಲೇ ಶಿಂಧೆ ಬಣ ಹಾಗೂ ಬಿಜೆಪಿ 
ಶಾಸಕರು "ಜೈ ಭವಾನಿ, ಜೈ ಶಿವಾಜಿ' ಹಾಗೂ "ಜೈ ಶೀರಾಮ್‌' ಎಂದು ಘೋಷಣೆ ಕೂಗಿದರು. 


ಶಿಂಧೆ ಮತ್ತು ಠಾಕ್ರೆ ಬಣ ಶಾಸಕರಿಗೆ ಪರಸ್ಪರ ವಿಪ್‌ ಜಾರಿಗೊಳಿಸಿದ್ದು, ಮುಂದಿನ ಹಂತದ 
ಕಾನೂನು ಸಮರಕ್ಕೆ ಎಡೆಮಾಡಿಕೊಡಲಿದೆ. 


ಕಸಬ್‌ಗಿಂತಲೂ ಹೆಚ್ಚು ಭದ್ರತೆ: ಬಂಡಾಯ ಶಾಸಕರಿಗೆ ಹೆಚ್ಚಿನ ಭದ್ರತೆ ಒದಗಿಸಿರುವುದನ್ನು 
ಶಿವಸೇನೆ ನಾಯಕ ಆದಿತ್ಯ ಠಾಕ್ರೆ ಟೀಕಿಸಿದ್ದು “ಉಗ್ರ ಅಜ್ಮಲ್‌ ಕಸಬ್‌ಗೂ ಅಷ್ಟೊಂದು ಭದತೆ 
ಒದಗಿಸಿರಲಿಲ್ಲ” ಎಂದು ಕುಟುಕಿದ್ದಾರೆ. “ಐಷಾರಾಮಿ ಹೋಟೆಲ್‌ನಿಂದ ರಾಜಭನವದವರೆಗೆ ಶಾಸಕರು 
ಬರಬೇಕು ಎಂದರೆ ಅವರಿಗೆ ವಿಶೇಷ ಭದ್ರತೆ ಒದಗಿಸಲಾಗಿದೆ. ವಿಶೇಷ ಬಸ್‌ನಲ್ಲಿಯೇ ಅವರು 
ಆಗಮಿಸುತ್ತಾರೆ ಹಾಗೂ ತೆರಳುತ್ತಾರೆ. ಅಷ್ಟಕ್ಕೂ ನೀವೇಕೆ ಇಷ್ಟೊಂದು ಭಯಭೀತರಾಗಿದ್ದೀರಿ? ಅವರು 
ಎಲ್ಲಿ ಓಡಿಹೋಗುತ್ತಾರೆ” ಎಂದು ಶಿಂಧೆ ಹಾಗೂ ಫಡ್ನವಿಸ್‌ ಹೆಸರು ಪ್ರಸ್ತಾಪಿಸದೆ ಕುಟುಕಿದ್ದಾರೆ. 


ಸ್ಪೀಕರ್‌ ಹಲವು ಮೊದಲುಗಳಿಗೆ ಸಾಕ್ಷಿ 
> ರಾಹುಲ್‌ ನಾರ್ವೇಕರ್‌ (45) ಅವರು ದೇಶದಲ್ಲೇ ಅತಿ ಕಿರಿಯ ಸ್ಪೀಕರ್‌. 
> ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ನಾರ್ಮೇಕರ್‌ ಈಗ ವಿಧಾನಸಭಾಧ್ಯಕ್ಷ. 


> ದೇಶದಲ್ಲೇ ಮೊದಲ ಬಾರಿಗೆ ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಮೊದಲಿಗೆ ಮಾವ- 
ಅಳಿಯ ಸಭಾಧ್ಯಕ್ಷ/ಸಭಾಪತಿ. 


> ನಾರ್ಮೇಕರ್‌ ಅವರ ಮಾವ ರಾಮರಾಜೀ ನಾಯಕ್‌ ಮಹಾರಾಷ್ಟ ವಿಧಾನ ಪರಿಷತ್‌ 
ಸಭಾಪತಿ. 
ಆಧಾರ:-ವಿಜಯಕರ್ನಾಟಕ, ದಿನಾ೦ಕ:04.07.2022 
5. ವಿಶಾಸ ಪರೀಕೆ ಗೆದ ಶಿಂಧೆ 
[) [3 [a) 

ಉದ್ದವ್‌ ಠಾಕ್ರೆ ನೇತೃತ್ತದ ಮಹಾ ಅಘಾಡಿ ಸರ್ಕಾರದ ವಿರುದ್ಧ ಶಿವಸೇನೆ ಬಹುತೇಕ ಶಾಸಕರ 
ಬೆಂಬಲದೊಂದಿಗೆ ಬಂಡಾಯ ಸಾರಿ, ಬಿಜೆಪಿ ಜೊತೆಗೂಡಿ ಮೈತ್ರಿ ಸರ್ಕಾರ ರಚಿಸಿರುವ ಮಹಾರಾಷ್ಟ 
ಮುಖ್ಯಮಂತ್ರಿ ಏಕನಾಥ ಶಿಂಧೆ ನಿರೀಕ್ಷೆಯಂತೆಯೇ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ 
ಯಶಸ್ವಿಯಾಗಿದ್ದಾರೆ. 

288 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಶಿವಸೇನೆ ಶಾಸಕನ ಅಗಲಿಕೆಯಿಂದ 1 ಸ್ಥಾನ ಖಾಲಿ 
ಇದೆ. ಹೀಗಾಗಿ ಸದನದ ಬಲ 287ಕ್ಕೆ ಕುಸಿದಿದ್ದು, ಬಹುಮತಕ್ಕೆ 144 ಸ್ಥಾನಗಳು ಬೇಕಾಗಿದ್ದವು. ಆದರೆ 
ಶಿಂಧೆ ಪರವಾಗಿ 164 ಮತಗಳು ಚಲಾವಣೆಯಾದರೆ, ವಿರುದ್ದವಾಗಿ 99 ಮತಗಳಷ್ಟೇ ಬಿದ್ದವು. ಹೀಗಾಗಿ 
ಶಿಂಧೆ ಗೆಲುವನ್ನು ಸ್ಪೀಕರ್‌ ರಾಹುಲ್‌ ನಾರ್ವೇಕರ್‌ ಅವರು ಘೋಷಿಸಿದರು. 


ಶಾಸಕರ ಬಂಡಾಯ ಹಿನ್ನೆಲೆಯಲ್ಲಿ ವಿಶ್ಲಾಸಮತ ಸಾಬೀತುಪಡಿಸುವಂತೆ ರಾಜ್ಯಪಾಲರು 
ಸೂಚಿಸಿದ ಹಿನ್ನೆಲೆಯಲ್ಲಿ ಜೂನ್‌ 29ರಂದು ಉದ್ದವ್‌ ಠಾಕ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ 
ರಾಜೀನಾಮೆ ಪ್ರಕಟಿಸಿದ್ದರು. ಜೂನ್‌ 30ರಂದು ಅಚ್ಚರಿಯ ರೀತಿಯಲ್ಲಿ ಏಕನಾಥ ಶಿಂಧೆ 
ಮುಖ್ಯಮಂತ್ರಿಯಾಗಿ ಹಾಗೂ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್‌ ಉಪ 
ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ಟೀಕರಿಸಿದ್ದರು. ಬಹುಮತ ಸಾಬೀತುಪಡಿಸುವ ಸಲುವಾಗಿಯೇ 2 
ದಿನಗಳ ಅಧಿವೇಶನ ಕರೆಯಲಾಗಿತ್ತು ಮೊದಲ ದಿನವಾದ ಭಾನುವಾರ ಶಿಂಧೆ-ಬಿಜೆಪಿ ಬಣದ ಅಭ್ಯರ್ಥಿ 
ಸ್ಪೀಕರ್‌ ಆಗಿ ಆಯ್ಕೆಯಾಗುವುದರೊಂದಿಗೆ ಶಿಂಧೆ ವಿಶ್ವಾಸಮತ ಗೆಲ್ಲುವುದು ಖಚಿತವಾಗಿತ್ತು 


303 


ಕಾಂಗೆಸ್ಸಿನ 11 ಮಂದಿ ಸೇರಿ ಒಟ್ಟಾರೆ 21 ಶಾಸಕರು ವಿಶ್ಲಾಸಮತ ವೇಳ ಗೈರು ಹಾಜರಾಗಿದ್ದರು. 
ಸಮಾಜವಾದಿ ಪಕ್ಷದ ಇಬ್ಬರು ಹಾಗೂ ಎಂಐಎಂನ ಒಬ್ಬ ಶಾಸಕ ಮತದಾನದಿಂದ ಕ ಉಳಿದರು. 
ವಿಶ್ವಾಸಮತ ಸಾಬೀತು ವೇಳೆ ಪ್ರತಿಪಕ್ಷಗಳ ಕೆಲ ಸದಸ ರು "ಬಡಿ "ಇ.ಡಿ. ಎಂದು ಘೋಷಣೆ ಕೂಗುವ 
ಘಿರಿಕ ಹೊಸ ಸರ್ಕಾರವನ್ನು ಟೇಡಿಸಿದರು. 


ಮತ್ತೊಂದು ವಿಕೆಟ್‌ ಪತನ: ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ ಶಿಂಧೆ ಬಹುಮತ 
ಸಾಬೀತಿಗೂ ಮುನ್ನ ಉದ್ದವ್‌ ಠಾಕ್ರೆ ನೇತೃತ್ವದ ಜಮಸೇನೆಯ ಮತ್ತೊಬ್ಬ ಶಾಸಕ ಪಕ್ಷಾಂತರ ಮಾಡಿ 
ಶಿಂಧೆ ಬಣ ಸೇರಿದ್ದಾನೆ. ಇದರಿಂದಾಗಿ ಶಿಂದೆ ಬಣದ ಬಲ 40ಕ್ಕೇರಿಕೆಯಾಗಿದೆ. ಹಿಂಗೋಲಿ ಜಿಲ್ಲೆಯ 
ಕಾಲಾಮ್ಬುರಿ ಕ್ಷೇತ್ರದ ಸಂತೋಷ್‌ ಬಂಗಾರ್‌ ಅವರು ಶಿಂಧೆ ಬಣಕ್ಕೆ ಜಿಗಿದಿದ್ದಾರೆ. 


ಶಾಸಕರು ಮಲಗಿದ್ದಾಗ ಫಡ್ಡ ವೀಸ್‌ ಜೊತೆ ರಹಸ್ಯ ಭೇಟಿ:ಸಿಎಂ ಶಿಂಧೆ 


ಮಹಾ ಬಂಡಾಯದ ಸೂತ್ರದಾರ ದೇವೇಂದ್ರ ಫಡ್ನವೀಸ್‌ ಎಂಬುದು ಎಲ್ಲರಿಗೂ ಗೊತ್ತಾದರೂ 
ಅದನ್ನು ಯಾರೂ ಒಪ್ಪಿರಲಿಲ್ಲ. ಆದರೆ ಇದೀಗ ಸ್ಪತಃ gE ಸಿಎಂ ಏಕನಾಥ್‌ ಶಿಂಧೆ, ತಮ್ಮ 
ಬಂಡಾಯ, ರಾತ್ರಿ ಸಂಚಾರ, ಘಟನಾವಳಿಯ ಸೂತಧಾರನ ಕುರಿತು ಸಂಪೂರ್ಣ ಮಾಹಿತಿಯನ್ನು 
ವಿಧಾನಸಭೆಯಲ್ಲೇ ಬಿಚ್ಚಿಟ್ಟಿದ್ದಾರೆ. 

ರಾಜ್ಯ ವಿಧಾನ ಪರಿಷತ್‌ ಚುನಾವಣೆ ನಡೆದ ದಿನ ನನಗೆ ಆದ ಅವಮಾನ ಅರಿತು ಅಂದೇ 
ಉದ್ದವ್‌ ಬಣ ತೊರೆಯಲು ನಿರ್ಧರಿಸಿದ್ದೆ. 


ಆದರೆ ಬಿಗಿ ಕಣ್ಗಾವಲಿನ ಮುಂಬೈ ತೊರೆಯುವುದು ಕಷ್ಟವಾಗಿತ್ತು. ಆದರೆ ಮೊಬೈಲ್‌ ಟವರ್‌ 
ಲೊಕೇಷನ್‌ ಮೂಲಕ ಜನರನ್ನು ಹೇಗೆ ಪತ್ತೆಹಚ್ಚಬಹುದು ಎಂಬುದರ ಜೊತೆಗೆ ನನಗೆ ಪೊಲೀಸರ 
ನಾಕಾಬಂಧಿ ತಪ್ಪಿಸಿಕೊಂಡು ಹೋಗುವುದೂ ಗೊತ್ತಿತ್ತು ಆ ಮಾರ್ಗದಲ್ಲೇ ನಾನು ಸೂರತ್‌ಗೆ ತೆರಳಿದೆ 
ಎಂದು ಶಿಂಧೆ ಹೇಳಿದ್ದಾರೆ. 


ಗುವಾಹಟಿ ರಹಸ್ಯ: ಮುಂದೆ ಗುವಾಹಟಿಯ ಹೋಟೆಲ್‌ನಲ್ಲಿ ಬಂಡಾಯ ಶಾಸಕರೆಲ್ಲರೂ ಗಾಢ 
ನಿದೆಯಲ್ಲಿದ್ದಾಗ ನಾನು ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್‌ ಅವರನ್ನು ಭೇಟಿ ಮಾಡುತ್ತಿದ್ದೆ. ಮರಳಿ 
ಮುಂಜಾವಿನ ವೇಳೆ ಹೋಟೆಲ್‌ ಸೇರಿಕೊಳ್ಳುತ್ತಿದ್ದೆ ಎನ್ನುವ ಮೂಲಕ ಎಲ್ಲಾ ಚಟುವಟಿಕೆಗಳಲ್ಲಿ 
ಉಪಮುಖ್ಯಮಂತ್ರಿ ಫಡ್ನವೀಸ್‌ ಸಕ್ರಿಯವಾಗಿ ಭಾಗಿಯಾಗಿದ್ದರು ಎಂಬುದನ್ನು ಬಹಿರಂಗಗೊಳಿಸಿದ್ದಾರೆ. 

ಈ ಎಲ್ಲಾ ಬೆಳವಣಿಗೆಗಳ ಸೂತ್ರಧಾರ ಇಲ್ಲೇ ಇದ್ದಾರೆ ಎಂದು ಫಡ್ನವೀಸ್‌ರತ್ತ ಬೊಟ್ಟು ಮಾಡಿದ 
ಶಿಂಧೆ, ಫಡ್ನವೀಸ್‌ ಅವರನ್ನು ನಿಜವಾದ ಕಲಾಕಾರ ಎಂದು ಬಣ್ಣಿಸಿದರು. 


ಎಲ್ಲರಿಗೂ ಗೊತ್ತಿದ್ದರೂ, ಬಹಿರಂಗವಾಗಿ ಯಾರೂ ಹೇಳದ ವಿಷಯವನ್ನು ಸ್ಪತಃ ವಿಪಕ್ಷಗಳ 


ನಾಯಕರ ಎದುರಲ್ಲೇ ಏಕನಾಥ್‌ ಶಿಂಧೆ ಅವರು ಬಹಿರಂಗಪಡಿಸಿದ ವೇಳೆ ದೇವೇಂದ ಫಡ್ನವೀಸ್‌ 
ಕೆಲಕಾಸ ಮುಜುಗರ ಅನುಭವಿಸಿದ ಘಟನೆಯೂ ನಡೆಯಿತು. 

ಮುಂಬೈನಿಂದ ಮೊದಲು ಸೂರತ್‌ಗೆ ತೆರಳಿದ್ದ ಬಂಡಾಯ ಶಾಸಕರು ಬಳಿಕ ಅಸ್ಲಾಂ ರಾಜಧಾನಿ 
ಗುವಾಹಟಿಯ ಹೋಟೆಲ್‌ನಲ್ಲಿ 8 ದಿನಗಳ ಕಾಲ ತಂಗಿದ್ದರು. ಈ ವೇಳೆ ಒಂದು ದಿನವೂ ಬಿಜೆಪಿ 
ನಾಯಕರು ಬಂಡಾಯ ನಾಯಕರ ಜೊತೆ ಕಾಣಿಸಿಕೊಂಡಿರಲಿಲ್ಲ. ಜೊತೆಗೆ ಈ ಬೆಳವಣಿಗೆಯಲ್ಲಿ ತಮ್ಮ 
ಪಾತ್ರ ಏನೂ ಇಲ್ಲ ಎಂದು ಹೇಳಿಕೊಂಡೆ ಬಂದಿದ್ದರು. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:05.07.2022 
6. ದಿಲ್ಲಿ ಶಾಸಕರ ವೇತನ, ಭತ್ಯೆ ಭರ್ಜರಿ ಶೇ.66 ರಷ್ಟು ಏರಿಕೆ 


ದೆಹಲಿ ಶಾಸಕರ ಸಂಬಳ ಮತ್ತು ಭತ್ಯೆಗಳನ್ನು ದುಪ್ಪಟ್ಟು ಮಾಡುವ ಮಸೂದೆಗೆ ರಾಜ್ಯ 


ವಿಧಾನಸಭೆಯ ಮುಂಗಾರು ಅಧಿವೇಶನದ. ಹ ದಿನವೇ ಅನುಮೋದನೆ ನೀಡಲಾಗಿದೆ. ಶಾಸಕರ 


304 


ವೇತನ ಮತ್ತು ಭತ್ಯೆ ಹೆಚ್ಚು ಮಾಡುವ ಕುರಿತಾಗಿ ಆಪ್‌ ಸರ್ಕಾರ 5 ತಿದ್ದುಪಡಿ ಮಸೂದೆಗಳನ್ನು 
ಮಂಡಿಸಿತ್ತು. ಈ ಮಸೂದೆಗಳಿಗೆ ಸದನದಲ್ಲಿ ಅನುಮತಿ ದೊರಕಿದ್ದು, ಕಾಯ್ದೆಯನ್ನಾಗಿ ರೂಪಿಸಲು 
ಲೆಪಿನೆಂಟ್‌ ಗವರ್ನರ್‌ ಅವರ ಅನುಮತಿಗಾಗಿ ಕಳುಹಿಸಲಾಗಿದೆ. ಈ ಮಸೂದೆಗೆ ಒಪ್ಪಿಗೆ ದೊರೆತರೆ 
ದೆಹಲಿ ವಿಧಾನಸಭೆಯ ಸದಸ್ಯರು ಈಗ ಪಡೆಯುತ್ತಿರುವ 54 ಸಾವಿರದ ಬದಲಿಗೆ ರೂ.೨0 ಸಾವಿರ 
ವೇತನ ಪಡೆಯಲಿದ್ದಾರೆ. ಆಪ್‌ ಸರ್ಕಾರ ಶಾಸಕರ ಸಂಬಳವನ್ನು ರೂ. 12 ಸಾವಿರದಿಂದ ರೂ. 30. 
ಸಾವಿರಕ್ಕೆ ಏರಿಕೆ ಮಾಡಿದೆ. ಇದರ ಜೊತೆಗೆ ಇತರೆ ಹಲವು ಭತ್ಯೆಗಳಲ್ಲಿ ಏರಿಕೆ ಮಾಡಿದ ಪರಿಣಾಮ, 
ಇದುವರೆಗೆ ಮಾಸಿಕ ಪಡೆಯುತ್ತಿದ್ದ ವೇತನ ಮತ್ತು ಭತ್ಯೆಯ ಪ್ರಮಾಣ ರೂ. 54,000 ನಿಂದ 
ರೂ.90,000 ಕ ಹೆಚ್ಚಳವಾಗಲಿದೆ. 


ಆಧಾರ:-ಕನ್ನಡ ಪ್ರಭ, ದಿನಾಂಕ:05.07.2022 


7. Shiv Sena appoints Rajan Vichare as new LS whip 


As factions emerged within the Lok Sabha members of Shiv Sena after the 
Eknath Shinde-backed rebellion, the Uddhav Thackeray-led party removed Bhavana 
Gawali as the Chief Whip. 


Rajan Vichare, a two-time MP from Thane, is the new whip. Gawal is a five- 
time MP from Yavatmal-Washim and was under the scanner of the ED. 


In a letter to Parliamentary Affairs Minister Pralhad Joshi, Shiv Sena Rajya 
Sabha member and Parliamentary Party leader Sanjay Raut convened the new 
appointment. 


“It is to inform you that Shiv Sena. Parliamentary Party has nominated Rajan 
Vichare, MP (LS) as the chief whip in Lok Sabha in place of Bhavana Gawali MP 
(LS), with immediate effect,” Raut said in the letter. 


It is learnt that at least 10-12 MPs of the total 18 Lok Sabha members are in 
touch with Shinde and had supported his stand. 


On the issue of Presidential polls, Mumbai South Central Rahul Shewale has 
shot off a letter to Thackeray, to support Droupadi Murmu, the nominee of the BJP- 
led NDA. The Shinde-camp too has appealed to Thackeray to support Murmu. 


“While a whip cannot be issued for the President’s poll as it is a non-political 
post, we are appealing to all to support Murmu’”, said Shinde-camp spokesperson 
Deepak Kesarkar. 


Courtesy:- Deccan Herald, Dated: 07.07.2022 


8. Bengal government returns chancellor bill passed in 
House on June 14 


West Bengal governor Jagadeep Dhankhar returned the bill making the chief 
minister the chancellor of state universities on the ground of “incompleteness of 
compliance”. The bill replacing the governor with the CM as chancellor was passed in 
the state assembly on June 14. 


305 


A Raj Bhavan press release said the assembly secretariat-while sending the 
bills, including the one making the CM chancellor of state universities for the 
governor’s consideration indicated that the “complete official report” of the assembly 
debate would be forwarded as soon as it was ready. The governor sent back the bills, 
commenting that sending “incomplete inputs” to him was “inappropriate”, opening up 
yet another front of acrimony with the state government. 


Dhankhar also seized the opportunity to justify his appointing Mahuna 
Mukherjee as Rabindra Bharti University (RBU) vice-chancellor. This move of the 
governor has sparked a controversy in the university administration and political 
circles. 


Education minister Bratya Basu, in response to the RBU VC’s appointment 
said: “A detailed statement was issued on June 30 regarding re-examination of the 
matter/ proposal by the state government in view of the bill passed in the assembly.” 


Assembly speaker Biman Banerjee and Trinamool Congress general secretary 
Kunal Ghosh held that it was “not proper” for the governor/chancellor to have 
appointed the RBU VC after the House passed a bill making the CM the chancellor. 
The governor argued that the made the appointment after a note from Basu reached 
his office on June 24. Dhankhar quoting from the text of the note said the minister had 
sent it giving three names as selected by the Search Committee urging the governor to 
choose one for the RBU vice chancellors post. 


Courtesy:- Times of India, Dated: 13.07.2022 


9. Maha Speaker Ordered to put off disqualification 
petitions 


The Supreme Court said several constitutional questions have arisen in a 
matter related to the political upheaval caused due to rebellion in Shiv Sena by Eknath 
Shinde in Maharashtra, which may require consideration by a five-judge bench. 


The top court asked Maharashtra Speaker not to deal with disqualification 
petitions till further orders and also directed the Legislative Secretary to keep all 
records in safe custody. 


Taking up a batch of petitions filed by Shiv Sena leaders and Shinde and his 
supporting MLAs, a bench presided over by Chief Justice N.V.Ramana said some of 
the issues would require adjudication by a larger bench and a reference to the 
Constitution bench might be necessary. 


“Does the minority in a party have the right to dissolve appointments made by 
the majority? This and other issues have to be decided” the bench said. 


“What if a chief minister does not enjoy confidence of his party despite being 
leader in Legislative Assembly,” the bench further asked. 


306 


The bench also wondered what would be consequences, once split in the party 
has not been recognised after deletion of para 3 of the Tenth Schedule by the 91° 
Constitutional Amendment 2003. 


The bench also comprising Justice Krishna Murari and Hima Kohli, asked the 
counsel appearing for the parties, involved in the matter, to frame issues likely to be 
raised before the court. The court posted the matter for a further hearing on August 1. 


Senior advocate Kapil Sibal, appearing for Uddhav Thackeray’s Shiv Sena 
contended that 40 members of the party by their conduct are deemed to have incurred 
disqualification by giving up party membership as per para 2 of Tenth Schedule (anti- 
defection law) of the Constitution. He asked the court to summon the Legislative 
Assembly records. 


Sibal contended that democracy is in danger if the government in any state can 
be toppled despite the bar under the Tenth Schedule. He claimed the governor could 
not have sworn in an individual who had sought to separate himself from the party, 
elected by the people and thus disqualified under the Tenth Schedule. He alleged the 
Schedule has been used to instigate defection and it has been turned topsy turvy. 


Courtesy:- Deccan Herald, Dated: 21.07.2022 


10. Government keen to get Inter-State River Water Disputes Bill 
passed 


The Centre has given an extension of one more year to the Mahadayi that has 
been adjudicating river water sharing disputes between Karnataka, Goa and 
Maharashtra since 2010. This comes at a time when the government is preparing to 
get the pending Inter State River Water Disputes (Amendment) Bill, 2019 passed in 
Parliament during the ongoing monsoon session. 


The Bill, passed in the Lok Sabha in July 2019, seek to adjudicate water 
disputes within the fixed timeframe of maximum four-and-half-years, unlike the 
current law of 1956 which does not have such a timeline and therefore the existing 
tribunals have the existing tribunals have been getting extension year after year. “The 
government may bring some further amendments in the 2019. Bill and then try to get 
it passed in both Houses in the monsoon session itself. The amended law will 
facilitate faster adjudication of water disputes,” said an official. 


Before notifying one year extension to the Mahadayi Tribunal with effect from 
August 20, the Jal Shakti (water resources) ministry had last month given similar 
extension to the Krishna Water Disputes Tribunal that was constituted 18 years ago to 
adjudicate water0sharing disputes between Maharashtra, Karnataka and erstwhile 
Andhra Pradesh. It is currently hearing the disputes on matters related to the newly 
created state of Telangana and Andhra Pradesh. 


307 


There are two more existing tribunals that have been getting extension from 
time to time. The oldest one-Ravi and Beas Water Tribunal-was constituted in April 
1986 to adjudicate water-sharing disputes between Punjab, Haryana and Rajasthan, 
while the last one-Mahanadi Water Disputes Tribunal-was constituted in March, 2018 
to resolve disputes between Odisha and Chhattisgarh. 


The 2019 Bill seeks to streamline the adjudication of inter-state river water 
disputes and make the present legal and institutional architecture robust by amending 
the existing 1956 Act. The proposed Bill seeks to provide for a single permanent 
tribunal instead of multiple ones. Once the 2019 Bill becomes an Act, all the four 
existing tribunals will be subsumed into a single one. 


The 2019 Bill proposes that the tribunal bench will investigate and give its 
report and decision within two years, extendable for a further period not exceeding 
one year. The central/state government may again refer the matter to the tribunal for 
further consideration which may give its further report within one year provided that 
the central government may extend the period to a further period not exceeding six 
months. 


In any case, the inter-state river water disputes are to be adjudicated within the 
fixed timeline of maximum four-and-half years. 


Courtesy:- Times of India, Dated: 26.07.2022 
11. AAP’s Sanjay Singh 20" oppn Rajya Sabha 
MP to be suspended 


Aam Aadmi Party Rajya Sabha MP Sanjay Singh became the 20" member to 
be suspended for the remainder of this week for “tearing some papers and throwing 
them towards the Chair” a day ago during proceedings of the House. 


The suspension of Singh followed a motion moved by junior parliamentary 
affairs minister V.Muraleedharan for his “unruly behaviour” by shouting slogans from 
the well of the House and for “disregarding the authority of the Chair”. The motion 
was carried out by a voice vote. Singh’s suspension comes a day after RS deputy 
chairman Harivansh Narayan Singh suspended 19 opposition MPs for the remainder 
of this week. 


The AAP MP said he had raised the Gujarat hooch tragedy issue in the House 
and was “repeatedly requesting the Chair and the government” for an answer on how 
spurious liquor is being sold in s state where prohibition is in place but was 
suspended. “I had raised the issue yesterday also. Today (Wednesday), I gave notice 
under Rule 267 and was repeatedly requesting the Chair and the government for an 
answer, but the government did not give any answer. I was suspended Singh claimed. 


The House could not transact any business. Soon after the papers were laid on 
the table of the House, Singh started raising some issues, but Chairman M.Venkaiah 


308 


Naidu did not yield. He even warned that he would name the MP and “will be sent 
our”. But this had no impact and the House was adjourned till noon. Soon after the 
House resumed, the deputy chairman made reference to “unruly” behaviour of the 
AAP lawmaker and a resolution to suspend him for the next two days was passed. In 
the pre-lunch session the House was first adjourned soon after it met at 11am and then 
twice during question hour-first for 15 minutes and then till 2pm. 


Post lunch, when the Rajya Sabha resumed, Naidu urged Singh to leave the 
House as he was suspended. He also urged the opposition MP’s follow due procedure 
to raise their issues. But as his appeal had no impact and the protests continued, Naidu 
adjourned the House for the day. 


Courtesy:- Times of India, Dated: 28.07.2022 
12. House panel reviews Goa Civil Code 


A parliamentary panel has reviewed Goa’s uniform civil code, and some of its 
members feel that there are some peculiar and out-dated provisions related to 
matrimony in it, sources said. 


The Goa Civil Code, a set of civil laws that governs all residents of the coastal 
State irrespective of their religion and ethnicity, has come under focus amid a call for 
the implementation of a Uniform Civil Code (UCC) across the country. 


Citing various positives of the Goa Civil Code, Chief Minister Pramod Sawant 
had said earlier that it could be a model for implementing the UCC across the country. 


With several BJP-ruled States such as Uttarkhand and Himachal Pradesh 
expressing their intention to implement the UCC members of the Parliamentary 
Standing Committee on Law and Personnel chaired by BJP MP Sushil Kumar Mod, 
visited Goa in June to study and review its uniform civil code. The committee had a 
few queries about the code and its implementation in Goa, which were answered by 
senior State officials, sources said. 


“Quite happy’: It was observed that a majority of the State’s people are “quite 
happy and content with it”, the sources added. There were however some peculiar 
clauses in the law related to matrimony and division of property, which were outdated 
and not based on the principle of equality, they said. 


The UCC features prominently on the BJP’s ideological agenda, and the party 
had made promises on it in the run-up to the Lok Sabha elections in 2014 and 2019. 


Courtesy:- The Hindu, Dated: 01.08.2022 
13. Manipur House gives nod to NRC 


Bowing to demands from tribal groups the Manipur Assembly has resolved to 
implement the National Register of Citizens (NRC) and establish a State Population 
Commission (SPC). 


309 


At least 19 apex tribal organisations and their affiliates had on July 12 written 
to Prime Minister Narendra Modi and Home Minister Amit Shah, demanding NRC 
and other mechanism to insulate the indigenous people from the “ever-increasing 
number of non-local residents”. The resolutions on the establishment of the NRC and 
the SPC were raised by Janata Dal (U) MLA Khumukcham Joykishan, the last day of 
the budget session of the 60 members House. 


MR.Joykishan said the country’s population growth rate was 87.67% between 
1971 and 2001 and 2011. The corresponding population growth rates of the hill 
districts of Manipur were 153.3% and 250.9% while the valley (Imphal and Jiriban) 
districts saw a growth rate of 94.8% and 125.4% during these periods, he pointed out. 


The hills are primarily inhabited by the Scheduled Tribes while the valley 
districts comprising one-tenth of Manipur’s geographical area, is dominated by the 
non-tribal Meitei people. 


“The abnormal population growth rates of the hill districts point to a strong 
possibility of a huge influx on non-Indians. The situation is such that smaller 
indigenous communities may face extinction necessitating a study and action,” Mr. 
Joykishan said. 


A sizable section of the hill dwellers belonging to the Kuki-Chin group is 
believed to have settled down in Manipur from adjoining Myanmar. The inflow has 
reportedly increased after the military coup in Myanmar in February 2021. “It is 
urgently required to monitor and check the dramatic rise of non-local population 
through an SPC, which is also warranted by the National Population Policy,” he said 
insisting that the introduction of NRC could go a long way in overcoming the 
situation. 


Chief Minister Nongthombam Biren Singh said there was no harm in 
approving the resolution moved by Mr. Joykishan. Subsequently the House passed the 
resolution unanimously. 


To date, Assam is the only northern State to have implemented the NRC. The 
exercise has been in limbo since the complete drafts was published in August 2019, 
leaving out 19.06 lakh out of 3.3 crore applicants. 


In June, the Manipur government approved 1961 as the base year for 
identifying ‘natives’ and effectively implementing the inner-line permit (I1LP) a 
temporary travel document residents of other Indian States need to posses to enter the 
State. 


The Centre had extended the Bengal Easter Frontier Regulation of 1873 to 
Manipur, thereby making it the fourth State in the Northeast to be brought under the 
ILP. 


But the pro-NRC tribal organisations said the ILP was not enough as Manipur 
could not come up with the definition of “indigenous inhabitants”. 


310 


The NRC would be the way forward they said. Flagging the ‘intrusion of 
immigrants” from Bangladesh (East Pakistan formerly), Myanmar and Nepal the 
organisations recalled a pass or permit system for Manipur that was abolished by the 
then Chief Commissioner Himmat Singh in November 1950. 


Courtesy:- The Hindu, Dated: 07.08.2022 
14. ಎನ್‌ಡಿಎಗೆ ನಿತೀಶ್‌ ವಿದಾಯ 


ಬಿಹಾರದಲ್ಲಿ ಬಿಜೆಪಿ-ಜೆಡಿಯು ಮೈತಿಕೂಟ ಅಧಿಕಾರಕ್ಕೆ 2 ವರ್ಷವಾಗಿದ್ದರೂ ಬಿಜೆಪಿ ಜೊತೆಗೆ 
ನಿತೀಶ್‌ ಕುಮಾರ್‌ ಸಂಬಂಧ ಅಷ್ಟಕ್ಕಷ್ಟೇ. ಕೇಂದ್ರ ಸರ್ಕಾರದ ಹಲವು ಮಹತ್ವದ ಸಭೆಗಳಲ್ಲಿ ಗೈರಾಗುವ 
ಕೇಂದ್ರ ನಾಯಕರಿಗೆ ತಮ್ಮ ಮುನಿಸಿನ ಕುರಿತ ಪರೋಕ್ಷ ಸಂದೇಶಗಳನ್ನು ರವಾನಿಸುತ್ತಿದ್ದ ನಿತೀಶ್‌, 
ಪಟನಾದಲ್ಲಿ ಜೆಡಿಯು ಶಾಸಕರು, ಪರಿಷತ್‌ ಸದಸ್ಯರು ಮತ್ತು ಸಂಸದರೊಂದಿಗೆ ಸಭೆ ಕರೆದಿದ್ದು 
ರಾಜಕೀಯ ವಲಯದಲ್ಲಿ ವ್ಯಾಪಕ ಕುತೂಹಲ ಕಿರಳಿಸಿದೆ. ಮತ್ತೊಂದೆಡೆ ಆರ್‌ಜೆಡಿ (ರಾಷ್ಟ್ರೀಯ ಜನತಾ 
ದಳ) ನಾಯಕ ತೇಜಸ್ವಿ ಯಾದವ್‌ ಕೂಡ ಪಕ್ಷದ ಶಾಸಕರು, ಸಂಸದರ ಸಭೆ ಕರದಿದ್ದಾರ. ಇದಕ್ಕೆ 
ಹೂರಕ ಎಂಬಂತೆ ಆರ್‌ಜೆಡಿ ಉಪಾಧ್ಯಕ್ಷ ಶಿವಾನಂದ ತಿವಾರಿ ನಿತೀಶ್‌ ಕುಮಾರ್‌ ಎನ್‌ಡಿಎ "ಮೈತ್ರಿಕೂಟ 
ತೊರೆದಲ್ಲಿ, ಅವರನ್ನು ಆಲಂಗಿಸಲು ನಾವು ಸಿದ್ದರಿದ್ದೇವೆ ಎಂದು ಸಷ್ಟಪಡಿಸಿದ್ದಾರೆ. ಬಿಜೆಪಿ ವಿರುದ್ಧದ 
ರಾಜಕೀಯ ಅಭಿಯಾನಕ್ಕೆ ನಿತೀಶ್‌ ಜೊತೆ ಕೈಜೋಡಿಸಲು ಸಿದ್ದ ಎಂಬ “ಸಂದೇಶ ಆರ್‌ಜೆಡಿ ಕಡೆಯಿಂದ 
ಬಂದಿರುವುದರಿಂದ ಬಿಹಾರ ಎನ್‌ಡಿಎ ಸರ್ಕಾರ ತನ್ನ ಕೊನೆ ದಿನಗಳನ್ನು ಎಣಿಸುತ್ತಿದೆ ಎಂಬ 
ಮಾತುಗಳು ದಟ್ಟವಾಗಿವೆ. 


ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ಸಂಭವಿಸಿದ ಕಳ್ಳಬಟ್ಟಿ ದುರಂತದಲ್ಲಿ 13 ಮಂದಿ 
ಮೃತಪಟ್ಟಿದ್ದರೂ ಆಡಳಿತಾರೂಢ ಜೆಡಿಯು ಬಗ್ಗೆ ಆರ್‌ಜೆಡಿ ಮೌನವಹಿಸಿತ್ತು ಅದೇ ರೀತಿ ಹಲವು 
ವಿಷಯಗಳಲ್ಲಿ ನಿತೀಶ್‌ ಬಗ್ಗೆ ಆರ್‌ಜೆಡಿ ಮೌನವಹಿಸಿರುವುದು ಜೆಡಿಯು-ಆರ್‌ಜೆಡಿ ಮರುಮೈತ್ರಿಯ 
ಸಂಕೇತ ಎನ್ನಲಾಗುತ್ತಿದೆ. ನಿತೀಶ್‌ ಕುಮಾರ್‌ ಕಾಲಕಾಲಕ್ಕೆ ರಾಜಕೀಯ ಮಿತ್ರರನ್ನು ಬದಲಿಸುವ 
ಕಾರಣಕ್ತಾಗಿಯೇ ಅವರನ್ನು ಪಲ್ಪು ರಾಮ್‌ ಎಂದು 2017ರಲ್ಲಿ ಮಾಜಿ ಸಿಎಂ ಲಾಲು ಪ್ರಸಾದ್‌ 
ಯಾದವ್‌ ಟೀಕಿಸಿದ್ದರು. ಅಂದಿನಿಂದ ವಿರೋಧಿಗಳು ನಿತೀಶ್‌ರನ್ನು ಪಲ್ಪು ರಾಮ್‌ ಎಂದೇ 
ವ್ಯಂಗ್ಯವಾಡುತ್ತಾರೆ. 

ನಿತೀಶ್‌ಗೆ ಲಾಭವೇನು: ಎನ್‌ಡಿಎ ತೊರೆದು ನಿತೀಶ್‌ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ 
ಮುಂದುವರಿಯಬಹುದು. ಆದರೆ, ಇದರಿಂದಾಗುವ ರಾಜಕೀಯ ಲಾಭದ ಬಗ್ಗೆ ಸ್ಪಷ್ಟತೆ ಇಲ್ಲ. 2024ರ 
ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರಾ ಎಂಬುದಕ್ಕೂ ಈಗ ಉತ್ತರ ಸಿಗದು. 


2014ರ ಲೋಕಸಭೆ ಚುನಾವಣೆಗೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ 
ಘೋಷಿಸಿದ ಕಾರಣಕ್ಕಾಗಿ ಬಿಜೆಪಿ ಜೊತೆಗಿನ 20 ವರ್ಷಗಳ ಸಂಬಂಧಕ್ಕೆ ಎಳ್ಳುನೀರು ಬಿಟ್ಟಿದ್ದ ನಿತೀಶ್‌ 
ಕುಮಾರ್‌, 2015ರ ವಿಧಾನಸಭೆ ಚುನಾವಣೆಗೆ ಸಾಂಪ್ರದಾಯಿಕ ವಿರೋಧಿ ಆರ್‌ಜೆಡಿ ಜೊತೆ ಮೈತ್ರಿ 
ಮಾಡಿಕೊಂಡಿದ್ದರು. ಆದರೆ, ಆಡಳಿತದಲ್ಲಿ ಲಾಲು ಯಾದವ್‌ ತೀವ್ರ ಹಸ್ತಕ್ಷೇಪದಿಂದ ಬೇಸತ್ತಿದ್ದ ನಿತೀಶ್‌ 
ಕುಮಾರ್‌, 2017ರಲ್ಲಿ ಎನ್‌ಡಿಎ ಮೈತಿಕೂಟಕ್ಕೆ ವಾಪಸ್ಥಾದರು. 2020ರ ವಿಧಾನಸಭೆ ಚುನಾವಣೆಯಲ್ಲಿ 
ತಮ್ಮನ್ನು ಮೂಲೆಗುಂಪು ಮಾಡಲೆಂದೇ ಬಿಜೆಪಿ ನಾಯಕರು ಲೋಕಜನಶಕ್ತಿ ಪಾರ್ಟಿಯ ಚಿರಾಗ್‌ 
ಪಾಸ್ಟಾನ್‌ರನ್ನು ಅಸ್ತವನ್ನಾಗಿ ಬಳಸಿಕೊಂಡರು ಎಂಬ ಆಕ್ರೋಶ ಈಗಲೂ ನಿತೀಶ್‌ಗಿದೆ. ಆದರೆ, ಸಿಎಂ 
ಸ್ಥಾನದ ಗೌರವ ನೇಡಿದ್ದರಿಂದ ನಿತೀಶ್‌ ಸುಮ್ಮನಿದ್ದರು. ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಯು 44 
ಸೀಟುಗಳನ್ನಷ್ಟೆ ಷ್ಟೇ ಗೆದ್ದರೂ" ನಿತೀಶ್‌ ಸಿಎಂ ಪದವಿಗೇರದ್ದರು. 


311 


ಆಕ್ರೋಶಕ್ಕೆ ಕೆಲ ಕಾರಣಗಳು: 


* ವಿಧಾನಸಭೆ ಸೀಕರ್‌ ವಿಜಯ್‌ ಕುಮಾರ್‌ರನ್ನು (ಬಿಜೆಪಿ ಶಾಸಕ) ಹುದ್ದೆಯಿಂದ 
ಕೆಳಗಿಸಬೇಕು ಎಂಬ ಬೇಡಿಕೆಗೆ ಒಪ್ಪಿಲ್ಲ. 


* ರಾಜ್ಯ ಮಂತ್ರಿಮಂಡಲಕ್ಕೆ ಬಿಜೆಪಿ ಶಾಸಕರನ್ನು ಆಯ್ಕೆ ಮಾಡುವ ವೇಳೆ ತಮ್ಮ 


ಅಭಿಪ್ರಾಯಕ್ಕೆ ಆದ್ಯತೆ ಸಿಗುತ್ತಿಲ್ಲ. 
* ಹೆಚ್ಚುತ್ತಿರುವ ಅಮಿತ್‌ ಶಾ ಪ್ರಾಬಲ್ಕ. 
* ಬಿಹಾರದಲ್ಲಿ ಜಾತಿ ಆಧರಿತ ಜನಗಣತಿ ಮಾಡಬೇಕು ಎಂಬ ಬೇಡಿಕೆಗೆ ಕೇಂದದಿಂದ 
ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. 


* ಏಕಕಾಲದಲ್ಲಿ ಲೋಕಸಭೆ, ವಿಧಾನಸಭೆ ಚುನಾವಣೆ ನಡೆಯಬೇಕು ಎಂದ ಕೇಂದ್ರದ 
ಪ್ರತಿಪಾದನೆಗೆ ನಿತೀಶ್‌ ಒಪುತ್ತಿಲ್ಲ. 


ಸೋನಿಯಾ ಭೇಟಿಗೆ ಉತ್ತುಕ: ಕಾಂಗೆಸ್‌ ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ನಿತೀಶ್‌ 
ಸಮಯ ಕೇಳಿದ್ದಾರೆ. ಸದ್ಯ ರಾಜ್ಯದಲ್ಲಿ 19 ಕಾಂಗೆಸ್‌ ಶಾಸಕರಿದ್ದಾರೆ. ಆರ್‌ಜೆಡಿ ಬಳಿ 79 ಶಾಸಕರಿದ್ದಾರೆ. 
ಜೆಡಿಯು 45 ಶಾಸ ಸಕರಿದ್ದಾರೆ. ಈ 'ಮೂರೂ ಪಕ್ಷಗಳು ಮೈತ್ರಿಯಾದಲ್ಲಿ ಸಂಖ್ಯಾ ಬಲ 143ಕ್ಷೇರಲಿದೆ. 
242 ಶಾಸಕರ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ 22 ಶಾಸಕರ ಸಂಖ್ಯಾಬಲವಿದ್ಧರೆ" ಸಾಕು. 
ಜೆಡಿಯು-ಆರ್‌ಜೆಡಿ ಮೈತಿಕೂಟ ಸರ್ಕಾರ ಬಂದರೆ ಶಾಸಕರ ಖರೀದಿಗೆ ಬಿಜೆಪಿ ಮುಂದಾಗಬಹುದು. 
ಹೀಗಾಗಿ, ಕಾಂಗೆಸನ್ನೂ ಸೇರಿಸಿಕೊಂಡು ಜೊತೆಗೆ 16 ಶಾಸಕರಿರುವ ಎಡಪಕ್ಷಗಳ ಬೆಂಬಲ ಪಡೆದು 
ಸರ್ಕಾರ ರಚಿಸಿದ್ದಲ್ಲಿ ಹೊಸ ಸರ್ಕಾರ ರಾಜಕೀಯವಾಗಿ ಬಲಿಷ್ಟಗೊಳ್ಳಲಿದೆ ಎನ್ನುವುದು ನಿತೀಶ್‌ 
ಲೆಕ್ಕಾಚಾರ ಎನ್ನಲಾಗಿದೆ. 


ಬಿಜೆಪಿ ಮೇಲೆ ಅಸಮಾಧಾನ: ರಾಜ್ಯ ಸರ್ಕಾರ ಹಾಗೂ ಮಂತ್ರಿ ಮಂಡಲದ ಮೇಲೆ ಬಿಜೆಪಿಯ 
ದೆಹಲಿ ನಾಯಕರು (ಮುಖ್ಯವಾಗಿ ಅಮಿತ್‌ ಶಾ) ಹಸ್ತ ಸಕ್ಷೇಪ ಮಾಡುತ್ತಿದ್ದಾರೆ ಎಂಬ ಅಸಮಾದಾನ 
ನಿತೀಶ್‌ಗಿದೆ ಎಂಬ ಮಾತುಗಳಿವೆ. ಭಾನುವಾರ ನೀತಿ ಆಯೋಗದ ನಸಜೆಯಿಂದಲೂ ಅವರು 
ದೂರವಿದ್ದರು. ನಿರ್ಗಮಿತ ರಾಷ್ಟ ಸ್ಪಪತಿ ಮತ್ತು ಉಪರಾಷ್ನ ಷ್ಟಪತಿಗೆ ಎನ್‌ಡಿಎ ನಾಯಕರು ಏರ್ಪಡಿಸಿದ್ದ 
ವಿದಾಯ ಕಾರ್ಯಕ್ರಮದಲ್ಲೂ ಭಾಗಿಯಾಗಿಲ್ಲ. 2024ರ ಲೋಕಸಭೆ ಚುನಾವಣೆ ಹಾಗೂ 2025ರ 
ವಿಧಾನಸಭೆ ಚುನಾವಣೆಯನ್ನು ಜೆಡಿಯು- ಬಿಜೆಪಿ ಒಟ್ಟಾಗಿ ಎದುರಿಸಲಿದೆ ಎಂದು ಕೆಲ ದಿನಗಳ ಹಿಂದೆ 
ಗೃಹ ಸಚಿವ ಅಮಿತ್‌ ಶಾ ಹೇಳಿದ್ದರು. ಆದರೆ, ಉಭಯ ಪಕ್ಷಗಳ ಸಂಬಂಧ ಸದ್ಯದಲ್ಲೇ ಕೊನೆಗೊಳ್ಳುವ 
ಲಕ್ಷಣ ಕಾಣುತ್ತಿದೆ. ಕೇಂದದ ಎನ್‌ಡಿಎ ಸರ್ಕಾರದಲ್ಲಿ ಜೆಡಿಯು ನಾಯಕ ಆರ್‌ಸಿಪಿ ಸಿಂಗ್‌ರನ್ನು ಮಂತ್ರಿ 
ಮಾಡಬೇಕೆಂದು ನಿತೀಶ್‌ ಬಯಸಿರಲಿಲ್ಲ. ಆದರೆ, ಬಿಜೆಪಿ ಜೊತೆಗಿನ ಆತ್ಮೀಯತೆಯಿಂದಾಗಿ ಬಿಜೆಪಿ 
ನಾಯಕರೇ ಅವರನ್ನು ಕೇಂದದ ಮಂತ್ರಿಯನ್ನಾಗಿ ನೇಮಿಸಿದ್ದರು. ಇದೇ ಕಾರಣಕ್ಕಾಗಿ ಆರ್‌ಸಿಪಿ ಸಿಂಗ್‌ 
ರಾಜ್ಯಸಭೆ ಅವಧಿ ಮುಕ್ತಾಯಗೊಂಡ ಬಳಿಕ ಅವರನ್ನು ರಾಜ್ಯಸಭೆಗೆ ಮರು ಆಯ್ತೆ ಮಾಡಲು 
ಮುಂದಾಗಲಿಲ್ಲ. 


ಆಧಾರ:-ವಿಶ್ವವಾಣಿ, ದಿನಾಂಕ:09.08.2022 


312 


15. ಮೋದಿಗೆ ನಿತೀಶ್‌ ಸವಾಲು 


ಬಿಜೆಪಿ ಮೈತ್ರಿಯನ್ನು ತೊರೆದು ವಿರೋಧ ಪಕ್ಷಗಳ ಮಹಾಮೈತ್ರಿ ಕೂಟದ ಜೊತೆಗೆ ಸರ್ಕಾರ 
ರಚಿಸಿದ ಬೆನ್ನಲ್ಲೇ ಜೆಡಿಯು ಮುಖ್ಯಸ್ಥ ನಿತೀಶ್‌ ಕುಮಾರ್‌ ಅವರು ನರೇಂದ್ರ ಮೋದಿ ಅವರಿಗೆ ಸವಾಲು 
ಹಾಕಿದ್ದಾರೆ. “2024ರಲ್ಲಿ ಅವರು ಅಧಿಕಾರಕ್ಕೆ ಬರುತ್ತಾರೆಯೇ” ಎಂದು ನಿತೀಶ್‌ ಪ್ರಶ್ನಿಸಿದ್ದಾರೆ. 


ಪ್ರಮಾಣವಚನ ಸ್ಟೀಕಾರ ಕಾರ್ಯಕ್ರಮದ ನಂತರ ಮಾಧ್ಯಮ ಪ್ರಶಿನಿಧಿಗಳ ಜೊತೆ ಅವರು 
ಮಾತನಾಡಿದ್ದಾರೆ. ನಮ್ಮ ಭವಿಷ್ಯ ಏನು ಎಂಬುದು ಈಗಿನ ಪ್ರಶ್ನೆಯಲ್ಲ. ಬದಲಿಗೆ 2014ರಲ್ಲಿ ಕೇಂದದಲ್ಲಿ 
ಅಧಿಕಾರಕ್ಕೆ ಬಂದವರು. 2024ರಲ್ಲೂ ಅಧಿಕಾರದಲ್ಲೇ ಇರುತ್ತಾರೆಯೇ ಎಂಬುದು ಈಗ 
ಕೀಳಬೇಕಾಗಿರುವ ಪ್ರಶ್ನೆ. ಅವರು ತಲೆಕೆಡಸಿಕೊಳ್ಳಬೇಕಿರುವುದು 2024ರ ಬಗ್ಗೆ. ನನ್ನ ಕುರಿತು ಅಲ್ಲ 
ಎಂದು ನಿತೀಶ್‌ ಹೇಳಿದ್ದಾರೆ. 


ನಾನು ಪ್ರಧಾನಿ ಹುದ್ದೆಯ ಆಕಾಂಕ್ಷಿಯಲ್ಲ ಎಂದು ನಿತೀಶ್‌ ಸ್ಪಷ್ಟಪಡಿಸಿದ್ದಾರೆ. ಆದರೆ, ಬಿಜೆಪಿ 
ವಿರುದ್ಧ ಹೋರಾಡುತ್ತಿರುವ ಎಲ್ಲಾ ವಿರೋಧ ಪಕ್ಷಗಳನ್ನು ನಾನು ಒಗ್ಗೂಡಿಸುತ್ತೇನೆ ಎಂದು ಅವರು 
ಹೇಳಿದ್ದಾರೆ. ಬಿಜೆಪಿಯ ಸಖ್ಯವನ್ನು ತೊರೆದು, ಬಿಹಾರದ ವಿರೋಧ ಪಕ್ಷಗಳ ಜೊತೆಗೆ ಸರ್ಕಾರ ರಚಿಸಿದ 
ನಿತೀಶ್‌ ಅವರ ನಡೆಯನ್ನು ದೇಶದ ಬಹುತೇಕ ಪ್ರತಿಪಕ್ಷಗಳು ಸ್ಪಾಗತಿಸಿವೆ. ದೇಶದ ರಾಜಕಾರಣದಲ್ಲಿ 


ಇದೊಂದು ಮಹತ್ವದ ಬದಲಾವಣೆ ಎಂದು ವಿರೋಧ ಪಕ್ಷಗಳ ಹಲವು ನಾಯಕರು ಹೇಳಿದ್ದಾರೆ. 


ಬಿಜೆಪಿಯಲ್ಲಿ ಈಗಿನ ಸ್ಥಿತಿ ಸರಿಯಾಗಿಲ್ಲ ಎಂದು ನಿತೀಶ್‌ ಆರೋಪಿಸಿದ್ದಾರೆ. ವಾಜಪೇಯಿ- 
ಅಡ್ವಾಣಿ ಅವರ ಕಾಲದ ಬಿಜೆಪಿಯ ದಿನಗಳು ಉತ್ತಮವಾಗಿದ್ದವು. ಪ್ರಧಾನಿಯಾಗಿದ್ದ ವಾಜಪೇಯಿ 
ಅವರಿಂದ ನಮಗೆ ಮಾರ್ಗದರ್ಶನ ದೊರೆಯುತ್ತಿತ್ತು ಆದರೆ, ಬಿಜೆಪಿಯ ಈಗಿನ ದಿನಗಳು ಅದಕ್ಕೆ 
ಸಂಪೂರ್ಣ ವೃತಿರಿಕ್ಷವಾಗಿವೆ ಎಂದು ಅವರು ಹೇಳಿದ್ದಾರೆ. 


"2020ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಮುಖ್ಯಮಂತ್ರಿಯಾಗಿ 
ಮುಂದುವರಿಯಲು ನಾನು ಬಯಸಿರಲಿಲ್ಲ. ಆದರೆ, ಬಿಜೆಪಿಯ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಯಾದೆ. 
ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಆದರೆ, ನಿನ್ನೆ ಬಿಜೆಪಿಯನ್ನು ದೂರ ತಳ್ಳಿದ ನಂತರ ಆರಾಮವಾಗಿ 
ಇದ್ದೇನೆ” ಎಂದು ಹೇಳಿದ್ದಾರೆ, 


ಎಂಟನೇ ಬಾರಿ ಮುಖ್ಯಮಂತ್ರಿ: ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್‌ ಕುಮಾರ್‌ ಅವರು 
ಎಂಟನೇ ಬಾರಿಗೆ ಪ್ರಮಾಣ ವಚನ ಸ್ಟೀಕರಿಸಿದರು. ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್‌ಜೆಡಿ 
ಮುಖ್ಯಸ್ಥ ತೇಜಸ್ವಿ ಯಾದವ್‌ ಅವರು ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 


ಒಟ್ಟು ಏಳು ಪಕ್ಷಗಳ ಮಹಾಮೈತ್ರಿಕೂಟದ ಈ ಸರ್ಕಾರದಲ್ಲಿ ಸಚಿವ ಸಂಪುಟದ ಸದಸ್ಯರ 
ಸಂಖ್ಯೆ 35 ರಷ್ಟು ಇರಲಿದೆ ಎನ್ನಲಾಗಿದೆ. ಮೈತ್ರಿಕೂಟದ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಲಿದೆ 
ಎಂಬುದು ಇನ್ನೂ ಅಂತಿಮವಾಗಿಲ್ಲ. ಆದರೆ ಪ್ರಮುಖ ಖಾತೆಗಳನ್ನು ಜೆಡಿಯು ಉಳಿಸಿಕೊಳ್ಳಲಿದೆ ಮತ್ತು 
ಮೈತ್ರಿಕೂಟದಲ್ಲೇ ಆರ್‌ಜೆಡಿಗೆ ಹೆಚ್ಚಿನ ಸಚಿವ ಸ್ಥಾನಗಳು ಸಿಗಲಿವೆ ಎಂದು ಮೂಲಗಳು ಹೇಳಿವೆ. 
ಕಾಂಗೆಸ್‌ಗೂ ನಾಲ್ಕು ಖಾತೆಗಳು ದೊರೆಯಲಿದೆ ಎನ್ನಲಾಗಿದೆ. 


243 ಸ್ಥಾನಗಳಿರುವ ಬಿಹಾರ ವಿಧಾನಸಭೆಯಲ್ಲಿ ಈಗ ಒಂದು ಸ್ನಾನ ತೆರವಾಗಿದೆ. ಹೀಗಾಗಿ 
ವಿಧಾನಸಭೆಯ ಗಾತ್ರ 242ಕ್ಕೆ ಕುಸಿದಿದೆ. ಸರ್ಕಾರ ರಚನೆಗೆ 122 ಶಾಸಕರ ಬೆಂಬಲ ಬೇಕಿದೆ. ಆದರೆ 
ಜೆಡಿಯು ನೇತ್ಯ ತ್ರದ ಮಹಾ ಮೃತಿಕೂಟದ ಒಟ್ಟು ಶಾಸಕರ ಸಂಖ್ಯೆ 164ರಪ್ಲಿದೆ. 


ಇಡಿ, ಸಿಸಿಬಿಗೆ ಹೆದರುವುದಿಲ್ಲ: "ನಾವು ಜಾರಿ ನಿರ್ದೇಶನಾಲಯ (ಇಡಿ) ಮತ್ತು ಸಿಸಿಬಿಗೆ 


ಹೆದರುವುದಿಲ್ಲ' ಎಂದು ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ಅಲನ್‌ ಸಿಂಗ್‌ ಹೇಳಿದ್ದಾರೆ. "ಏರೋಧ ಪಕ್ಷಗಳ 
ವಿರುದ್ಧ ಬಿಜೆಪಿಯು, ಕೇಂದದ ತನಿಖಾ” ಸಂಸ್ಥೆಗಳನ್ನು ಛೂ ಬಿಡುತ್ತದೆ. ಆದರೆ. ದೊಡ್ಡ ಕಂಪನಿಗಳನ್ನು 


313 


ನಡೆಸುತ್ತಿರುವವರು ಅಂತಹ ಸಂಸ್ಥೆಗಳಿಗೆ ಹೆದರಬೇಕು. ಸಂಸದರಾಗಿ, ಶಾಸಕರಾಗಿ ವೇತನ 
ಪಡೆಯುವವರು ಹಾಗೂ ನ್ಯಾಯಬದ್ಧ ವ್ಯವಹಾರದಿಂದ ಆಧಾರ ಪಡೆಯುವವರು ಆ ಸಂಸ್ಥೆಗಳಿಗೆ 
ಹೆದರಬೇಕಿಲ್ಲ' ಎಂದು ಅವರು ಹೇಳಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ನಾವು ಬಿಜೆಪಿ ಸರ್ಕಾರಕ್ಕೆ 
ಸೆಳೆದುಕೊಂಡಿತು. ಅವರಿಂದ ನಾವು ಮೈತಿಧರ್ಮದ ಪಾಠ ಕೇಳಬೇಕಾಗಿಲ್ಲ ಎಂದು ಅವರು ಹೇಳಿದ್ದಾರೆ. 


ಆಧಾರ:-ಪ್ರಜಾವಾಣಿ, ದಿನಾಂಕ:11.08.2022 
16. ಸ್ಪೀಕರ್‌ ವಿರುದ್ಧ ಅವಿಶ್ವಾಸ ನೋಟಿಸ್‌ 


ಬಿಹಾರ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಇದೇ 24ರಂದು ನಡೆಸುವಂತೆ 
ಮುಖ್ಯಮಂತ್ರಿ ನಿತೀಶ್‌ ಕುಮಾರ್‌ ಅವರ ಕಛೇರಿಯಿಂದ ಬಂದ ಕೋರಿಕೆಗೆ ಮಾನ್ಯತೆ ನೀಡಲಾಗಿದೆ 
ಎಂದು ಸ್ಪೀಕರ್‌ ವಿಜಯ್‌ ಕುಮಾರ್‌ ಸಿನ್ಹಾ ಹೇಳಿದ್ದಾರೆ. ಹೊಸದಾಗಿ ಅಸ್ತಿತ್ತಕ್ಕೆ ಬಂದ 
ಮಹಾಮೈತಿಕೂಟದ ಸರ್ಕಾರವು ಅಂದೇ ವಿಶ್ವಾಸಮತ ಕೋರಲಿದೆ. 


ಇದೇ 15ರ ಬಳಿಕ ಸಂಪುಟ ವಿಸ್ಪರಣೆಯೂ ನಡೆಯಲಿದೆ ಎಂದು ಮೂಲಗಳು ಹೇಳಿವೆ. ಒಟ್ಟು 
35 ಶಾಸಕರಿಗೆ ಸಜಿವರಾಗುವ ಅವಕಾಶ ಸಿಗಬಹುದು. ಮೈತಿಕೂಟದ ಅತಿ ದೊಡ್ಡ ಪಕ್ಷವಾದ ಆರ್‌ಜೆಡಿಗೆ 
16, ಜೆಡಿಯುಗೆ 13, ಕಾಂಗೆಸ್‌ಗೆ 4 ಸಚಿವ ಸ್ಥಾನ ದೊರೆಯಬಹುದು ಎನ್ನಲಾಗಿದೆ. 

ಸ್ಲೀಕರ್‌ ವಿಜಯ್‌ ಕುಮಾರ್‌ ಸಿನ್ಹಾ ಅವರ ವಿರುದ್ಧ ರಾಜ್ಯದ ಮಹಾಮೈತ್ರಿ ಕೂಟ ಸರ್ಕಾರವು 
ಅವಿಶ್ಚಾಸ ಗೊತ್ತುವಳಿ ನೋಟಿಸ್‌ ನೀಡಿದೆ. ಬಿಜೆಪಿ ಶಾಸಕರಿಗೆ ಅನುಮಾನಾಸ್ಪ್ತದವಾಗಿದೆ ಎಂದು 


ಜೆಡಿಯು ನಾಯಕರು ಹೇಳಿದ್ದಾರೆ. 


ಮಹಾಮೈತಿಕೂಟದ ನಾಯಕರು ಅವಿಶ್ವಾಸ ಗೊತ್ತುವಳಿ ನೋಟಿಸ್‌ ಅನ್ನು ಬಿಹಾರ 
ವಿಧಾನಸಭಾ ಕಾರ್ಯಾಲಯಕ್ಕೆ ತಡರಾತ್ರಿ ಸಲ್ಲಿಸಿದ್ದಾರೆ. ವಿಶ್ಲಾಸಮತ ಸಾಬೀತಿಗಾಗಿ ಇದೇ 24ರಂದು 
ನಡೆಯುವ ವಿಶೇಷ ಅಧಿವೇಶನದಲ್ಲಿಯೇ ಸ್ಪೀಕರ್‌ ವಿರುದ್ದದ ನೋಟಿಸ್‌ ಅನ್ನೂ ಚರ್ಚೆಗೆ 
ಎತ್ತಿಕೊಳ್ಳಲಾಗುವುದು ಎಂದು ಮೂಲಗಳು ಹೇಳಿವೆ. 


"ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಯ್ಕೆಯಾಗಿದ್ದ ಸ್ಪೀಕರ್‌ ಅವರನ್ನು ರಾಜೀನಾಮೆ 
ನೀಡುವಂತೆ ಕೇಳಲಾಗಿತ್ತು. ಸರ್ಕಾರ ಬದಲಾದಾಗ ಸ್ಪೀಕರ್‌ ರಾಜೀನಾಮೆ ನೀಡುವುದು ನಡೆದುಕೊಂಡು 
ಬಂದಿದೆ. ಆದರೆ, ವಿಜಯ್‌ ಕುಮಾರ್‌ ಅವರು ರಾಜೀನಾಮೆ ನೀಡಲು ನಿರಾಕರಿಸಿದರು” ಎಂದು 
ಜೆಡಿಯು ನಾಯಕರೊಬ್ಬರು ಮಾಹಿತಿ ನೀಡಿದ್ದಾರೆ. 


ದಿನದ ಬೆಳವಣಿಗೆ 


» ಜಾರಿ ನಿರ್ದೇಶನಾಲಯ, ಸಿಬಿಐ ಮತ್ತು ಆದಾಯ ತೆರಿಗೆ ಅಧಿಕಾರಿಗಳು ನಮ್ಮ ಮನೆಗೆ 
ಬರಲಿ, ಇಲ್ಲಿಯೇ ಕಛೇರಿ ಆರಂಭಿಸಲಿ ಎಂದು ಅವರಿಗೆ ಆಹ್ಲಾನ ನೀಡುತ್ತಿದ್ದೇನೆ. 
ಪದೇ-ಪದೇ ದೆಹಲಿಗೆ ಹೋಗಿ ವಾಪಸ್‌ ಇಲ್ಲಿಗೆ ಬರುವುದು ಅವರಿಗೆ 
ಕಷ್ಟವಾಗಬಹುದು ಎಂದು ತೇಜಸ್ವಿ ಯಾದವ್‌ ಹೇಳಿದ್ದಾರೆ. 


> ಬಿಜೆಪಿ ಮುಖಂಡ ಮತ್ತು ಕೇಂದ್ರ ಸಚಿವ ಗಿರಿರಾಜ್‌ ಸಿಂಗ್‌ ಅವರು ಎರಡು ಸಿಂಹಗಳ 
ಜೊತೆಗೆ ನಾಯಿಯೊಂದು ಹೊರಾಡುತ್ತಿರುವ ವಿಡಿಯೋವನ್ನು ಟ್ವೀಟ್‌ ಮಾಡಿದ್ದರು. ಆ 
ವಿಡಿಯೋಗೆ 2024ರ ಸವಾಲು ಎಂದು ವಿವರ ಬರೆದಿದ್ದರು. ಕೆಲವೇ ನಿಮಿಷಗಳಲ್ಲಿ 
ಅವರು ಟ್ರೀಟ್‌ ವೈರಲ್‌ ಆಯಿತು. ಆದರೆ, ಅವರ ಆ ಟ್ವೀಟ್‌ ಅನ್ನು ಅಳಿಸಿ ಹಾಕಿದರು. 


314 


"10 ಲಕ್ಷ ಉದ್ಯೋಗ”: "2020ರ ಚುನಾವಣಾ ಪ್ರಚಾರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 10 ಲಕ್ಷ 
ಉದ್ಯೋಗ ನೀಡುತ್ತೇವೆ” ಎಂದು ಹೇಳಿದ್ದೆವು. ಈಗ ಆ ಪ್ರಣಾಳಿಕೆಯ ಭರವಸೆಯನ್ನು ಅನುಷ್ಠಾನಕ್ಕೆ 
ತರುತ್ತೇವೆ ಎಂದು ಬಿಹಾರ ಉಪಮುಖ್ಯಮಂತ್ರಿ ಮತ್ತು ಆರ್‌ಜೆಡಿ ನಾಯಕ ತೇಜಸ್ವಿ ಯಾದವ್‌ 
ಹೇಳಿದ್ದಾರೆ. 


"ಭರವಸೆಯನ್ನು ಅನುಷ್ಠಾನಕ್ಕೆ ತರಲು ಮುಖ್ಯಮಂತ್ರಿ ಒಪ್ಪಿಗೆ ಸೂಚಿಸಿದ್ದಾರೆ. ರಾಜ್ಯದ ಎಲ್ಲಾ 
ಇಲಾಖೆಗಳಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆ. ಆ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಮತ್ತು ಉದ್ಯೋಗ 
ಸೃಷ್ಟಿಯ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಎಲ್ಲಾ ಇಲಾಖೆಗಳಿಗೆ ಸೂಚಿಸಲಾಗಿದೆ. ನಾವು ವಿಶ್ಲಾಸಮತ 
ಸಾಬೀತು ಮಾಡಿದ ನಂತರ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುತ್ತೇವೆ. ಅಲ್ಲಿಯವರೆಗೆ ಪೂರಕ 
ಕೆಲಸಗಳೆಲ್ಲವೂ ಆಗಲಿದೆ” ಎಂದು ಅವರು ಹೇಳಿದ್ದಾರೆ. 


ಆಧಾರ:-ಪ್ರಜಾವಾಣಿ, ದಿನಾಂಕ:12.08.2022 


17. Bihar Speaker approves request for Special Assembly 


Bihar Assembly Speaker Vijay Kumar Sinha said he has approved a request 
from the office of Chief Minister Nitish Kumar to hold a special session on August 
24. 

The new government is set to prove its majority on the floor of the House on 
that day. Sinha, a senior BJP leader against whom MLAs on ‘Mahagathbandhan’ have 
moved a no-confidence motion, also said he was visiting Delhi but refused to divulge 
whether a meeting with top leadership was on the cards. 

“| have given my approval to the letter received from the chief minister’s 
office. I am going to Delhi and will be back the day after tomorrow. I do not want to 
say much since I hold a constitutional post,” he told reporters. 

The chief minister had, earlier in the day, told reporters that cabinet expansion 
will take place “after August 15”. 

The new cabinet is expected to have about 35 ministers, 6 of whom would be 
likely from the RJD which has the largest number of MLAs, followed by 13 from the 
JD(U) four from Congress and one from Hindustani Awam Morcha (HAM). 

An Independent, who was a minister in the NDA government but quit the 
alliance along with Kumar may get a berth. 


BJP will lost 40 LS seats from its tally in 3 states in 2024:- 


JD(U) president Lalan Singh claimed that the BJP will be “uprooted” from 
power at the Centre in 2024 and will lose 40 Lok Sabha seats out of its 2019 winning 
tally in three eastern states alone, reporters PTI. 

Speaking to reporters after meeting RJD president Lalu Prasad Yadav, Singh 
said the BJP will lose 40 Lok Sabha seats from its 2019 winning tally in Bihar, 
Jharkhand and West Bengal. 


The BJP had won 47 seats in these three states in 2019. 
Courtesy:- Deccan Herald, Dated: 17.08.2022 


315 


18. Kerala House passes Bill on V-C selection 


The Kerala Assembly passed the University Laws (Amendment) Bill, 2022, 
that alters the composition of the search-cum-selection committee to appoint Vice- 
Chancellors and effectively provide State governments greater leverage in the 
process. 


While the Opposition staged a walkout accusing the government of attempting 
to relegate universities to the status of party offices, the Treasury benches said the Bill 
was driven by the compulsions of keeping Sangh Parivar forces at by in the 
administration of universities. 


While the Bill awaits the Governor’s assent its passage will enhance the 
appointment age of Vice-Chancellors to 65 years and increase the strength of the 
selection committee to five (from the existing three). 


Courtesy:- The Hindu, Dated: 02.09.2022 
19. Shamseer elected Kerala Speaker 
CPI(M) legislator A.N.Shamseer was elected Speaker of the Kerala Assembly. 


Mr.Shamseer, who was the Left Democratic Front (LDF) candidate in the 
election to the post, defeated Congress MLA and United Democratic Front (UDF) 
candidate Anwar Sadat by 96 to 40 votes. Mr.Shamseer’s victory was expected as the 
LDF has 99 seats against 41 of the UDF in the House. 


Mr. Shamseer succeeds his party colleague M.B.Rajesh as the Speaker. The 
post fell vacant after the latter replaced M.V.Govindan as Minister for Local Self- 
Government following a rejig in the Pinarayi Vijayan Ministry. Mr.Govindan had 
stepped down as Minister to take over as State secretary of the CPI (M). 


Mr.Shamseer, who represents the Tahalassery consistency in Kannur district, 1s 
the 24" Speaker of the Kerala Assembly. 


Deputy Speaker Chittayam Gopakumar oversaw the election held at the 
Legislative Assembly. Polling began at 10 a.m. and ended at 10.33 a.m. Chief 
Minister Pinarayai Vijayan was the first to cast the vote. On the LDF side, the Deputy 
Speaker did not vote. Minister for Water Resources Roshy Augustine and Aroor MLA 
Daleema Jojo on the LDF side and Majeri MLA U.A. Latheef on the UDF side did 
not vote as they were out of station. 


Entry into politics: Hailing from Thalassery, Mr.Shamseer, 45, entered 
politics through the SFI. He later held the posts of State secretary and all-India joint 
secretary of the SFI DYF1. Mr.Shamseer was first elected to the Kerala Assembly in 
2016 from Talassery. 


The CPI (M) fielded him from the Vadakara constituency in the 2014 Lok 
Sabha elections but he lost to Mullappally Ramachandran of the Congress. 


316 


Mr.Shamseer who is a postgraduate in Law and Anthropology, is married to 
P.M.Sahala. The couple has a son. 


Courtesy:- The Hindu, Dated: 13.09.2022 


20. UP Assembly to keep one day only for women MLAs to raise 
issues 


WOMEN lawmakers in Uttar Pradesh will now have a full day kept 
exclusively for them to raise issues during the upcoming monsoon session of the 
Assembly. 


The decision was taken by Assembly Speaker Satish Mahan, who fixed a day 
when only women MLA’s would get the floor of the House. The monsoon session 
begins on September 19. 


“All women members will be given an opportunity to speak on the issues they 
want to after the question hour on the specified day,” Mahana said. His decision came 
after an interaction with the MLAs during which the women ruled about not getting 
adequate opportunity to speak in the House. 


The UP assembly has 403 members, of which only 47 are women. The women 
MLAs cutting across party lines welcomed the initiative. 


The BJP’s Rao Bareli MLA Aditi Singh who earlier represented the Congress 
in Assembly, said that the initiative would ensure that women MLAs are heard 
patiently by their male counterparts. 


The only woman Congress MLA in the house, Aradhana Mishra Mona, said 
that the imitative would prove to be a trendsetter for the rest of the country. She added 
that in a patriarchal society where women face serious issues on several professional 
and personal fronts, this decision will help the women lawmakers express their 
thoughts without being interrupted. 


Courtesy:- Indian Express, Dated: 15.09.2022 
21. Jharkhand Assembly session to discuss domicile policy 


IN a bid to ensure that the proposals of making on the 1932 Khatiyan and 
giving 27 percent reservation to the OBC are passed in the Assembly, the ruling 
alliance in Jharkhand 1s likely to call another special session before Dussehra. 


The party wants to ensure that the proposals passed in the Cabinet become 
laws as soon a senior Jharkhand Mukti Morcha (JMM) leader said requesting 
anonymity. He added that the state government has also directed its MLAs to put 
across their points in the House along with the last survey reports. 


State Congress Working Committee (CWC) member Bandhu Tirkey and JMM 
General Secretary Vinod Pandey have also demanded a session for the MLAs to 
express their views. 


317 


“The legislators will come to the Assembly and express their views so that a 
decision can be taken,” said Tirkey. 


Meanwhile, the 1932-khatiyan based domicile policy has drawn flak from 
within the ruling alliance. Congress MLA Poornima Neerah Singh has called it 
injurious to the state, saying that it will lead to chaos in the state. 


State CWC president and MP Geeta Koda also demanded immediate 
reconsideration of the proposal and said that the final survey settlement of Jharkhand 
should be made the basis for defining domicile policy in the state. 


Six get notices for objecting to domicile policy proposal 


Six people have been issued notices by Sadar sub-divisional magistrate in 
Ranchi for allegedly peace after they objected to the 1932-khatiyan based domicile 
policy in Jharkhand. They have been asked to appear before the court in Ranchi with a 
bond of Rs.50,000 and two securities of the same amount. “We are against the 
proposal. Our forefathers have been living here for 70-80 years and you cannot debar 
us from Jharkhand just by implementing a law. It is an attempt to create fear among 
people like us, who took birth here,” said Ram Kumar Yadav, who is among those 
who were issued notices. Similar attempts were made in 2002, and several lives were 
lost due to the violence that erupted after the move, he added. 


Courtesy:- Indian Express, Dated: 19.09.2022 


318 


ಭಾಗ-8 
ಅಂತರರಾಷ್ಟೀಯ ಸುದಿಗಳು 
ಟ್ರ [2] 
1. ಬೋರಿಸ್‌ ರಾಜೀನಾಮೆ 


ತೀವ್ರ ರಾಜಕೀಯ ಬಿಕ್ಕಟ್ಟು ಎದುರಿಸುತ್ತಿದ್ದ ಬ್ರಿಟನ್‌ ಪ್ರಧಾನಿ ಬೋರಿಸ್‌ ಜಾನ್ಸನ್‌ ಅವರು 
ರಾಜೀನಾಮೆ ನೀಡಿದ್ದಾರೆ. ಕನ್ನರ್ವೇಟಿವ್‌ ಪಕ್ಷದ ನಾಯಕತ್ತಕ್ಕೆ ರಾಜೀನಾಮೆ ಘೋಷಿಸಲು 
ದುಃಖವಾಗುತ್ತಿದೆ. ಆದರೆ ಮುಂದಿನ ಪ್ರಧಾನಿಯ ಆಯ್ಕೆ ಆಗುವವರೆಗೆ ಈ ಹುದ್ದೆಯಲ್ಲಿದ 
ಮುಂದುವರಿಯುವುದಾಗಿ ತಿಳಿಸಿದ್ದಾರೆ. ವಿಶ್ವದ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಬಿಟ್ಟುಕೊಡುವ ನೋವು 
ಕಾಡುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. 


ರಾಜೀನಾಮೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಪಕ್ಷಕ್ಕೆ ಹೊಸ ನಾಯಕನ ಆಯ್ತೆ ಪಕ್ರಿಯೆ 
ಈಗಲೇ ಆರಂಭವಾಗಬೇಕು. ನೂತನ ಪ್ರಧಾನಿ ಆಯ್ಕೆಗೆ ಮುಂದಿನ ವಾರ ವೇಳಾಪಟ್ಟಿ ಪ್ರಕಟಿಸಬೇಕು. 
ನೂತನ ಪ್ರಧಾನಿ ಆಯ್ಕೆಯಾಗುವವರೆಗೆ ನಾನು ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತೇನೆ 
ಎಂದು ಹೇಳಿದರು. 2019ರ ಸಾರ್ವತಿಕ ಚುನಾವಣೆಯಲ್ಲಿ ನನಗೆ ಭಾರಿ ಜನಾದೇಶ ದೊರೆಯಿತು. ಈ 
ಕಾರಣಕ್ಕಾಗಿಯೇ ನಾನು ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯಬೇಕೆಂದು ಹೋರಾಟ ನಡೆಸಿದೆ. 
2019ರಲ್ಲಿ ನೀಡಿದ್ದ ಭರವಸೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ ಮತ್ತು ಬಾಧ್ಯತೆ ಎಂದು ಹೇಳಿದರು. 
ಬ್ರಿಟನ್‌ ರಾಜಕೀಯ ಅನಿರೀಕ್ಷಿತ ತಿರುವು ಪಡೆದುಕೊಂಡಿತ್ತು. ಹಣಕಾಸು ಸಚಿವ ರಿಷಿ ಸುನಕ್‌ ಮತ್ತು 
ಆರೋಗ್ಯ ಸಚಿವ ಜಾವಿದ್‌ ರಾಜೀನಾಮೆ ಘೋಷಿಸಿದ್ದರು. ರಾಜೀನಾಮೆ ಈ ಸರಣಿ ಮುಂದುವರಿದಿತ್ತು. 
ಒಟ್ಟು 40ಕ್ಕೂ ಹೆಚ್ಚು ಸಚಿವರು ರಾಜೀನಾಮೆ ನೀಡಿದ ಮೇಲೆ ಜಾನ್ಸನ್‌ ರಾಜೀನಾಮೆ ನೀಡುವುದು 
ಅನಿವಾರ್ಯವಾಗಿತ್ತು. 


ಎಷ್ಟು ಸಮಯ ಬೇಕಾಗುತ್ತದೆ: ನಾಯಕತ್ವ ಸ್ಪರ್ಧೆಯ ಅವಧಿಯು ಬದಲಾಗುತ್ತಿರುತ್ತದೆ. 2016ರಲ್ಲಿ 
ಡೇವಿಡ್‌ ಕೆಮರೂನ್‌ ರಾಜೀನಾಮೆ ನೀಡಿದ ನಂತರ ಮೂರು ವಾರಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ 
ಥೆರೆಸಾ ಮೆ, ನಾಯಕರಾದರು. 2019ರಲ್ಲಿ ಥೆರೆಸಾ ಮೆ, ರಾಜೀನಾಮೆ ನೀಡುವ ಉದ್ದೇಶ ಘೋಷಿಸಿದ 
ಎರಡು ತಿಂಗಳ ನಂತರ ಬೋರಿ ಜಾನ್ಸನ್‌ ಅಧಿಕಾರ ವಹಿಸಿಕೊಂಡರು. 


ನೂತನ ಪ್ರಧಾನಿ ಆಯ್ಕೆ ಹೇಗೆ? ಬಿಟನ್‌ನಲ್ಲಿ ಪ್ರಧಾನಿ ಹುದ್ದೆಗೆ ಅನೇಕ ಮಂದಿ 
ಸ್ಪರ್ಧಿಸಬಹುದು. ಆದರೆ ಪ್ರತಿ ಅಭ್ಯರ್ಥಿಗೆ ಇಬ್ಬರು ಕನರ್ವೇಟಿವ್‌ ಸಂಸದರು ನಾಮನಿರ್ದೇಶನ 
ಮಾಡಬೇಕು. ಇಲ್ಲಿ ಹಲವು ಸುತ್ತು ರಹಸ್ಯವಾಗಿ ಮತದಾನ ನಡೆಸಲಾಗುತ್ತದೆ. ಪ್ರತಿ ಬಾರಿಯ 
ಮತದಾನದಲ್ಲೂ ತಮ್ಮ ಒಲವು ಹೊಂದಿರುವ ಅಭ್ಯರ್ಥಿಗೆ ಮತ ಹಾಕುವಂತೆ ಕೇಳಲಾಗುತ್ತದೆ. ಕಡಿಮೆ 
ಮತ ಹೊಂದಿರುವ ಅಭ್ಯರ್ಥಿಗಳನ್ನು ತೆಗೆದು ಹಾಕಲಾಗುತ್ತದೆ. ಕಣದಲ್ಲಿ ಇಬ್ಬರು ಅಭ್ಯರ್ಥಿಗಳು 
ಉಳಿಯುವವರೆಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ. ಅಂತಿಮವಾಗಿ ಕಣದಲ್ಲಿ ಉಳಿದ 
ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಕನರ್ಮ್ವೇಟಿವ್‌ ಪಕ್ಷದ ಸದಸ್ಯರ ವೋಟಿಂಗ್‌ಗೆ ಹಾಕಲಾಗುತ್ತದೆ. ಯಾರಿಗೆ 
ಹೆಚ್ಚು ಮತ ಬೀಳುತ್ತದೆಯೊ ಅವರು ಪ್ರಧಾನಿಯಾಗಿ ಆಯ್ಕೆಯಾಗುತ್ತಾರೆ. 


ಪ್ರಧಾನಿ ರೇಸ್‌ನಲ್ಲಿ ರಿಷಿ ಸುನಕ್‌: ಬ್ರಿಟನ್‌ನ ಪ್ರಧಾನಿ ಹುದ್ದೆಗೆ ಭಾರತ ಮೂಲದ ರಿಷಿ ಸುನಕ್‌ 
ಪ್ರಭಲ ಆಕಾಂಕ್ಷಿಯಾಗಿದ್ದಾರೆ. ಬೋರಿಸ್‌ ಜಾನ್ಸನ್‌ ಅವರು 2020ರ ಫೆಬ್ರವರಿಯಲ್ಲಿ ತಮ್ಮ ಮೊದಲ 
ಕ್ಯಾಬಿನೆಟ್‌ನಲ್ಲಿ 42 ವರ್ಷದ ರಿಷಿ ಸುನಕ್‌ರನ್ನು ಹಣಕಾಸು ಸಚಿವರಾಗಿ ನೇಮಕ ಮಾಡಿದರು. 
ಕೋವಿಡ್‌ ಅವಧಿಯಲ್ಲಿ ಬ್ರಿಟನ್‌ನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಚಾಣಾಕ್ಷತನದಿಂದ ನಿವಾರಿಸಿ, ಆರ್ಥಿಕ 
ಚೇತರಿಕೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಉತ್ತಮ ಹಣಕಾಸು ಸಚಿವರಾಗಿ 
ಗುರುತಿಸಿಕೊಂಡರು. ಬ್ರಿಟನ್‌ನ ಜೀವನ ನಿರ್ವಹಣೆ ವೆಚ್ಚದ ಬಿಕ್ಕಟ್ಟಿಗೆ ಪ್ರತಿಕ್ರಿಯಿಸಲು ಅವರು ತುಂಬಾ 


319 


ನಿಧಾನಗತಿಯಲ್ಲಿದ್ದಾರೆ ಎಂಬ ಅಭಿಪ್ರಾಯ ಕೇಳಿಬಂದಿತ್ತು ರಿಷಿ ಸುನಕ್‌ ಪತ್ನಿಯ ಆಸಿಗೆ ಸಂಬಂಧಿಸಿದ 
ತೆರಿಗೆ ಲೆಕ್ಕ ಕಟ್ಟಬೇಕಾದ ದಂಡ, ಅಮೇರಿಕದ ಗೀನ್‌ಕಾರ್ಡ್‌, ಕೋವಿಡ್‌ ನ ಉಲ್ಲಂಘನೆ 
ಅವರ ವರುದ್ಧ ಅಪ ಪಪಚಾರಕ್ಕೆ ಕಾರಣವಾಗಿವೆ. 


ಪಂಜಾಬ್‌ ಮೂಲ: ರಿ೩ ಸುನಕ್‌ ಅವರ ಅಜ್ಜ-ಅಜ್ಜಿ ಪಂಜಾಬ್‌ನಿಂದ ಬಂದವರಾಗಿದ್ದು, 
ಇನ್ಲೊಸಿಸ್‌ ಸಂಸ್ಥಾಪಕ ನಾರಾಯಣಮೂರ್ತಿ ಅವರ ಪುತ್ರಿ ಅಕ್ಷತಾ ಮೂರ್ತಿ ಅವರನ್ನು 
ವಿವಾಹವಾಗಿದ್ದಾರೆ. 


ಜಾನ್ಸನ್‌ ಪಮುಖ 5 ವಿವಾದಗಳು: 


1. ಪಿಂಚರ್‌ ಹಗರಣ: ಸಂಸದರಾಗಿದ್ದ ಕ್ರಿಸ್ಫೋಪರ್‌ ಪಿಂಚರ್‌ ಅವರ ವಿರುದ್ಧ 2019ರಲ್ಲಿ 
ಲೈಂಗಿಕ ದುರ್ನಡತೆ ಆರೋಪ ಕೇಳಿಬಂದಿದ್ದರೂ ಅವರಿಗೆ ಉನ್ನತ ಸ್ನಾನ ನೀಡಿ ಬೋರಿಸ್‌ 
ಮುಖಭಂಗಕ್ಕೆ ಒಳಗಾಗಿದ್ದರು. ಕಳೆದ ವಾರ ಪಿಂಚರ್‌ ಕುಡಿದ ಅಮಲಿನಲ್ಲಿ ಅನುಚಿತವಾಗಿ 
ವರ್ತಿಸಿದ ಆಪಾದನೆ ಮೇಲೆ ಪದತ್ಕಾಗ ಮಾಡಿದ್ದರು. ಪಕ್ಷದಿಂದ ಅವರನ್ನು ಅಮಾನತ್ತು 
ಕೂಡ ಮಾಡಲಾಯಿತು. 


2. ಪಾರ್ಟಿಗೇಟ್‌: ಪಾರ್ಟಿಗೇಟ್‌ ಎಂಬ ಪದವನ್ನು ಜಾನ್ಸನ್‌ ಅವರ ಅಧಿಕೃತ ಡೌನಿಂಗ್‌ ಸೀಟ್‌ 
ನಿವಾಸ ಮತ್ತು ಕಛೇರಿಯಲ್ಲಿ ನಡೆದ ಪಕ್ಷಗಳ "ಹಗರಣವನ್ನು ಉಲ್ಲೇಖಿಸಲು ರಚಿಸಲಾಗಿದೆ. 
ಕರೋನಾ ನಿಯಮ ಉಲ್ಲಂಘಿಸಿ ಹಲವಾರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಕ್ಕೆ ಜಾನ್ಸನ್‌ 
ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದರು. 2021 ಏಪಿಲ್‌ ತಿಂಗಳಿನಲ್ಲಿ ರಾಣಿ ಎಲಿಜಿಬತ್‌ ಅವರ 
ಪತಿ ಪ್ರಿನ್ಸ್‌ ಫಿಲಿಪ್‌ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಜಾನ್ಸನ್‌ ಮತ್ತು ಅವರ ಪಕ್ಷದ ಸದಸ್ಯರು 
ಡೌನಿಂಗ್‌ ಸ್ತೀಟ್‌ನಲ್ಲಿ ಪಾರ್ಟಿಯಲ್ಲಿ ಮುಳುಗಿದ್ದರು. 

3. ಸಚಿವರ ಲೈಂಗಿಕ ಹಗರಣಗಳು: ಕನ್ನರ್ಮೇಟಿವ್‌ ಸಂಸದ ಇಮ್ರಾನ್‌ ಅಹ್ಮದ್‌ ಖಾನ್‌ ಅವರು 
15 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಸಾಬೀತಾದ ನಂತರ ತಮ್ಮ 
ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅದೇ ರೀತಿ ಮತ್ತೊಬ್ಬ ಸಂಸದ ನೀಲ್‌ ಪ್ಯಾರಿಸ್‌ ಅವರು 
ಹೌಸ್‌ ಆಫ್‌ ಕಾಮನ್ಸ್‌ನಲ್ಲಿ ಎರಡು ಬಾರಿ ಅಶ್ಲೀಲ ಚಿತ್ರವನ್ನು ವೀಕ್ಷಿಸಿದ್ದನ್ನು ಒಪ್ಪಿಕೊಂಡು 
ರಾಜೀನಾಮೆ ನೀಡಿದ್ದರು. ಇನ್ನೊಬ್ಬ ಸಂಸದನನ್ನು ಅತ್ಯಾಚಾರ, ಲೈಂಗಿಕ ಹಲ್ಲೆ ಹಾಗೂ 
ಇತರೆ ಅಪರಾಧ ಕೃತ್ಯಗಳಡಿ ಬಂಧಿಸಲಾಗಿತ್ತು. 


4. ಓವನ್‌ ಪ್ಯಾಟರ್ಸ್‌ನ್‌ ಲಾಬಿ ಪ್ರಕರಣ: ಕಳೆದ ವರ್ಷ ಸಂಸತ್ತಿನ ಸ್ಥಾಯಿ ಸಮಿತಿಯು, 
ಕನ್ಸರ್ವೇಟಿವ್‌ ಸಂಸದ ಮತ್ತು ಮಾಜಿ ಸಚಿವ ಓವನ್‌ ಪ್ಯಾಟರ್ಸನ್‌ ಅವರು ಕಂಪನಿಗಳ 
ಪರವಾಗಿ ಲಾಬಿ ಮಾಡಿದ್ದಕ್ಟಾಗಿ 30 ದಿನಗಳ ಕಾಲ ಅಮಾನತ್ತುಗೊಳಿಸುವಂತೆ ಶಿಫಾರಸ್ತು 
ಮಾಡಿತ್ತು. ನಂತರ ನಡೆದ ಬೆಳವಣಿಗೆಯಲ್ಲಿ ಪ್ಯಾಟರ್ಸನ್‌ ರಾಜೀನಾಮೆ ನೀಡಿದರು. 


5 ನಕ ಕುರಿತು ತನಿಖೆ: ಜಾನ್ಸನ್‌ ಅವರು ತಮ್ಮ 10 ಡೌನಿಂಗ್‌ ಸ್ಪೀಟ್‌ ಪ್ಲಾಟ್‌ ಅನ್ನು 
ಪ್ರಸಿದ್ಧ ವಿನ್ಯಾಸಕಾರರ ನೇತೃತ್ವದಲ್ಲಿ ನವೀಕರಣ ಮಾಡಿದ್ದರು. ಇದ್ಕೆ ತಗುಲಿದ ಮೆಚ್ಚ. 
ಮ ವದ ಣದ ಮೂಲ, ಹರಿದು ಬಂದ ದೇಣಿಗೆ ಇವೆಲ್ಲವನ್ನು 
ಬಹಿರಂಗಪಡಿಸದೆ ಮುಚ್ಚಿಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಬ್ರಿಟನ್‌ ಚುನಾವಣಾ ಟಜಿನೀಗವ 
17,800 ಪೌಂಡ್‌ ದಂಡ ವಿಧಿಸಿತ್ತು 


ಆಧಾರ:-ವಿಜಯವಾಣಿ, ದಿನಾ೦ಕ:08.07.2022 


320 


2. ಗುಂಡಿಕ್ಕಿ ಜಪಾನ್‌ ನಾಯಕ ಅಬೆ ಹತ್ಯೆ 


ಜಪಾನ್‌ನ ಅತ್ಯಂತ ದೀರ್ಫಾಐದಿಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದ ಶಿಂಜೋ ಅಬೆ (67) 
ಅವರನ್ನು ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಜಪಾನ್‌ನ ಪಶ್ಚಿಮ ಭಾಗದ ನರಾ ಎಂಬ ನಗರದಲ್ಲಿ 
ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ವೇಳೆ, ವ್ಯಕ್ತಿಯೊಬ್ಬ ಶಾಟ್‌ಗನ್‌ನಿಂದ ಹಿಂಬದಿಯಿಂದ ಗುಂಡು 
ಹಾರಿಸಿದ್ದಾನೆ. ತೀವ್ರವಾಗಿ ಗಾಯಗೊಂಡ ಅವರು ಸ್ಥಳದಲ್ಲೇ ಕುಸಿದು ಬಿದ್ದ ಅವರನ್ನು ಕೂಡಲೇ 
ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿನ, ವೈದ್ಯರು ಬರೋಬರಿ ನಾಲ್ಕು ಗಂಟೆಗಳ ಕಾಲ ಹೋರಾಟ ನಡೆಸಿ 
ಬದುಕಿಸಲು ಪ್ರಯತ್ನ ನಡೆಸಿದರೂ ಫಲಕಾರಿಯಾಗಲಿಲ್ಲ. ಹೀಗಾಗಿ ಅವರು ಮೃತಪಟ್ಟಿದ್ದಾರೆ ಎಂದು 
ಘೊಷಿಸಲಾಯಿತು. ಇದೇ ಮೊದಲ ಬಾರಿಗೆ ಜಪಾನ್‌ನಲ್ಲಿ ಇಂಥ ಘಟನೆ ನಡೆದಿದೆ. 


ಈ ಘಟನೆ ಭಾರತವೂ ಸೇರಿದಂತೆ ಜಗತ್ತಿನಾದ್ಯಂತ ಆಘಾತ ಹಾಗೂ ತಲ್ಲಣವನ್ನು ಸೃಷಿಸಿದೆ. 
ಭಾರತದ ಪ್ರಧಾನಿ ಸೇರಿದಂತೆ ಪ್ರಮುಖರು ಘಟನೆಯನ್ನ ಕಠೋರ ಶಬ್ದಗಳಿಂದ ಖಂಡಿಸಿದ್ದಾರೆ. 


ನರಾ ಎಂಬ ನಗರದಲ್ಲಿ ಪ್ರಚಾರ ನಡೆಸಲು ವೇದಿಕೆ ಏರಿ ಮಾತನಾಡಲು 
ಆರಂಭಿಸುತ್ತಿದ್ದಂತೆಯೇ, ಟೆಟ್ಟುಯಾ ಯಾಮಗಮಿ (41) ಎಂಬಾತ ಹಿಂದಿನಿಂದ ಗುಂಡು ಹಾರಿಸಿದ್ದಾನೆ. 
ಘಟನೆ ನಡೆದ ಕೂಡಲೇ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿಂಜೋ ಅಬೆ ಅವರ ಆಡಳಿತ 
ವೈಖರಿ ಚೆನ್ನಾಗಿ ಇಲ್ಲದೇ ಇದ್ದ ಕಾರಣ ಅವರನ್ನು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾಗಿ ವಿಚಾರಣೆ ವೇಳ 
ತಿಳಿಸಿದ್ದಾನೆ. ಆತ ಮನೆಯಲ್ಲಿಯೇ ತಯಾರಿಸಿದ ಗನ್‌ ಅನ್ನೇ ಬಳಕೆ ಮಾಡಿದ್ದಾನೆ. ಅಲ್ಲಿ ಶೋಧ 
ನಡೆಸಿದ ಸಂದರ್ಭದಲ್ಲಿ ಸ್ಥಳಿಯವಾಗಿ ತಯಾರಿಸಿದ ಬಾಂಬ್‌ಗಳು ಕೂಡ ಸಿಕ್ಕಿವೆ. ಗುಂಡು ಹಾರಿಸಿದ 
ವಿಡಿಯೋ ಜಗತ್ತಿನಾದ್ಯಂತ ವೈರಲ್‌ ಆಗಿದೆ. 


ಜಪಾನ್‌ ಪ್ರಧಾನಿ ಫ್ಯೂಮಿಯೋ ಕಿಶಿದಾ ಅವರು ಘಟನೆಯನ್ನು ಉಗ್ರವಾಗಿ ಖಂಡಿಸಿದ್ದಾರೆ. 
ಅವರ ಅಗಲಿಕೆಯ ದುಃಖ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. 2012 ರಿಂದ 2020ರ 
ವರೆಗೆ ಪ್ರಧಾನಿಯಾಗಿ ಅಬೆ ಸೇವೆ ಸಲ್ಲಿಸಿದ್ದರೂ, ಜಪಾನ್‌ ಸರ್ಕಾರದಲ್ಲಿ ಪ್ರಭಾವಳಿ ಉಳಿಸಿಕೊಂಡಿದ್ದರು. 
ಜಪಾನ್‌ನಲ್ಲಿ ಬಿಗಿಯಾದ ಬಂದೂಕು ನಿಯಂತ್ರಣ ಕ್ರಮಗಳು ಇದ್ದರೂ ಇಂಥ ಘಟನೆ ನಡೆದದ್ದು ಅಚ್ಚರಿ 
ತಂದಿದೆ. ಜಗತ್ತಿನ ಹಲವು ರಾಷ್ಟ್ರಗಳು ಅಬೆ ಹತ್ಯೆಯನ್ನು ಖಂಡಿಸಿದೆ. 


ಅಬೆ ಉತ್ತಮ ಆಡಳಿತಗಾರ: ಪ್ರಧಾನಿ ಶೋಕ 


ಶಿಂಜೋ ಅಬೆ ಹತ್ಯೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯುಗ್ರ ಶಬ್ದಗಳಿಂದ 
ಖಂಡಿಸಿದ್ದಾರೆ, "ನನ್ನ ಆತ್ಮೀಯ ಸ್ನೇಹಿತನ ಅಗಲುವಿಕೆಯಿಂದ ಅತ್ಯಂತ ದುಃಖವಾಗಿದ್ದೇನೆ' ಎಂದು 
ಹೇಳಿದ್ದಾರೆ. ಜುಲೈ 9 (ಶನಿವಾರ) ದೇಶಾದ್ಯಂತ ಶೋಕ ಆಚರಿಸಲೂ ಕರೆ ನೀಡಿದ್ದಾರೆ. ಅಬೆ ಅವರು 
ಜಗತ್ತು ಕಂಡ ಅತ್ಯಂತ ಪ್ರೌಢ ರಾಜನೀತಿಜ್ಞ ಮತ್ತು ಉತ್ತಮ ಆಡಳಿತಗಾರ. ಅವರು ತಮ್ಮ ಜೀವನವನ್ನು 
ಜಪಾನ್‌ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮುಡುಪಿಟ್ಟವರು ಎಂದಿದ್ದಾರೆ. ಇತ್ತೀಚೆಗೆ ಜಪಾನ್‌ಗೆ ಭೇಟಿ 
ನೀಡಿದ್ದ ವೇಳೆ ಅಬೆ ಅವರನ್ನು ಭೇಟಿಯಾದದ್ದನ್ನೂ ಅವರು ನೆನಪಿಸಿಕೊಂಡಿದ್ದಾರೆ. 


ಆಧಾರ:-ಉದಯವಾಣಿ, ದಿನಾಂಕ:09.07.2022 
3. ಬ್ರಿಟನ್‌ನಲ್ಲಿ ಲಿಜ್‌ ಟ್ರಸ್‌ ದರ್ಬಾರ್‌ 


ಬಿಟನ್‌ನ ನೂತನ ಪ್ರಧಾನಿಯಾಗಿ ವಿದೇಶಾಂಗ ಕಾರ್ಯದರ್ಶಿ ಲಿಜ್‌ ಟಸ್‌ ಆಯ್ಕೆಯಾಗಿದ್ದಾರೆ. 
ಭಾರತ ಮೂಲದ ರಿಷಿ ಸುನಾಕ್‌ ವಿರುದ್ಧ 20 ಸಾವಿರ ಮತಗಳ ಅಂತರದಿಂದ ಜಯಗಳಿಸಿದ 47 
ವರ್ಷದ ಲಿಜ್‌ ನಿರ್ಗಮಿತ ಪ್ರಧಾನಿ ಬೊರೀಸ್‌ ಜಾನ್ಸನ್‌ ಉತ್ತರಾಧಿಕಾರಿಯಾಗಿ ದೇಶದ ಚುಕ್ಕಾಣಿ 
ಹಿಡಿದಿದ್ದಾರೆ. 


321 


ಮಾರ್ಗರೇಟ್‌ ಥ್ಯಾಚರ್‌, ಥೆರೆಸ್ಟಾ ಮೇ ಬಳಿಕ ಬ್ರಿಟನ್‌ನ ಮೂರನೇ ಮಹಿಳಾ ಪ್ರಧಾನಿಯಾಗಿ 
ಲಿಜ್‌ ಟಸ್‌ ರಾಜ್ಯಭಾರ ಮಾಡಲಿದ್ದಾರೆ. ಹೊಸ ನಾಯಕನ ಆಯ್ಕೆಗೆ ಚಲಾವಣೆಯಾದ 1.60 ಲಕ್ಷ 
ಮತಗಳ ಪೈಕಿ 81,326 ಮತಗಳು ಲಿಜ್‌ ಪಾಲಾದವು. 60,399 ಮತ ಪಡೆದ ರಿಷಿ ಸುನಾಕ್‌ ವಿರುದ್ಧ 
20 ಸಾವಿರ ಮತಗಳಿಂದ ಗೆಲುವಿನ ನಗೆ ಬೀರಿದರು. ಕಿಕ್ಕಿರಿದ್ದು ತುಂಬಿದ ಕನ್ನರ್ಮೇಟಿವ್‌ ಪಕ್ಷದ 
ಸಭೆಯಲ್ಲಿ ಜಾನ್ಸನ್‌ ಉತ್ತರಾಧಿಕಾರಿ ಹೆಸರನ್ನು ಘೋಷಣೆ ಮಾಡಲಾಯಿತು. 


ಬೋರಿಸ್‌ ಜಾನ್ಸನ್‌ ದಿಢೀರ್‌ ರಾಜೀನಾಮೆಯಿಂದ ಮುಂದಿನ ನಾಯಕನನ್ನು ಆಯ್ಕೆ 
ಮಾಡಿಕೊಳ್ಳಲು ಕನ್ನರ್ವೇಟಿವ್‌ ಪಕ್ಷದಲ್ಲಿ ಚುನಾವಣೆ ನಡೆದಿತ್ತು. ಬ್ರಿಟನ್‌ ಹಣಕಾಸು ಸಚಿವರಾಗಿದ್ದ 
ಭಾರತ ಮೂಲದ ರಿಷಿ ಸುನಾಕ್‌ ಹಾಗೂ ವಿದೇಶಂಗ ಸಚಿವೆಯಾಗಿದ್ದ ಲಿಜ್‌ ಟ್ರಸ್‌ ನಡುವೆ ಭಾರಿ 
ಪೈಪೋಟಿ ಏರ್ಪಟ್ಟಿತ್ತು ಆರಂಭದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದ ಸುನಾಕ್‌ ನಂತರದ ದಿನಗಳಲ್ಲಿ 
ಹಿನ್ನಡೆ ಅನುಭವಿಸುತ್ತ ಬಂದರು. ಕುಸಿದ ದೇಶದ ಅರ್ಥ ವ್ಯವಸ್ಥೆ ಮೇಲೆತ್ತಲು ಹಾಗೂ ಬೆಲೆ ಏರಿಕೆ 
ನಿಯಂತ್ರಣಕ್ಕೆ ಹಲವು ಸುಧಾರಣಾ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದ ಸುನಾಕ್‌ ಭರವಸೆಯ ಮಾತುಗಳಿಗೆ 
ಫಲ ಸಿಗಲಿಲ್ಲ. 

ಟ್ರಸ್‌ ಹರ್ಷ: ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿರುವ ಬ್ರಿಟನ್‌ ನೂತನ ಪ್ರಧಾನಿ ಲಿಜ್‌ ಟಸ್‌ 
“ಕನ್ಸರ್ವೇಟಿವ್‌ ಪಕ್ಷದ ನಾಯಕಿಯಾಗಿದ್ದು ನನಗೆ ಹೆಮ್ಮೆ ಎನಿಸಿದೆ. ದೇಶವನ್ನು ನಾನು ಮುನ್ನಡೆಸಬಲ್ಲೇ 
ಎಂದು ನನ್ನ ಮೇಲೆ ನಂಬಿಕೆ ಇಟ್ಟವರಿಗೆ ಮೊದಲ ಧನ್ಯವಾದ,” ಎಂದಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿರುವ 
ದೇಶವನ್ನು ಪಾರು ಮಾಡಲು ದಿಟ್ಟ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. 


ಲಿಜ್‌ ಸಂಪುಟಕ್ಕೆ ರಿಷಿ: ಲಿಜ್‌ ಟಸ್‌ ಮುಂದೆ ಸವಾಲುಗಳ ಸರಮಾಲೆಯೇ ಇದೆ. ಕುಸಿದಿರುವ 
ಆರ್ಥಿಕತೆ ಮೇಲೆತ್ತುವ ಹೊಣೆಗಾರಿಕೆ ಜೊತೆಗೆ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕಿದೆ. ಇದರ ಜೊತೆಗೆ 
ದೇಶವನ್ನು ಮುನ್ನಡೆಸಲು ಸಮರ್ಥವಾದ ಸಂಪುಟ ರಚನೆ ಮಾಡಬೇಕಿದೆ. ಒಂದು ಮೂಲದ ಪ್ರಕಾರ 
ತಮ್ಮ ವಿರುದ್ಧ ಪ್ರಧಾನಿ ರೇಸ್‌ನಲ್ಲಿ ಹೋರಾಡಿದ ರಿಷಿ ಸುನಾಕ್‌ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು 
ಟ್ರಸ್‌ ಇಚ್ಛಿಸಿದ್ದಾರೆ ಎಂದು ಹೇಳಲಾಗಿದೆ. ಬ್ರಿಟನ್‌ನ ಆರೋಗ್ಯ ಸಚಿವಾಲಯ ಹೊಣೆಯನ್ನು ರಿಷಿಗೆ 
ವಹಿಸುವ ಆಲೋಚನೆ ಮಾಡಿದ್ದಾರೆ ಎಂದು ವರದಿಗಳು ಹೇಳಿವೆ. ಆದರೆ ಲಿಜ್‌ ಟ್ರಸ್‌ ಆರ್ಥಿಕ ನೀತಿ 
ವಿಚಾರದಲ್ಲಿ ಭಿನ್ನಮತ ಹೊಂದಿರುವ ಸುನಾಕ್‌ ಮಂತ್ರಿ ಮಂಡಳ ಸೇರುವ ಸಾಧ್ಯತೆ ಕಡಿಮೆ ಎಂದು 
ಹೇಳಲಾಗಿದೆ. 


ರಿಷಿ ಸುನಾಕ್‌ ಹೇಳಿದ್ದೇನು: ಚುನಾವಣಾ ಫಲಿತಾಂಶದ ಬಗ್ಗೆ ಟ್ವೇಟ್‌ ಮಾಡಿದ ರಿಷಿ ಸುನಾಕ್‌, 
“ಕನ್ಸರ್ವೇಟಿವ್‌ ಪಕ್ಷ ಒಂದು ಕುಟುಂಬ ಇದ್ದಂತೆ. ಈಗಲೂ ನಾನು ಆ ಕುಟುಂಬದ ಒಬ್ಬ ಸದಸ್ಯನೇ. 
ದೇಶ ಸಂಕ್ರಮಣ ಕಾಲದಲ್ಲಿರುವಾಗ ನಾವೆಲ್ಲರೂ ಹೊಸ ಪ್ರಧಾನಿ ಜೊತೆ ಹೆಜ್ಜೆ ಹಾಕಬೇಕಿದೆ. ಕಷ್ಟದ 
ಸಮಯದಲ್ಲಿ ದೇಶದ ಚುಕ್ಕಾಣಿ ಹಿಡಿದಿರುವ ಲಿಜ್‌ ಟಸ್‌ ಕೈ ಬಲಪಡಿಸೋಣ” ಎಂದಿದ್ದಾರೆ. 


ಆಧಾರ:-ವಿಜಯಕರ್ನಾಟಕ, ದಿನಾಂ೦ಕ:06.09.2022 


4, The queen who moved with a changing world 


The crowning achievement of Britain’s Queen Elizabeth (1926-2022) who died 
after 70 years on the throne, was to maintain the popularity of the monarchy across 
decades of seismic political, social and cultural change that threatened to make it an 
anachronism. 


A dignified, dependable figure who reigned longer than any other British 
monarch, Elizabeth helped steer the institution into the modern world, stripping away 


322 


court ritual and making it somewhat more open and accessible all in the glare of an 
increasingly intrusive and often hostile media. 


While the nation she reigned over sometimes struggle to find its place in a new 
world order and her own family often fell foul of public expectations the queen 
herself remained a symbol of stability. She also tried to transcend class barriers and 
earned the grudging respect of even hardened republicans. 


To much of the world she was the personification of Britain yet she remained 
something of an enigma as an individual never giving an interview and rarely 
expressing emotion of offering a personal opinion in public-a woman recognised by 
millions but know by hardly anyone. 


“1 think she’s brought life energy and passion to the job she’s managed to 
modernised and evolve the monarchy like no other,” her grandson Prince William 
said in a television documentary in 2012. 


Courtesy:- Deccan Herald, Dated: 09.09.2022 
5. ಬ್ರಿಟನ್‌ ರಾಣಿ ಎರಡನೇ ಎಲಿಜಬೆತ್‌ ಚಿರಸಮಾಧಿಗೆ 


ಸೆಪ್ಟೆಂಬರ್‌ 8ರಂದು ನಿಧನರಾದ ರಾಣಿ ಎರಡನೇ ಎಲಿಜಬೆತ್‌ರ ಪಾರ್ಥಿವ ಶರೀರದ 
ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಯಿತು. ಅನೇಕ ದೇಶಗಳ ನಾಯಕರು ಸೇರಿ ಎರಡು 
ಸಾವಿರಕ್ಕೂ ಹೆಚ್ಚು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. 10 ಲಕ್ಷಕ್ಕೂ ಹೆಚ್ಚು ಜನರು ರಾಣಿ 
ಅಂತ್ಯಕ್ರಿಯೆಯಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದ್ದರು. ಅಂತ್ಯಕ್ರಿಯೆ ಜಗತ್ತಿನಾದ್ಯಂತ ನೇರ 
ಪ್ರಸಾರ ಆಯಿತು. ದೊರೆ 3ನೇ ಚಾರ್ಲ್ಸ್‌ ಸೇರಿ ರಾಜ ಪರಿವಾರದವರು ಇದ್ದರು. ಅಂತ್ಯಕ್ರಿಯೆಗೂ ಮುನ್ನ 
ಅಂತಿಮ ಯಾತ್ರೆಯು ಪಾರ್ಲಿಮೆಂಟ್‌ನ ವೆಸ್ಟ್‌ಮಿನಿಸ್ಪರ್‌ ಹಾಲ್‌ನಿಂದ ಸೇನಾ ಶಿಸ್ತಿನ ಮೆರವಣಿಗೆಯಲ್ಲಿ 
ಸುಮಾರು ಒಂದು ತಾಸು ಸಾಗಿತು. ರಾಜಮನೆತನದ ಮಸಣ ವಿಂಡ್ಲರ್‌ ಕ್ಯಾಸಲ್‌ನಲ್ಲಿರುವ ಎಲಿಜಬೆತ್‌ರ 
ಪತಿ ದೊರೆ ಪಿನ್ಸ್‌ ಫಲಿಪರ್‌ (2021ರಲ್ಲಿ ಮರಣ) ಸಮಾಧಿ ಪಕ್ಕದಲ್ಲಿ ಅವರ ಸಮಾಧಿಯನ್ನೂ 
ಮಾಡಲಾಯಿತು. 96 ವರ್ಷದ ಎಲಿಜಬೆತ್‌ 70 ವರ್ಷ 214 ದಿನ ಬ್ರಿಟನ್‌ ರಾಣಿಯಾಗಿ ದೊರೆತನದ 
ಪ್ಲಾಟಿನಂ ಹಬ್ಬ ಆಚರಿಸಿಕೊಂಡಿದ್ದರು. 


ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಜಾಗತಿಕ ನಾಯಕರು: ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್‌, 
ಜಪಾನ್‌ ದೊರೆ ನರುಹಿತೋ, ಐರೋಪ್ಯ ಒಕ್ಕೂಟದ ಪ್ರಮುಖರು, ರಷ್ಯಾ, ಅಫ್ರಾನಿಸ್ತಾನ, ಪಾಕಿಸ್ತಾನ, 
ಮ್ಯಾನ್ಸಾರ್‌, ಸಿರಿಯಾ, ಉತ್ತರ ಕೊರಿಯಾ, ಆಸ್ಪ್ರೇಲಿಯಾ, ಆಫ್ರಿಕಾ ರಾಷ್ಟ್ರಗಳ ಪ್ರತಿನಿಧಿಗಳು. 


ರಾಣಿ ಕಿರೀಟದ ವಜ್ರ ಹಿಂದಿರುಗಿಸಿ: ಬ್ರಿಟನ್‌ ರಾಣಿ ಎಲಿಜಬೆತ್‌ ಧರಿಸುತ್ತಿದ್ದ ಕಿರೀಟದಲ್ಲಿ ಅನೇಕ 
ದೇಶಗಳಿಂದ ಬ್ರಿಟಿಷರು ಸಾಗಿಸಿದ ವಜಗಳಿದ್ದು, ಅದನ್ನು ಮರಳಿಸುವಂತೆ ಹಲವು ದೇಶಗಳು 
ಒತ್ತಾಯಿಸುತ್ತಿವೆ. ಈ ಪಟ್ಟಿಗೆ ಈಗ ದಕ್ಷಿಣ ಆಫ್ರಿಕಾ ಕೂಡ ಸೇರ್ಪಡೆ ಆಗಿದೆ. ರಾಣಿಯ ಕಿರೀಟದಲ್ಲಿರುವ 
"ಗೇಟ್‌ ಸ್ಪಾರ್‌ ಆಫ್‌ ಆಫ್ರಿಕಾ” ಅಥವಾ "ಕಲಿಲನ್‌-!' ಅನ್ನು ಹಿಂದಿರುಗಿಸಿ ಎಂದು ಒತ್ತಾಯಿಸಿದೆ. ಈ 
ವಜವನ್ನು 1905ರಲ್ಲಿ ಆಫ್ರಿಕಾ ವಜ್ರದ ಗಣಿಯಿಂದ ಹೆಕ್ಕಲಾಗಿತ್ತು. ಭಾರತದ ಕೊಹಿನೂರ್‌ ವಜಕೂಡ 
ರಾಣಿಯ ಕಿರೀಟದಲ್ಲಿ ಇದೆ. ಇದನ್ನು ವಾಪಸ್ಸು ತರಬೇಕು ಎಂಬ ಕೂಗು ಭಾರತದಲ್ಲೂ ಎದ್ದಿದೆ. 


ದ್ರೌಪದಿ ಮುರ್ಮು ಭಾಗಿ: ರಾಣಿ ಎಲಿಜಬೆತ್‌ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರುವ ರಾಷ್ಟಪತಿ 
ದ್ರೌಪದಿ ಮುರ್ಮು, ರಾಣಿಯ ಹಿರಿಯ ಮಗ ಮತ್ತು ಬ್ರಿಟನ್‌ ಅರಸ 3ನೇ ಚಾರ್ಲ್ಡ್ಸ್‌ರನ್ನು 
ಭೇಟಿಯಾಗಿದ್ದರು. ರಾಣಿಗೆ ಅಂತಿಮ ನಮನ ಸಲ್ಲಿಸಲು ಆಗಮಿಸಿರುವ ವಿದೇಶ ಗಣ್ಯರ ಸತ್ಕಾರಕ್ಕಾಗಿ 


323 


ಬಕಿಂಗ್‌ ಹ್ಯಾಮ್‌ ಅರಮನೆಯಲ್ಲಿ ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ಚಾರ್ಲ್ಸ್‌ರನ್ನು ಮುರ್ಮು 
ಭೇಟಿಯಾಗಿದ್ದರು. ವೆಸ್ಟ್‌ಮಿನಿಸ್ಪರ್‌ ಹಾಲ್‌ನಿಂದ ಶವಯಾತ್ರೆ ಆರಂಭವಾಗುವುದಕ್ಕೂ ಮುನ್ನ ವಿದೇಶಿ 
ಗಣ್ಯರಿಗೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ನೀಡಲಾಯಿತು. ಆಗ ಮುರ್ಮು ಕೂಡ "ಹೂಗುಚ್ಚ 
ಇರಿಸಿದರು. ಮುರ್ಮು ಜೊತೆಗೆ ವಿದೇಶಾಂಗ ಕಾರ್ಯದರ್ಶಿ ವಿನಯ್‌ ಕ್ಹಾತ್ರಾ ಕೂಡ ಲಂಡನ್‌ಗೆ 
ಹೋಗಿದ್ದಾರೆ. 


> ಎಲಜಬೆತ್‌ರ ಶವಪೆಟ್ಟಿಗೆಯನ್ನು ಅವರ ಮುತ್ತಜ್ಜಿ ರಾಣಿ ವಿಕ್ಲೋರಿಯಾರ ಅಂತ್ಯಕ್ರಿಯೆಗೆ 
ಬಳಸಿದ್ದ ತುಪಾಕಿ ಸಾಗಣಿ ಗಾಡಿಯಲ್ಲಿ ಇರಿಸಿ 142 ರಾಯಲ್‌ ನೇವಿ ಸೈಲರ್‌ಗಳು 
ಎಳೆದುಕೊಂಡು ಕೊಂಡೊಯ್ದರು. 


» ಶವಯಾತ್ರೆ ಸಾಗಿದ ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿದ್ದ ಭಾರಿ ಜನಸ್ತೋಮದಿಂದ 
ಮೌನಶೋಕ. 


> ಶವಪೆಟ್ಟಗೆಯ ಮೇಲೆ ರಾಯಲ್‌ ಧ್ವಜ ಹೊದ್ದಿಸಿ ಗೌರವ, ಹೈಡ್‌ ಪಾರ್ಕ್‌ ಮತ್ತು ಬಿಗ್‌ 
ಬೆನ್‌ ಬಳಿ ಗನ್‌ ಸೆಲ್ಯೂಟ್‌. 


> ರಾಣಿಯ ಮೊದಲ ಮಗ ಮತ್ತು ಹಾಲಿ ರಾಜ 3ನೇ ಚಾರ್ಲ್ಸ್‌ ಸೇನಾ ಸಮವಸ್ತದಲ್ಲಿ 
ಮೆರವಣಿಗೆಯಲ್ಲಿ ಕಾಣಿಸಿಕೊಂಡರು. ಅವರೊಂದಿಗೆ ಇಬ್ಬರು ಸೋದರರು ಮತ್ತು ನರ್ವ 
ಸೋದರಿ ಕೂಡ ಇದ್ದರು. 


> ಬ್ರಿಟನ್‌ ಪರಮೋಚ್ಚ ನಾಯಕಿ ಅಂತ್ಯಕ್ರಿಯೆಯಲ್ಲಿ ಸೇನೆಯ ಆರು ಸಾವಿರ ಯೋಧರು 
ಭಾಗಿಯಾಗಿದ್ದರು. ರಾಣಿಗಾಗಿ ಅಂತಿಮ ಕರ್ತವ್ಯದ ದಿನವನ್ನು ಶ್ರದ್ಧೆಯಿಂದ 
ನಿರ್ವಹಿಸಿದರು. 


> ರಾಣಿಯ ಶವಪೆಟ್ಟಿಯನ್ನು ಸಮಾಧಿಯಲ್ಲಿ ಇರಿಸುವುದಕ್ಕೂ ಮುನ್ನ ಎರಡು ನಿಮಿಷ 
ಮೌನಾಚರಣೆ ಮತ್ತು ಮ ವಾದ್ಯವ್ಯಂದದಿಂದ ರಾಷ ಷ್ಟಗೀತೆ ಮೊಳಗಿತು. ಇದೇ 
ಸಮಯದಲ್ಲಿ ಬಿಟನ್‌ ಆದ್ಯಂತ 2 ನಿಮಿಷ ಮೌನಾಚರಣೆ ನಡೆಯಿತು. 


ಆಧಾರ:-ವಿಜಯವಾಣಿ, ದಿನಾಂಕ:20.09.2022 


324 


ಭಾಗ-9 
ಶ್ರದ್ದಾಂಜಲಿ 


1. Tarun Mazumdar passes away at 91 


Indian cinema lost one of its icons with the demise of filmmaker Tarun 
Mazumdar. a four-time National Award winner. Padma Shri recipient and Filmfare 
Lifetime. Achievement awardee. He was 91. 


Mazumdar’s death due to renal failure at Kolkata’s SSKM Hospital marked the 
end of the era rooted in the legacy of Bimal Roy, Debaki Bose Pramathesh Barua and 
1950s art-house cinema, characterized by literary adaptations Bengal CM Mamata 
Banerjee paid tribute to Mazumdar, hailing him as a torchbeares of popular social 
cinema that reflected refined taste and spanned multiple genres. 


One of Mazumdars early influences was Charlic Chaplie. He has watched 
many of Chaplin’s films at Bogra in Bangladesh, where he was born in 1931 and 
spent his childhood before migrating to Kolkata to complete his graduation from 
Scottish Church College. Mazumdar was touched by the way Chaplin’s films got 
people to cry while laughing and laugh while crying. Ata very subconscious level, it 
was the same impact he hoped that his own cinema would leave. 


Courtesy: Times of India — dt:- 05.07.2022 
2. ಎಂ.ಡಿ. ರಮೇಶ್‌ ರಾಜ, ಮಾಜಿ ಸದಸ್ಯರು 
ವಿಧಾನ ಪರಿಷತ್‌ ಮಾಜಿ ಸದಸ್ಯ, ಕಾಂಗೆಸ್‌ ಮುಖಂಡ ಎಂ.ಡಿ. ರಮೇಶ್‌ ರಾಜು ನಿಧನ 
ಹೊಂದಿರುತ್ತಾರೆ, ಅವರಿಗೆ 80 ವರ್ಷ ವಯಸಾಗಿತ್ತು, 
ಮಾಜಿ ಶಾಸಕ ಜೆ. ದೇವಯ್ಯ ಅವರ ಪುತ್ತರಾಗಿದ್ದ ರಮೇಶ್‌ ರಾಜು ಕೆರೆಗೋಡು 
ವಿಧಾನಸಭಾ ಕ್ಷೇತ್ರ ಆಸ್ಪಿತ್ವದಲ್ಲಿದ್ದಾಗ ಸ್ಪರ್ಧಿಸಿ ಸೋಲು ಕಂಡಿದ್ದರು. ಎಂ.ಎಸ್‌. ಕೃಷ್ಣ ಅವರು 
ಮುಖ್ಯಮಂತ್ರಿಯಾಗಿದ್ದಾಗ ಅವರನ್ನು ವಿಧಾನ ಪರಿಷತ್‌ಗೆ ನಾಮನಿರ್ದೇಶನ ಮಾಡಲಾಗಿತ್ತು. 
ಮೈಷುಗರ್‌ ಕಾರಾನೆ ಅಧ್ಯಕ್ಷರಾಗಿದ್ದರು ಹಲವು ವರ್ಷಗಳ ಕಾಲ ಕಾಂಗೆಸ್‌ ಜಿಲ್ಲಾ ಘಟಕದ 
ಅಧ್ಯಕ್ಷರಾಗಿದ್ದರು. ಅರಕೇಶ್ರರ ವಿದ್ದಾಸಂಸ್ಥೆಯ ಸಂಸ್ಥಾಪಕ ಅಧ್ದಕರಾಗಿದರು. 
a) ವ Rp) ® [) ರೆಯ ದಿ 
ಆಧಾರ: ಪ್ರಜಾವಾಣಿ, ದಿನಾಂಕ:19.07.2022 


3. ಶಿವಮೊಗ ಸುಬಣ, ಖಾತ ಗಾಯಕ 
Nn ಬ'ಣಿ fo) 


ಕನ್ನಡ ಸುಗಮ ಸಂಗೀತ ಕ್ಷೇತದ ಹಿರಿಯ ಚೇತನ ಶಿವಮೊಗ್ಗ ಸುಬ್ಬಣ್ಣ ನಿಧನ 
ಹೊಂದಿರುತ್ತಾರೆ. ಅವರಿಗೆ 83 ವರ್ಷ ವಯಸಾಗಿತ್ತು. 


ಸುಬ್ಬಣ್ಣ ಅವರ ನಿಜ ನಾಮಧೇಯ ಜಿ. ಸುಬ್ರಹ್ಮಣ್ಯಂ ಆಗಿತ್ತು. ಗಣೇಶ್‌ ರಾವ್‌ ಹಾಗೂ 
ರಂಗನಾಯಕಮ್ಮನವರ ಮುದ್ದಿನ ಮಗನಾದ ಸುಬ್ಬಣ್ಣ ಅವರು ಶಿವಮೊಗ್ಗ. ಜಿಲ್ಲೆಯ ನಗರ ಗ್ರಾಮದಲ್ಲಿ 
1938ರಲ್ಲಿ ಜನಿಸಿದರು. ಇವರ ತಾತ ಶಾಮಣ್ಣವರು ಸಂಗೀತದಲ್ಲಿ ಘನ ವಿದ್ವಾಂಸ ಸರು. ಇವರ ಬಳಿಯಲ್ಲೇ 
ಸುಬ್ಬಣ್ಣ ಅವರು ಪ್ರಾಥಮಿಕ ಸಂಗೀತ ಆರಂಭಿಸಿದ್ದರು. 


325 


ಎಲ್‌ಎಲ್‌ಬಿ ಪದವೀಧರರಾಗಿದ್ದ ಸುಬ್ಬಣ್ಣ ಅವರಿಗೆ ಸಂಗೀತ ಕ್ಷೇತದ ಮೇಲೆ ಎಲ್ಲಿಲ್ಲದ ಪೀತಿ. 
1963ರಲ್ಲಿ ಆಕಾಶವಾಣಿಯ ಗಾಯಕರಾಗಿಯೂ ಆಯ್ಕೆಯಾದರು. ನಾಟಕಕಾರ ಚಂದ್ರಶೇಖರ ಕಂಬಾರರ 
"ಕಾಡುಕುದುರೆ ಓಡಿಬಂದಿತ್ತಾ' ಹಾಡಿನ ಮೂಲಕ ಸುಬ್ಬಣ್ಣ ಹಿನ್ನಲೆ ಗಾಯಕರಾಗಿ ಚಿತ್ರರಂಗ 
ಪ್ರವೇಶಿಸಿದ್ದರು. 1979ರಲ್ಲಿ ಅಂದಿನ ರಾಷ್ಟಪತಿ ನೀಲಂ ಸಂಜೀವ ರೆಡ್ಡಿ ಕಂದ ರಜತಕಮಲ ಪ್ರಶಸ್ತಿ 
ಸ್ಪೀಕರಿಸಿದ್ದರು. ಅಕಾಶವಾಣಿ ಮತ್ತು ಡೊರದರ್ಶನದ ಎ ಟಾಪ್‌ ಶ್ರೇಣಿಯ ಗಾಯಕರಾಗಿದ್ದರು, 
985ರಲ್ಲಿ ರಾಜ್ಯೋತ್ಸವ ಪುರಸ್ಕಾರ, "1999ರಲ್ಲಿ ಸಂತ ಶಿಶುನಾಳ ಷರೀಫ ಪ್ರಶಸ್ತಿ, 2008ರಲ್ಲಿ ಕುವೆಂಪು 
ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್‌ ಪದವಿ, 2003ರಲ್ಲಿ ಬೆಂಗಳೂರು ಗಾಯನ ಸಮಾಜದಿಂದ 
ವರ್ಷದ ಕಲಾವಿದ ಅಲ್ಲದೇ ಇನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ದೊರೆತಿವೆ. ರಾಷ್ಟ್ರವಲ್ಲದೇ 
ಅಮೇರಿಕ, ಸಿಂಗಾಪುರ ಮೊದಲಾದ ಕಡೆ ಸುಗಮ ಸಂಗೀತದ ಕಂಪು ಹರಡಿದ್ದಾರೆ. 


ಅವರ ನೂರಾರು ಧ್ಧನಿಸುರಳಿಗಳು ನಾಡಿನ ಮೂಲೆ ಮೂಲೆಗೂ ತಲುಪಿವೆ. ಎರಡು ಬಾರಿ 
ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸಿರುವ ಸುಬ್ಬಣ್ಣಿ ಅವರು 
ಆಕಾಶವಾಣಿ ನಡೆಸುವ ವಾರ್ಷಿಕ ಸಂಗೀತ ಸ್ಪರ್ಧೆಗಳ ತೀರ್ಪ್ಷುಗಾರರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 
ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಅಯ್ಕೆ ಸಮಿತಿಯ ಸದಸ್ಯರಾಗಿಯೂ ಜವಾಬ್ದಾರಿ ನಿರ್ವಹಿಸಿದ್ದಾರೆ. 

ಕೊಡಗನ ಕೋಳಿ ನುಂಗಿತ್ತಾ ಅಳಬೇಡಾ ತಂಗಿ ಅಳಬೇಡಾ, ಬಿದ್ದೀಯಬೇ ಮುದುಕಿ 
ಬಿದ್ದಿಯಜ್ಜಿ ಮೊದಲ ಸಂತ ಷರೀಫರ ಗೀತೆಗಳನ್ನು ಮನೆಮಾತಾಗಿಸಿದರು. ಜೊತೆಗೆ ಕುವೆಂಪು ಅವರ 
ಆನಂದಮಯ ಗೀತೆಯಂತೂ ಭಾರಿ ಪ್ರಸಿದ್ಧಿಯಾಗಿತ್ತು. 


ಆಧಾರ: ಉದಯವಾಣಿ, ದಿನಾಂ೦ಕ:12.08.2022 
ಜಿ ಪ ಕ 
4. ಪ್ರೊ ಎಂ.ಎಚ್‌. ಕೃಷ್ಣಯ್ಯ , ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ 


ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರೂ ಆಗಿದ್ದ ವಿಮರ್ಶಕ ಪ್ರೊ ಎಂ.ಎಚ್‌. 
ಕೃಷ್ಣಯ್ಯ ನಿಧನ ಹೊಂದಿರುತ್ತಾರೆ. ಅವರಿಗೆ 85 ವರ್ಷ ವಯಸ್ಪಾಗಿತ್ತು. 1937ರ ಜುಲೈ 21 ರಂದು 
ಮೈಸೂರಿನಲ್ಲಿ ಕೃಷ್ಣಯ್ಯ ಜನಿಸಿದ್ದರು. ತಂದೆ ಹುಚ್ಚಯ್ಯ ಹಾಗೂ ತಾಯಿ ಕೆಂಪ ಪಮ್ಮ ಮೈಸೂರು 
ವಿಶ್ವವಿದ್ಯಾಲಯದಿಂದ ಬಿ.ಎ. ಮತ್ತು ಎಂ.ಎ. ಪದವಿ ಪಡೆದಿದ್ದ ಕೃಷ್ಣಯ್ಯ, ಪಾಧ್ಯಾಪಕರಾಗಿ ವೃತ್ತಿ 
ಆರಂಭಿಸಿದ್ದರು. ಬೆಂಗಳೂರು ಕೋಲಾರ ಸೇರಿದಂತೆ ಹಲವು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡಿ 
ನಿವೃತ್ತರಾಗಿದ್ದರು. 


ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಆರ್‌. ಎಂ. ಹಡಪದ ರೂಪಶಿಲ್ಲಿ ಬಸವಯ್ಯ, ಶೃಂಗಾರ 
ಲಹರಿ, ಕಲಾದರ್ಶನ pNP ಮತ್ತು ಸೌಂದರ್ಯ ಪಜ್ಞೆ ಸೇರಿದಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು 
ಕೃಷ್ಣಯ್ಯ ರಚಿಸಿದ್ದರು. ಕುವೆಂಪು ಸಾಹಿತ್ಯ ಚಿತ್ರ ಸಂಪುಟ ಕೃತಿಯನ್ನೂ ಸಂಪಾದಿಸಿದರು. 


ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್‌, ಕನ್ನಡ ಪುಸ್ತಕ ಪ್ರಾಧಿಕಾರ ತಂಜಾವೂರಿನ ದಕ್ಷಿಣ 
ಭಾಗೀಯ ಸಾಂಸ್ಕೃತಿಕ ಕೇಂದ್ರ ಉದಯಭಾನು ಕಲಾ ಸಂಘದಲ್ಲಿ ಕೃಷ್ಣಯ್ಯ ಸಕ್ರಿಯಾರಾಗಿದ್ದರು. 
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಯೂ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದರು. 

ಲಲಿತ ಕಲಾ ಅಕಾಡೆಮಿ ಪುರಸ್ವಾರ ಕರ್ನಟಕ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ ಕರ್ನಾಟಕ 
ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಸಂದಿತ್ತು. 


ತುಂಬಾ ಪ್ರೀತಿ ಬದ್ದತೆ, ಪ್ರಾಮಾಣಿಕತೆ ಕೃಷ್ಣಯ್ಯ ಅವರಲ್ಲಿ ಇತ್ತು. ಲಲಿತಕಲೆ ಅಕಾಡೆಮಿಯಲ್ಲಿ 
ಹಡಪದ್‌ ಅವರೊಂದಿಗೆ ಸೇರಿಕೊಂಡು ಬೇಕಾದಷ್ಟು ಕೆಲಸವನ್ನು ಮಾಡಿದರು. ಶೇಷಾದ್ರಿಪುರಂ 
ಕಾಲೇಜಿನಲ್ಲಿ ನಾವಿಬ್ಲರೂ ಒಟ್ಟಿಗೆ ಪಾಠ ಮಾಡುತ್ತಿದ್ದೆವು ಅವರನ್ನು ನೋಡಿಯೂ ಬಲ್ಲೆ, ಅವರು 


326 


ಶೇ.100ರಷ್ಟು ಜಾತ್ಯತೀತರು. ವೈಯಕ್ತಿಕವಾಗಿ ನನಗೆ ಅತ್ಯಂತ ದೊಡ್ಡ ನಷ್ಟ ಎಂದು ವಿಮರ್ಶಕ ಎಚ್‌. 
ಎಸ್‌. ರಾಘವೇಂದರಾವ್‌ ಹೇಳಿದರು. 


ಆಧಾರ: ಪ್ರಜಾವಾಣಿ, ದಿನಾಂಕ:13.08.2022 
5. ಡಾ:ಮೀರಾತಾಯಿ, ಗಾಂಧಿವಾದಿ 
ಅಪ್ಪಟ ಗಾಂಧಿವಾದಿ, ವಿನೋಬಾ ಭಾವೆಯವರ ಅನುಯಾಯಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 


ನರ) 


ಪುರಸ್ಕೃಕ ಡಾ: ಮೀರಾ ತಾಯಿ ಕೊಪ್ಪಿಕರ ನಿಧನ ಹೊಂದಿರುತ್ತಾರೆ ಅವರಿಗೆ 96 ವರ್ಷ ವಯಸ್ಸಾಗಿತ್ತು. 


ಧಾರವಾಡದ ಶ್ರೀಮಂತ ಕುಟುಂಬದಿಂದ ಬಂದರೂ ಸರ್ವೋದಯ ವಿಚಾರಗಳಿಂದ 
ಪೇರಿತರಾಗಿ 14 ವರ್ಷದವರಿದ್ದಾಗಲೇ ಎಲ್ಲವನ್ನೂ ತ್ಯಜಿಸಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದರು. 
1958ರಲ್ಲಿ ಭೂದಾನ ಚಳುವಳಿಯಲ್ಲಿ ರಾಜ್ಯದೆಲ್ಲಡೆ ಪಾದಯಾತ್ರೆ ಮೂಲಕ ಜಾಗೃತಿ ಮೂಡಿಸಿದ್ದರು. 
ಆರಂಭದಲ್ಲಿ ಮಹಾರಾಷ್ಟದ ವಾರ್ದಾ ಆಶ್ರಮದಲ್ಲಿದ್ದ ಅವರು ನಂತರ ಮುಧೋಳದ ರುಕ್ಕೀಿ ವಾತ್ಸಲ್ಯ 
ಧಾಮದ ಜವಾಬ್ದಾರಿ ತೆಗೆದುಕೊಂಡರು. ಸನ್ಯಾಸತ್ವ ಸ್ಟೀಕರಿಸಿದ್ದರು. 2009-10ನೇ ಸಾಲಿನ ಪ್ರಕಟಿಸಿದ 
ಕನ್ನಡ ರಾಜ್ಯೋತ್ಸ್ತವ ಪ್ರಶಸ್ತಿಯನ್ನು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸ್ಪತ: ಅವರ 
ಆಶ್ರಮಕ್ಕೆ ತೆರಳಿ ವಿತರಿಸಲು ಬಂದಾಗ ಹಣ ನಿರಾಕರಿಸಿದರು. ನಂತರ ಮುಖ್ಯಮಂತ್ರಿಯವರ ಮನವಿಗೆ 
ಸ್ಪಂದಿಸಿ ಹಣವನ್ನು ಬಡವರಿಗಾಗಿ ಬಳಸಿದರು. 


ಅಕ್ಕಮಹಾದೇವಿ ಮಹಿಳಾ ವಿವಿಯಿಂದ 2014ರಲ್ಲಿ ಗೌರವ ಡಾಕ್ಷರೇಟ್‌ 2021-2022ರಲ್ಲಿ 
ಮಹಾತ್ಮ ಗಾಂಧಿ ಸೇವಾ ಕರ್ನಾಟಕ ಪುರಸ್ಕಾರವೂ ಲಭಿಸಿತ್ತು. 


ಮುಖ್ಯಮಂತ್ರಿ ಸಂತಾಪ: ವಾತ್ಸಲ್ಯ ಧಾಮವನ್ನು ಕಟ್ಟಿಕೊಂಡಿದ್ದ ಮೀರಾತಾಯಿ ಅವರು ಸರಳ 
ಜೀವನ, ಶ್ರಮದಾನ, ಹೈನುಗಾರಿಕೆ ಹಾಗೂ ಸಾವಯವ ಕೃಷಿಯನ್ನೇ ನೆಚ್ಚಿಕೊಂಡು ಜೀವನ 
ನೆಡೆಸುತ್ತಿದ್ದರು ಎಂದು ಕೊಪ್ಪಿಕರ್‌ ನಿಧನಕ್ಕೆ ಮುಖ್ಯಮಂತ್ರಿಯವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. 
ಆಧಾರ: ವಿಜಯ ಕರ್ನಾಟಕ ದಿನಾಂಕ:20.08.2022 
6. ಪ್ರೊ: ಕೋಡಿ ಕುಶಾಲಪ್ಪ ಗೌಡ, ಹಿರಿಯ ವಿದ್ವಾಂಸ 


ಹಿರಿಯ ವಿದ್ವಾಂಸ, ಭಾಷಾ ವಿಜ್ಞಾನಿ. ಸಾಹಿತಿ ಪ್ರೊ ಕೋಡಿ ಕುಶಾಲಪ್ಪ ಗೌಡ ಇವರು ನಿಧನ 
ಹೊಂದಿರುತ್ತಾರೆ. ಇವರಿಗೆ 91 ವರ್ಷ ವಯಸ್ಸಾಗಿತ್ತು. ಪೆರಾಜೆ ಗ್ರಾಮದ ಕೋಡಿ ಮನೆತನದಲ್ಲಿ ಜನಿಸಿದ 
ಅವರು ಮದಾಸು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ವಡ್ಡಾರಾಧನೆಯ ಭಾಷಿಕ 
ಅಧ್ಯಯನದ ಪ್ರಬಂಧಕ್ಕೆ ಅಣ್ಣಾಮಲೈ ವಿವಿ ಎಂ.ಲಿಟ್‌, ಕನ್ನಡ ಶಾಸನಗಳ ಭಾಷಾ ವಿಶ್ಲೇಷಣೆ ಎಂಬ 
ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಷರೇಟ್‌ ಪದವಿ ಪಡೆದಿದ್ದರು. ಇಂಗ್ಲೆಡ್‌ನ ಮ್ಯಾಂಚೆಸ್ಟರ್‌ ವಿವಿಯಲ್ಲಿ 10 
ತಿಂಗಳು ವಿಶೇಷ ಅಧ್ಯಯನ ನಡೆಸಿದ ಅವರು ಮದರಾಸಿನ ಪ್ರಸಿಡೆನ್ನಿ ಕಾಲೇಜು ಆಂದ್ರ ಪ್ರದೇಶದ 
ಮದನಪಳ್ಳಿಯ ಧಿಯೋಸಾಫಿಕಲ್‌ ಕಾಲೇಜು, ಅಣ್ಣಾಮಲೈ ವಿವಿಯಲ್ಲಿ ಭಾಷಾ ವಿಜ್ಞಾನದ ಪೌಢ 
ಆದ್ಯಯನ ಕೇಂದದ ಕಾರ್ಯ ನಿರ್ವಾಹಕ ನಿರ್ದೇಶಕರಾಗಿ, ಮದ್ರಾಸು ಕನ್ನಡ ವಿಭಾಗದ ಪ್ರಾಧ್ಯಾಪಕ 
ಹಾಗೂ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದರು. ಅವರ 17 ಕೃತಿಗಳು ಪ್ರಕಟವಾಗಿದ್ದು, 70ಕ್ಕೂ ಹೆಚ್ಚು 
ಸಂಶೋಧನಾ ಪ್ರಬಂಧ ಪ್ರಕಟಿಸಿದ್ದಾರೆ. ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ 
ಪ್ರಶಸಿ ಲಭಿಸಿದೆ. 


ಆಧಾರ: ವಿಜಯವಾಣಿ, ದಿನಾಂಕ:04.09.2022 


327 


7. ಡಾ:ಗುರುರಾಜ್‌ ಹೆಬ್ಬಾರ್‌, ಜನಪ್ರಿಯ ವೈದ್ಯ 
ಬ ರ 


ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಥತ ಕಾಮದೇನು ಸಹಕಾರಿ ವದ್ಯಾಶ್ರಮ (ವೃದ್ಧಾಶ್ರಮ) ಸಂಜೀವಿನಿ 
ಸಹಕಾರಿ ಆಸ್ಪತ್ರೆ ಸಂಸ್ಥಾಪಕರು, ಸಮಾಜ ಸೇವಕರಾಗಿದ್ದ ನಗರದ ಜನಪ್ರಿಯ ವೈದ್ಯ ಡಾ: ಗುರುರಾಜ 
ಹೆಬ್ಬಾರ್‌ ನಿಧನ ಹೊಂದಿರುತ್ತಾರೆ. ಇವರಿಗೆ 72 ವರ್ಷ ವಯಸಾಗಿತ್ತು. ಅನಾರೋಗ್ಯದಿಂದ 
ಬಳಲುತ್ತಿದ್ದ ಅವರು ಹಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ಡಾ: ಗುರುರಾಜ್‌ ಹೆಬ್ಬಾರ್‌ ಅವರ 
ಶರೀರವನು ಮೈಸೂರಿನ ಮೆಡಿಕಲ್‌ ಕಾಲೇಜು ಮತ್ತು ಆಸ್ಪತ್ರೆಗೆ ದಾನವಾಗಿ ನೀಡುವುದಾಗಿ 


ವ 
ಕುಟುಂಬದವರು ತಿಳಿಸಿದ್ದಾರೆ. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:04.09.2022 
8. ಪ್ರಭಾಕರ ರಾಣೆ, ಮಾಜಿ ಸಚಿವ 


ರಾಜ್ಯದಲ್ಲಿ ವಯಸ್ಕರಿಗಾಗಿ ರಾತ್ರಿ ಶಾಲೆ ಆರಂಭಿಸಿದ್ದ ಹಿರಿಯ ರಾಜಕಾರಣಿ, ಬಾಪೂಜಿ 
ಗ್ರಾಮೀಣ ವಿಕಾಸ ಸಮಿತಿ ಮತ್ತು ಜನಶಿಕ್ಷಣ ಸಂಸ್ಥಾನದ ಅಧ್ಯಕ್ಷ ಮಾಜಿ ಸಚಿವ ಪ್ರಭಾಕರ ರಾಣೆ 
ನಿಧನ ಹೊಂದಿರುತ್ತಾರೆ. ಅವರಿಗೆ 81 ವರ್ಷ ವಯಸಾಗಿತ್ತು. 


ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಈಚೆಗೆ ಜಿಲ್ಲಾಸ್ತತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದರು. 
ಗುಣಮುಖರಾಗಿ ಸಿದ್ದರದ ಮನೆಯಲ್ಲಿ ಅರೈಕೆಯಲ್ಲಿದ್ದರು. ಅವರಿಗೆ ಪತ್ನಿ ಇದ್ದಾರೆ. ಶಿಕ್ಷಕರಾಗಿದ್ದ 
ಪ್ರಭಾಕರ ರಾಣೆ ಶಿಕ್ಷಕರ ದಿನವೇ ಜೀವನದ ಅಧ್ಯಯ ಮುಗಿಸಿದ್ದಾರೆ. 1983ರ ಚುನಾವಣೆಯಲ್ಲಿ 
ಕಾರವಾರ - ಜೋಯಿಡಾ ಕ್ಷೇತ್ರದಲ್ಲಿ ಕಾಂಗೆಸ್‌ನಿಂದ ಸ್ಪರ್ಧಿಸಿದ್ದ ರಾಣೆ ಸತತ ಮೂರು ಬಾರಿ 
ಜಯಶಾಲಿಯಾಗಿದ್ದರು. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:06.09.2022 
9. ಉಮೇಶ್‌ ಕತ್ತಿ, ಸಚಿವರು, 


ರಾಜ್ಯ ಕಂಡ ಓರ್ವ ಧೀಮಂತ ನಾಯಕ ಉತ್ತರ ಕರ್ನಾಟಕದ ಮೇರು ಧ್ಹನಿಯಾಗಿದ್ದ ಆಹಾರ 


ಮತ್ತು ಅರಣ್ಯ ಇಲಾಖೆ ಸಚಿವ ಉಮೇಶ್‌ ಕತ್ತಿಯವರು ನಿಧನ ಹೊಂದಿರುತ್ತಾರೆ. ಅವರಿಗೆ 80 ವರ್ಷ 


ವಯಸಾಗಿತ್ತು. 

ಹೃದಯಾಘಾತದಿಂದ ಮೃತರಾಗಿದ್ದ ಸಚಿವ ಉಮೇಶ್‌ ಕತ್ತಿಯವರ ಪಾರ್ಥಿವ ಶರೀರದ 
ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ತವರೂರಾದ ಹುಕ್ಕೇರಿ ತಾಲ್ಲೂಕಿನ 
ಬೆಲ್ಲದಬಾಗೇವಾಡಿ ಗ್ರಾಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಅಸಂಖ್ಯ 
ಅಭಿಮಾನಿಗಳ ಶೋಕಸಾಗರದ ಮಧ್ಯೆ ನೇರವೇರಿತು. 


ತಂದೆ ತಾಯಿ ಪಕ್ಕದಲ್ಲಿ ಸಮಾಧಿ: ಬೆಲ್ಲದ ಬಾಗೇವಾಡಿಯ ಜಮೀನಿನಲ್ಲಿ ತಂದೆ ವಿಶ್ವನಾಥ್‌ ಕತ್ತಿ 
ಮತ್ತು ತಾಯಿ ರಾಜೇಶ್ವರಿ ಅವರ ಸಮಾಧಿ ಪಕ್ಕದಲ್ಲಿ ನಿಗದಿಪಡಿಸಿದ್ದ ಸ್ಥಳದಲ್ಲಿ 50ಕ್ಕೂ 
ಹೆಚ್ಚುಮಠಾಧೀಶರ ಸಮ್ಮುಖದಲ್ಲಿ ಲಿಂಗಾಯಿತ ವೀರಶೈವ ಧರ್ಮದ ವಿಧಿವಿಧಾನಗಳನ್ನು ಕುಟುಂಬಸ್ಥರು 
ಪೂರೈಸಿದರು. ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. 


ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೇರವೇರಿಸಲಾಯಿತು. 


1960ರಂದು ಹುಕ್ಕೇರಿ ತಾಲ್ಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ಆಗರ್ಭ ಶ್ರೀಮಂತ ಕತ್ತಿ 
ಮನೆತನದಲ್ಲಿ ಉಮೇಶ್‌ ಅವರು ಹಿರಿಯ ಸಹಕಾರಿ ವಿಶ್ವನಾಥ್‌ ಹಾಗೂ ರಾಜೇಶ್ವರಿ ದಂಪತಿ ಜೇಷ್ಟ 
ಪುತ್ತನಾಗಿ ಜನಿಸಿದ್ದರು. ಸ್ಪಗಾಮದಲ್ಲಿ ಪ್ರಾಥಮಿಕ ಹಾಗೂ ಮಾದ್ಯಮಿಕ ಶಿಕ್ಷಣ ಪಡೆದು ಬೆಳಗಾವಿ 
ಲಿಂಗರಾಜ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದರು. ಹುಕ್ಕೇರಿ ಶಾಸಕರಾಗಿದ್ದ ತಂದೆ ವಿಶ್ವನಾಥ್‌ ಕತ್ತಿ 


328 


ಅಕಾಲಿಕ ನಿಧನದ ಬಳಿಕ 1985ರಲ್ಲಿ ರಾಜಕಾರಣ ಪ್ರವೇಶಿಸಿ, ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಜನತಾ 
ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದರು. 

ಇಲ್ಲಿಯವರೆಗೆ 8 ಬಾರಿ ಶಾಸಕರಾಗಿರುವ ಇವರು ಇಲ್ಲಿಯವರೆಗೆ ಆರು ಪಕ್ಷಗಳನ್ನು 
ಬದಲಿಸಿದ್ದಾರೆ. ಇಷ್ಟೆಲ್ಲ ಪಕ್ಷ ಬದಲಿಸಿಯೂ ಇವರು ಸೋತಿದ್ದು ಒಮ್ಮೆ ಮಾತ್ರ ಮೇಲಿಂದ ಮೇಲೆ 
ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ರಚನೆಯ ಪ್ರಸ್ತಾಪ, ನಾನು ಡಿ.ಸಿ.ಎಂ ಅಲ್ಲ ಸಿಎಂ ಸ್ಥಾನದ ಅಕಾಂಕ್ಷಿ 
ಎನ್ನುವುದು. ಹೀಗೆ ಆಗಾಗ ಸುದ್ದಿಗೆ ಗ್ರಾಸವಾಗುತ್ತಿದ್ದ ಉಮೇಶ ಕತ್ತಿ ವರ್ಣರಂಚಿತ ರಾಜಕಾರಣಿ, 
ಸೋಲಿಲ್ಲದ ಸರದಾರ ಎಂದೇ ಖ್ಯಾತರಾಗಿದ್ದ ಹುಕ್ಕೆರೀ ಕ್ಷೇತದ ಶಾಸಕ ಉಮೇಶ್‌ ಕತ್ತಿ ಪ್ರಸ್ತುತ 
ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ಅರಣ್ಯ ಖಾತೆ 
ಸಚಿವರಾಗಿದ್ದರು. 


ಮೂರು ದಿನ ಶೋಕಾಚರಣೆ: ಸಚಿವ ಉಮೇಶ್‌ ಕತ್ತಿ ವಿಧಿವಶರಾದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಂತ 
ಮೂರು ದಿನಗಳ ಶೋಕಾಚರಣೆ ಘೋಷಿಸಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು. 


ಆಧಾರ: ಸಂಯುಕ್ತ ಕರ್ನಾಟಕ, ದಿನಾಂಕ:08.09.2022 
10. ಕೆ.ಕಂಪೇಗೌಡ, ಮಾಜಿ ಶಾಸಕ 


ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಶಾಸಕ ಕೆ. ಕೆಂಪೇಗೌಡ ನಿಧನ 
ಹೊಂದಿರುತ್ತಾರೆ. ಅವರಿಗೆ 96 ವರ್ಷ ವಯಸಾಗಿತ್ತು. 


ಅವರು ಪಾಂಡವಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 3 ಬಾರಿ ಶಾಸಕರಾಗಿದ್ದರು ಮೊದಲ 
ಬಾರಿಗೆ 1983ರಲ್ಲಿ ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದರು. 1985ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ, 
1999ರಲ್ಲಿ ಕಾಂಗೆಸ್‌ನಿಂದ ಆಯ್ಕೆಯಾಗಿದ್ದರು. 2008ರಲ್ಲಿ ಮೇಲುಕೋಟೆ ಕ್ಷೇತ್ರದಿಂದ ಬಿಜೆಪಿ 
ಅಭ್ಯರ್ಥಿಯಾಗಿ ಸರ್ಧಿಸಿ ಸೋಲುಂಡಿದ್ದರು. ಬಳಿಕ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದರು. 


ಆಧಾರ: ಪ್ರಜಾವಾಣಿ, ದಿನಾಂಕ:09.09.2022 
11. ಬ್ರಿಟನ್‌ ರಾಣಿ 2ನೇ ಎಲಿಜಬೆತ್‌ 
ಬ್ರಿಟನ್‌ನ ರಾಣಿ 2ನೇ ಎಲಿಜಬೆತ್‌ ನಿಧನ ಹೊಂದಿರುತ್ತಾರೆ. ಅವರಿಗೆ 96 ವರ್ಷ ವಯಸ್ಸಾಗಿತ್ತು. 


ಬ್ರಿಟನ್‌ನ ಇತಿಹಾಸದಲ್ಲಿಯೇ ಸುದೀರ್ಪ ಕಾಲ ರಾಣಿಯಾಗಿದ್ದ ಹಿರಿಮೆ ಅವರದು 1953ರ 
ಜೂನ್‌ 2 ರಂದು ಅಧಿಕಾರ ಸ್ವೀಕರಿಸಿದ್ದರು ಮೃತರ ಗೌರವಾರ್ಥ ಸರ್ಕಾರ 10 ದಿನ ರಾಷ್ಟ್ರೀಯ ಶೋಕ 
ಘೋಷಿಸಿದೆ. ಪಾರ್ಥಿವ ಶರೀರವನ್ನು 'ಬಾಲ್ಕೊರಲ್‌ನ ಎಸ್ಟೇಟ್‌ನಲ್ಲಿ ಇರಿಸಲಾಗಿದ್ದು ನಂತರ ಲಂಡನ್‌ಗೆ 
ಒಯ್ಯಲಾಗುತ್ತದೆ. ರಾಣಿಗೆ ನಾಲ್ತರು ಮಕ್ಕಳು ಹಿರಿಯ 'ಮಗ ವೇಲ್‌ನ ರಾಜಕುಮಾರ, 73 ವರ್ಷದ 
ಚಾರ್ಲ್‌ ಅವರು ತಕ್ಷಣದಿಂದಲೇ 'ಅನ್ನಯವಾಗುವಂತೆ ರಾಜನಾಗಿ ಕರ್ತವ್ಯ ನಿಭಾಯಿಸ ಲಿದ್ದಾರೆ. 


ನಿಧನದ ಸುದ್ದಿ ತಿಳಿದು ಮಕ್ಕಳಾದ ಚಾರ್ಲ್ಸ್‌, ರಾಜಕುಮಾರಿ 72 ವರ್ಷದ ಆ್ಯನೆ 
ರಾಜಕುಮಾರರಾದ 62 ವರ್ಷದ ಆಂಡ 58 ವರ್ಷದ ಎಡ್ದರ್ಡ್‌ ಎಸ್ಟೇಟ್‌ಗೆ ಧಾವಿಸಿದರು. 
ಎಲಿಜಬೆತ್‌ ಅವರು ಬ್ರಿಟನ್‌ನ 15ನೇ ಪ್ರಧಾನಿಯಾಗಿ ಲಿಜ್‌ ಟ್ರಸ್ಟ್‌ ಅವರನ್ನು ನೇಮಿಸಿದ್ದರು. 


ಆಧಾರ: ಪ್ರಜಾವಾಣಿ, ದಿನಾಂಕ:09.09.2022 


329 


ಭಾಗ-10 
ಪ್ರಮುಖ ಲೇಖನಗಳು 


1. Anti-defection law doesn’t work at crunch time. It needs to be 
scrapped 


The complexities of the anti-defection law have surfaced again in the recent 
developments in Maharastra. There are several questions that need to be decided. can 
the speaker (or in his absence, the deputy speaker) decide on a disqualification 
petition while a no-confidence motion is pending against him? Can the Supreme 
Court review the decision ahead of the disqualification decision being made? How 
does the leeway given for merger of a party operate if two-thirds of MLAs of the 
party vote to separate from the party leadership, would they have to merge with 
another party leadership, would they have to merge with another party to avoid 
disqualification? The solution to these issues is to address the root cause, and repeal 
the anti-defection law. 


In brief, the Tenth Schedule to the Constitution (popularly called the anti- 
defection law) provides for disqualification of an MP or MLA if they vote against the 
party whip on any issue. This rule is not applicable if two-thirds of the party 
MPs/ MLAs decide to merge with another party. The decision on disqualification is to 
be taken by the Speaker. 


At first glance, this looks like a reasonable propositon. A legislator who is 
elected on a party ticket is expected to stick to the party’s ideological positions. Also, 
instances of monetary rewards for defections can lead to political instability. They 
also go against the mandate given by the electorate. However, this position 
misrepresents the basic design of parliamentarty democracy. As Ambedkar explained 
while introducing the draft Constitution, the core of the parliamentary system(versus a 
presidential one) is that the government is resoponsible, on a daily basis, to 
Parliament. This is a trade-off for higher accountability at the cost of stability. The 
anti-defection law is antithetical to this principle. 


We need to understand the role of an MP. There are two broad schools of 
thought. The trustee model contends that people expect their representative to exercise 
judgement on what is the best course of action. That is, the MP has to evaluate the 
different policy options, and then take a decision. On the other hand, the delegate 
model suggests that the representative is essentiallly the mouthpiece for the 
constituency and should reflect their views in Parliament. The anti-defection law 
subverts both these notions, and converts the MP to be a delegate of the party. Say, 
there is a Bill that an MP feels is not appropriate, and hurts the interests of a large 
proportion of her constituents. Also assume the MP’s party supports the Bill. The MP 
can neither exercise imdependent judgement nor go according to the wishes of her 
electorate. The wishes of the party will trump all other considerations. 


330 


Thus, this law strikes at the core of Indian democracy. The government has 
legitimacy because it is accountable to MPs. In turn, MPs are accountable to the 
people who elected them. However, due to this law, MPs (especially of the party in 
government) can no longer question its actions. As the government, by definition, has 
a majority in the lower House, it controls all decisions without any checks. 
Parliament, thus, has become a rubberstamp for the government, rather than an 
institution of accountablility. The accountability of representatives to their 
constituents is also weakened. In an electoral democracy, this accountability is 
maintained through periodic elecitons, as MPs have to explain their legislative 
behaviour to the electorate. (Witness the grilling that American candidates face for 
their voting records.) Indian legislators have an easy excuse-they had no choice but 
to vote according to the party’s diktat. This also weakens the incentive to examine 
policy issues and legislative proposals. After all, if the vote is pre-decided, what is the 
point of doing the hard work of understanding complex matters. 


The law also centralises power within political parties. The top leadership can 
dictate terms to all the party legislators. The lack of inner-party democracy in most 
Indian parties exacerbates the problem. One could argue that this law is a factor 
towards splintering of political parties as ambitious leaders foiled by a glass ceiling 
form their own parties. 


And interestingly, as the Maharashtra experience (and earlier ones in several 
states such as Madhya Pradesh, Karnataka, Manipur, Arunachal) show, the law does 
not work at crunch time. Legislators find loopholes if they are rewarded sufficiently. 


The way to address defections has to be a political one, and not a legal one. 
Political parties are broad coalitions of people with similar ideologies. They need to 
attract and retain members through their ideological positions. They also need to 
build internal processes for members to rise to the top positions-as long as a party is 
dominated by a family, an ambitious non-family person has no choice but to exit the 
Party. The solution for defections is not to strengthen the anti-defection law but to 
scrap it. 


Writer:- Madhavan, President, 
PRS Legislative Research 
Courtesy: Times of India, Dated:03.07.2022. 


331 


2. ಕಾರ್ಯಾಂಗದ ಸೊಕ್ಕು ನ್ಯಾಯಾಂಗದ ಕೆಚ್ಚು 


ಸಂವಿಧಾನದತ್ತವಾಗಿರುವ ಅಧಿಕಾರಗಳನ್ನು ಬಳಸಿಕೊಂಡು ಶಾಸಕಾಂಗ, ಕಾರ್ಯಾಂಗ ಮತ್ತು 
ನ್ಯಾಯಾಂಗಗಳು ಕಾರ್ಯನಿರ್ವಹಿಸುತ್ತವೆ. ಇವು ಮೂರೂ ಸ್ಪತಂತ್ರ ಅಂಗಗಳಾಗಿದ್ದು, ಒಂದು 
ಇನ್ನೊಂದರಲ್ಲಿ ಮೂಗು ತೂರಿಸುವುದಿಲ್ಲ. ಆದರೆ, ಶಾಸಕಾಂಗ, ಕಾರ್ಯಾಂಗ ತಪ್ಪು ಮಾಡಿದಾಗ 
ನ್ಯಾಯಾಂಗ ಕಿವಿ ಹಿಂಡುತ್ತದೆ. ಕರ್ನಾಟಕದ ಮಟ್ಟಿಗೆ ಹೈಕೋರ್ಟ್‌, ಸಾರ್ವಜನಿಕ ಹಿತಾಸಕ್ತಿ 
ಪ್ರಕರಣಗಳಲ್ಲಿ ಸರ್ಕಾರದ ಧೋರಣೆ, ಅಧಿಕಾರಿಗಳ ಜಡತ್ವದ ವಿರುದ್ಧ ನಿರಂತರವಾಗಿ ಎಚ್ಚರಿಸುವ 
ಕೆಲಸವನ್ನು ಮಾಡುತ್ತಿದೆ. ಇತ್ತೀಚಿನ ಕೆಲವು ಪ್ರಕರಣಗಳನ್ನು ಇದಕ್ಕೆ ಉದಾಹರಣೆಯಾಗಿ 
ನೀಡಬಹುದು.ಅ ಬಗ್ಗೆ ಇಲ್ಲಿದೆ ಮಾಹಿತಿ. 


ನ್ಯಾಯಂಗವು ಪದೇ ಪದೇ ಸರ್ಕಾರದ ವಿರುದ್ದ "ಗಧಾಪ್ರಹಾರ' ನಡೆಸುತ್ತಿದೆ. ಪ್ರತಿದಿನವೂ 
ಒಂದಿಲ್ಲೊಂದು ಪ್ರಕರಣದಲ್ಲಿ ಸರ್ಕಾರ, ನಾನಾ ಇಲಾಖೆಗಳು, ಹಿರಿಯ ಅಧಿಕಾರಿಗಳನ್ನು ಹೈಕೋರ್ಟ್‌ 
ತೀವ್ರ ತರಾಟೆಗೆ ತಗೆದುಕೊಳ್ಳುವುದು ಮಾಮೂಲಿಯಾಗಿದೆ. 


ಇತ್ತಿಚಿನ ದಿನಗಳಲ್ಲಂತೂ ಅದು ಮತ್ತಷ್ಟು ಹೆಚ್ಚಾಗಿದ್ದು, ಭಂಡ ಸರ್ಕಾರಕ್ಕೆ ನಾಚಿಕೆ ಆಗಲ್ಲೇ? 
ದಪ್ಪ ಚರ್ಮದ ಅಧಿಕಾರಿಗಳಿಗೆ ಕೋರ್ಟ್‌ ಆದೇಶಗಳು ಅರ್ಥವಾಗುತ್ತಿಲ್ಲವೇ? ಒಬ್ಬ ಐಎಎಸ್‌ 
ಅಧಿಕಾರಿಯನ್ನು ಜೈಲಿಗೆ ಕಳಿಸಿದರೆ ಬುದ್ದಿ ಬರುತ್ತದೆ. ಸರ್ಕಾರದ ವರ್ತನೆ ಬೇಸರ ತಂದಿದೆ. 
ಅಧಿಕಾರಿಗಳನ್ನು ಕಾರಾಗೃಹಕ್ಕೆ ಕಳಿಸಲು ಇದು ಸಕಾಲ. ಹೀಗೆ ನ್ಯಾಯಮೂರ್ತಿಗಳು ಕಠಿಣಾತಿ ಕಠಿಣ 
ಶಬ್ದಗಳನ್ನು ಲತ ಮಾಡಿದ" ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಬ್ಬರು ಅಧಿಕಾರಿಗಳ ಬಂಧನವಾಗಿದೆ. 
ಕೋರ್ಟ್‌ ಆದೇಶಗಳನ್ನು ಗೌರವಿಸದ, ನ್ಯಾಯಾಲಯಗಳಿಗೆ ಜೆಲೆ ಕೊಡದ, ತೀರ್ಪುಗಳನ್ನು 
ನಿರ್ಲಕ್ಷಿಸುವ ಸರ್ಕಾರದ ಮತ್ತು ಅದಿಕಾರಿಗಳ ವರ್ತನೆ ಗಮನಿಸಿದರೆ, ಸರ್ಕಾರವೇನೂ ಸೂಕ್ಷ. 
ಸಂವೇದನೆ ಕಳೆದುಕೊಂಡಿದೆಯೇ ಎಂಬ ಅನುಮಾನ ಮೂಡುತ್ತದೆ. 


ಹಾಗಾಗಿ ನ್ಯಾಯಾಲಯವು ಸರ್ಕಾರದ "ಜಡತ್ವ'ವನ್ನು ಅರ್ಥ ಮಾಡಿಕೊಂಡು, ತಾನೇ 
ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಕರೆಯಿಸಿ ಅವರಿಗೆ ಚಳಿ ಬಿಡಿಸುವುದು, ಚಾಟಿ ಬೀಸುವುದು, 
ಬೆವರಿಳಿಸುವುದು ಮಾಡುತ್ತಿದೆ. ರಾಜ್ಯದ ಎಲ್ಲ ಗ್ರಾಮಗಳಿಗೆ ಸ್ಮಶಾನ ಒದಗಿಸುವುದು, ಎಸಿಬಿಯಲ್ಲಿ 
ಭ್ರಷ್ಟಚಾರ, ಕಂದಾಯ ದಾಖಲೆಗಳಲ್ಲಿನ ಎಂಟ್ರಿ ವಿಚಾರ ಹೀಗೆ ಬಹುತೇಕ ಪ್ರಕರಣಗಳಲ್ಲಿ ಚಾಟಿ 
ಬೀಸುವುದು ಮುಂದುವರಿದಿದೆ. ಕಳೆದ ಮೂರು ತಿಂಗಳಲ್ಲಿ ಆಯ್ದ ಕೆಲ ಪ್ರಕರಣಗಳಲ್ಲಿ ಕೋರ್ಟ್‌ 
ಸರ್ಕಾರದ ವಿರುದ್ದ ಖಡಕ್‌ ನುಡಿಗಳನ್ನಾಡಿದೆ. 


ಏಪಿಲ್‌5, 2022 ಪ್ರಕರಣ: ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯಲ್ಲಿ 
ಎಂಆರ್‌ಐ ಮಷಿನ್‌ ಅಳವಡಿಕೆ 


ಹೈಕೋರ್ಟ್‌ ಹೇಳಿದ್ದು: ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್‌ 
ರಾಜ್‌ ಸಿಂಗ್‌ ಅವರನ್ನು ಖುದ್ದು ಕರೆಸಿ ತರಾಟೆಗೆ ತೆಗೆದುಕೊಂಡು, ಹಲವು ವರ್ಷಗಳಿಂದ ನಿಮಗೆ 
ಒಂದು ಯಂತ್ರ ಅಳವಡಿಸಲು ಸಾಧ್ಯವಾಗಿಲ್ಲವೆಂದರೆ ಎಂತಹ ಕೆಲಸ ಮಾಡುತ್ತಿದ್ದೀರಿ ಎಂಬುದು 
ಗೊತ್ತಾಗುತ್ತಿದೆ. ಅಧಿಕಾರಿಗಳು ದಪ್ಪ ಚರ್ಮದ ಜನರು. ವಿಳಂಬಕ್ಕೆ ಯಾರು ಕಾರಣ, ಅವರನ್ನು ಸುಮ್ಮನೆ 
ಬಿಡಲಾಗದು. ಯಂತ್ರ ಅಳವಡಿಸಲು ವಿಫಲವಾಗಿರುವ ಎಲ್ಲ ಅಧಿಕಾರಿಗಳ ವೇತನ ತಡೆ ಹಿಡಿಯುತ್ತೇವೆ. 


ಜೂನ್‌ 7, 2022 ಪ್ರಕರಣ: ರಾಜ್ಯದ ಎಲ್ಲ ತಾಲ್ಲೂಕುಗಳಲ್ಲಿ ಗೋಶಾಲೆಗಳ ಆರಂಭಿಸಿರುವ 
ಕುರಿತ ಪಿಐಎಲ್‌ ವಿಚಾರಣೆ. 


ಕೋರ್ಟ್‌ ಹೇಳಿದ್ದು: ಗೋಶಾಲೆ ಆರಂಭಿಸಲು ಇನ್ನೆಷ್ಟು ವರ್ಷ ಬೇಕು. ಇದೇನು 
ಪಂಚವಾರ್ಷಿಕ ಯೋಜನೆಯೇ? ಒಂದೂವರೆ ವರ್ಷದಿಂದ ಬಾಯಿಯಲ್ಲಿ ಹೇಳುತ್ತಿದ್ದೀರಿ, ಎನೂ 


332 


ಮಾಡುತ್ತಿಲ್ಲ. ಹೀಗಾದರೆ ಹೇಗೆ? ಗೋಶಾಲೆ ಆರಂಭಿಸಿ ಎಂದು ನಾವು ಆದೇಶಿಸಿದ್ದರೆ, ನೀವು ಭೂಮಿ 
ಹುಡುಕುತ್ತ ಇದ್ದೀವಿ, ಕೊಳೆವೆ ಬಾವಿ ಕೊರೆಸುತ್ತಿದ್ದೇವೆ ಎಂದೆಲ್ಲಾ ಕತೆ ಹೇಳುತ್ತಿದ್ದೀರಿ. ಕೋರ್ಟ್‌ಗೆ 
ಅದೆಲ್ಲಾ ಬೇಡ, ಯಾವ ಗೋಶಾಲೆಗಳು ಎಲ್ಲ ಜಿಲ್ಲೆಗಳಲ್ಲಿ ಸಿದ್ದವಾಗುತ್ತವೆ ಹೇಳಿ, ವೇಳಾಪಟ್ಟಿ ಕೊಡಿ. 


ಏಪ್ರೀಲ್‌ 19, 2022 ಪ್ರಕರಣ: ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆಸಿರುವ ಕಾಮಗಾರಿಗೆ ಗುತ್ತಿಗೆ ಹಣ 
ಪಾವತಿಸದ ವಿಚಾರ. 


ಹೈಕೋರ್ಟ್‌ ಹೇಳಿದ್ದು: ಗುತ್ತಿಗೆ ಹಣ ಪಾವತಿಯಾಗಿಲ್ಲ ಎಂಬ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾದ 
ಗುತ್ತಿಗೆದಾರ ಸಂತೋಷ್‌ ಪಾಟೀಲ್‌ ಪ್ರಕರಣವನ್ನು ಪ್ರಸ್ತಾಪಿಸಿತು. ಅದಕ್ಕೆ ಹೈಕೋರ್ಟ್‌ "ಇನ್ನೂ ಎಷ್ಟು 
ಜನ ಗುತ್ತಿಗೆದಾರರು ಸಾಯಬೇಕೆಂದುಕೊಂಡಿದ್ದೀರಿ. ಕೆಲಸ ಮಾಡಿದರೂ ಹಣ ಪಾವತಿಗೆ ಯಾಕೆ 
ಮೀನಮೇಷ ಎಣಿಸುತ್ತಿದ್ದೀರಿ. ಈ ಪ್ರಕರಣವನ್ನು ಸುಮ್ಮನೆ ಬಿಡಲಾಗುವುದಿಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯ 
ಕಾಣಿಸಲೇಬೇಕು. ಹಣ ಯಾಕೆ ಪಾವತಿ ಮಾಡಿಲ್ಲ ಎಂಬ ಬಗ್ಗೆ ಸೂಕ್ತ ವಿಚರಣೆ ನೀಡಬೇಕು. ಇಲ್ಲದೇ 
ಹೋದಲ್ಲಿ ಆಯುಕ್ಷರೇ ಖುದ್ದು ಹಾಜರಾಗುವಂತೆ ಆದೇಶಿಸಲಾಗುವುದು. 


ಜೂನ್‌ 9, 2022 ಪ್ರಕರಣ: ರಾಜ್ಯದ ಎಲ್ಲ ಗ್ರಾಮಗಳಿಗೆ ಸ್ಮಶಾನದ ಜಾಗ ಒದಗಿಸಲು ಆದೇಶಿಸಿ 
ಮೂರು ವರ್ಷವಾದರೂ ಪಾಲನೆ ಮಾಡದ್ದಕ್ಕೆ ಹೂಡಿರುವ ನ್ಯಾಯಾಂಗ ನಿಂದನೆ. 


ಕೋರ್ಟ್‌ ಹೇಳಿದ್ದು; ಭಂಡ ಸರ್ಕಾರಕ್ಕೆ ನಾಚಿಕೆ ಆಗಲ್ಲವೇ? ಹೆಣಗಳನ್ನು ರಸ್ತೆಗಳಲ್ಲಿ 
ಹೂಳಬೇಕಾ? ಸರ್ಕಾರ ಮಾಡಬೇಕಾದ ಕೆಲಸವನ್ನು ಕೋರ್ಟ್‌ ಮಾಡಬೇಕಾಗಿದೆ. ಸರ್ಕಾರಕ್ಕೆ ನಾಚಿಕೆ 
ಆಗಬೇಕು. ಸತ್ತವರಿಗೆ ಸ್ಮಶಾನದಲ್ಲಿ ಜಾಗ ಒದಗಿಸಲು ಸರ್ಕಾರ ಇಷ್ಟೊಂದು ಬೇಜಾವಬ್ದಾರಿಯಿಂದ 
ನಡೆದುಕೊಳ್ಳುತ್ತಿರುವುದು ಕಳವಳಕಾರಿ. ಒಳ್ಳೆಯ ಕೆಲಸ ಮಾಡಿದರೆ ಜನ ಮೆಚ್ಚಿ ಮತ ಹಾಕುತ್ತಾರೆ. 
ಮೂರು ವರ್ಷ ಕಳೆದರೂ ಕೋರ್ಟ್‌ ಆದೇಶ ಪಾಲನೆ ಮಾಡದ ಸರ್ಕಾರದ ಧೈರ್ಯ ಮೆಚ್ಚಬೇಕು. 
ಇಂತಹ ಭಂಡ ಸರ್ಕಾರವನ್ನು ನೋಡಿಲ್ಲ. 


ಜೂನ್‌ 6,2022 ಪ್ರಕರಣ: ಪೌರಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಗ್ರೂಪ್‌-ಸಿ ಸಿಬ್ಬಂದಿ 
"ಗೂಪ್‌-ಬಿ'ಗೆ ವಿಲೀನ ವಿಚಾರ. 


ಹೈಕೋರ್ಟ್‌ ಹೇಳಿದ್ದು: ಕೋರ್ಟ್‌ ಆದೇಶ ಪಾಲಿಸದ ಸರ್ಕಾರ ಮತ್ತು ಅಧಿಕಾರಿಗಳ 
ಸ ಬೇಸತ್ತಿದ್ದೇವೆ. ಹರಿಯ ಐಎಎಸ್‌ ಅಧಿಕಾರಿಯೊಬ್ಬರನ್ನು ಜೈಲಿಗೆ ಕಳುಹಿಸದ ಹೊರತು 
ಸರ್ಕಾರ ಎಚ್ಜೆತ್ತುಕೊಳ್ಳುವುದಿಲ್ಲ. ಅಧಿಕಾರಿಗಳನ್ನು ಜೈಲಿಗೆ ಕಳುಹಿ ರ pp ಸಕಾಲ. ಕೋರ್ಟ್‌ 
ಆದೇಶ ಪಾಲಿಸಲು ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ತಗೆದುಕೊಳ್ಳುವುದು 
ಅನಿವಾರ್ಯ. ಅಧಿಕಾರಿ ಜೈಲಿಗೆ ಹೋಗುವ ದಿನ ಯಾವಾಗ ಬೇಕಾದರೂ ಬರಬಹುದು. 


ಜೂನ್‌ 10, 2022 ಪ್ರಕರಣ: ಆರ್‌ಟಿಸಿಯಲ್ಲಿ ಜಮೀನು ಖರೀದಿಸಿದವರ ಹೆಸರು 
ನಮೂದಿಸದಿರುವುದು. 


ಕೋರ್ಟ್‌ ಹೇಳಿದ್ದು: ಕೆಜಿಎಫ್‌ ತಹಸೀಲ್ದಾರ್‌ ಸುಜಾತಾ ರಾಮ್‌ ಅವರನ್ನು ಕೋರ್ಟ್‌ಗೆ 
ಕರೆಯಿಸಿ, ಕೋರ್ಟ್‌ ಆದೇಶ ಪಾಲಿಸದಿದ್ದರೆ ಜೈಲಿಗೆ ಹೋಗಲು ಸಿದ್ದರಾಗಿ. ಜೈಲಿನಲ್ಲಿ ಅವರಿಗೆ 
ಕೋರ್ಟ್‌ ಘನತೆಯ ಅರಿವಾಗಲಿ. ಪೊಲೀಸರನ್ನು ಕರೆಸಿ ಈಗಲೇ ಜೈಲಿಗೆ ಕಳುಹಿಸುತ್ತೇವೆ. ಕೋರ್ಟ್‌ 
ಆದೇಶಗಳ ಬಗ್ಗೆ ಅಧಿಕಾರಿಗಳು ಇಷ್ಟೊಂದು ತಾತ್ಲಾರ ಧೋರಣೆ ತೋರುತ್ತಿರುವುದು ಕರ್ನಾಟಕದಲ್ಲಿ 
ಮಾತ್ರ, ಕೋರ್ಟ್‌ ಘನತೆ ಬಗ್ಗೆ ಅಧಿಕಾರಿಗಳಲ್ಲಿ ಕಿಂಚಿತ್ತೂ ಪರಿಜ್ಞಾನವಿಲ್ಲ. ಹೈಕೋರ್ಟ್‌ನ 
ಪರಮಾಧಿಕಾರ ಏನು ಅನ್ನೋದನ್ನು ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಿ ಜ್ಞಾನೋದಯ 
ಮಾಡಿಸಬೇಕಾಗುತ್ತದೆ. 


ಆಧಾರ: ವಿಜಯ ಕರ್ನಾಟಕ, ದಿನಾಂ೦ಕ:05.07.2022. 


333 


3. ಅಡ್ಡಿ ದಾಟುವುದೇ ರಾಜ್ಯ 


ಯೋಜನೆ ವಿವರ:- 


ಕನಸಿನ "ಮೇಕೆದಾಟು' ಯೋಜನೆಗೆ ಸಿಗುತ್ತಾ ಗೀನ್‌ ಸಿಗ್ನಲ್‌ ಕಾವೇರಿ ನೀರು ನಿರ್ವಹಣಾ 
ಪ್ರಾಧಿಕಾರದ ಸಭೆ ಇಂದು ಮೇಕೆದಾಟು ಅಣೆಕಟ್ಟೆ ನಿರ್ಮಾಣ ಯೋಜನೆಗೆ ಒಟ್ಟು 5,352 ಹೆಕ್ಟೇರ್‌ 
ಭೂಮಿಯ ಅಗತ್ಯವಿದೆ. ಈ ಪೈಕಿ 4,996 ಹೆಕ್ಟೇರ್‌ ಭೂಮಿ ಮುಳುಗಡೆಯಾಗಲಿದೆ. ಇದರಲ್ಲಿ ಕಾವೇರಿ 
ವನ್ಯಜೀವಿ ಧಾಮದ 3,181 ಹೆಕ್ಟೇರ್‌ ಹಾಗೂ ಒಟ್ಟು 1,869 ಹೆಕ್ಟೇರ್‌ ಮೀಸಲು ಅರಣ್ಯ ಹಾಗೂ 201 
ಹೆಕ್ಟೇರ್‌ ಮಾತ್ರ ಕಂದಾಯ ಭೂಮಿ ಸೇರಿದೆ. ಯೋಜನಾ ವೆಚ್ಚವನ್ನು ರೂ.9,000/- ಕೋಟಿ ಅಂದಾಜು 
ಮಾಡಲಾಗಿದ್ದು, ಎಲ್ಲ ಅನುಮೋದನೆ ಪ್ರಕ್ರಿಯೆ ಬಳಿಕ ಯೋಜನೆಗೆ ಸಿಗುವ ವೇಳೆಗೆ ಈ ಮೊತ್ತ 
ದುಪುಟ್ಟಾಗುವ ಸಾಧ್ಯತೆಗಳಿವೆ. 


ರಾಜ್ಯದ 11 ಜಿಲ್ಲೆಗಳ ಪಾಲಿನ ಜೀವನದಿ ಕಾವೇರಿಗೆ ಅಡ್ಡಲಾಗಿ ಸಮಾನಾಂತರ ಜಲಾಶಯ 
ನಿರ್ಮಿಸಿ ರಾಜಧಾನಿ ಬೆಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಕುಡಿಯುವ ನೀರೊದಗಿಸುವ 
ಮಹತ್ಲಾಕಾಂಕ್ಷೆಯ "ಮೇಕೆದಾಟು' ಯೋಜನೆ ಸಾಕಾರದ ದಿಸೆಯಲ್ಲಿ 9ವರ್ಷಗಳ ಬಳಿಕ ಹೊಸ ನಿರೀಕ್ಷೆ 
ಗರಿಗೆದರಿದೆ. 2013ರಲ್ಲಿ ಮೊದಲಿಗೆ ಘೋಷಣೆಯಾಗಿದ್ದ ಈ ಯೋಜನೆಯ ಪ್ರಸ್ತಾಪ ಜುಲೈ 6 ರಂದು 
ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ (ಸಿಡಬ್ಬ್ಯೂಎ೦ಎ) ಮುಂದೆ ಚರ್ಚೆಗೆ ಬರುತ್ತಿದ್ದು ಸಭೆಯ 
ಘಫಲಶುತಿ ಕುತೂಹಲ ಕೆರಳಿಸಿದೆ. 


ರೈತರ ಹಿತದೃಷಿಯಿಂದ ಉದ್ದೇಶಿತ ಮೇಕೆದಾಟು ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು 
ತಮಿಳುನಾಡು ರಾಜ್ಯ ವಿಧಾನಸಭೆ ಕಳೆದ ಮಾರ್ಚ್‌ 28ರಂದು ಸರ್ವಾನುಮತ ನಿರ್ಣಯ ಕೈಗೊಂಡಿತ್ತು. 
ಜೊತೆಗೆ ರಾಜ್ಯದ ಪಾಲಿಗೆ ಹಂಚಿಕೆಯಾಗಿರುವ 284.75 ಟಿಎಂಸಿ ಅಡಿ ನೀರಿನ ಪಾಲನ್ನು ಸದ್ದಳಕೆ 
ಮಾಡಿಕೊಳ್ಳುವುದು ತನ್ನ ಪಾಲಿನ ಹಕ್ಕು ಎಂದು ರಾಜ್ಯ ಸರ್ಕಾರ ಪ್ರತಿಪಾದಿಸುತ್ತಿದೆ. ಹಾಗಾಗಿ 
ನದಿಪಾತ್ರದ ಎಲ್ಲ ರಾಜ್ಯಗಳ ಸದಸ್ಯತ್ತದ ಸಿಡ್ಯ್ಯೂಎಂಎ ನಿಗದಿತ ಈ ಸಭೆ ಕುತೂಹಲಕ್ಕೆ 


ಎಡೆಮಾಡಿಕೊಟ್ಟಿದೆ. 
ಮೇಕೆದಾಟು ಯೋಜನೆ ಏಕೆ 


> ಬೆಂಗಳೂರಿನಿಂದ 90 ಕಿ.ಮೀ. ದೂರದಲ್ಲಿ ತಮಿಳುನಾಡು ಗಡಿಯಿಂದ 4 ಕಿ.ಮೀ. 
ಈಚೆಗೆ ಕಾವೇರಿ ನದಿಗೆ ಅಡ್ಡಲಾಗಿ ಒಟ್ಟು 67.16 ಟಿಎಂಸಿ ನೀರು ಸಂಗ್ರಹಣಾ 
ಸಾಮರ್ಥ್ಯದ ಬಹು ಉದ್ದೇಶದ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡುವುದು 


ರಾಜ್ಯ ಸರ್ಕಾರದ ನಿರ್ಧಾರ. 


» ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ 4.75 ಟಿಎಂಸಿ ಕುಡಿಯುವ ನೀರು 
ಪೂರೈಕೆ ಹಾಗೂ 400 ಮೆಗಾವ್ಯಾಟ್‌ ಜಲವಿದ್ಯುತ್‌ ಉತ್ಪಾದಿಸಬಹುದು. 


> ಕಾವೇರಿ ಮತ್ತು ಅರ್ಕಾವತಿ ಸಂಗಮಗೊಳ್ಳುವ ಜಾಗದಿಂದ 15 ಕಿ.ಮೀ. ದೂರದ 
ಒಂಟಿಗೊಂಡ್ಲು ಬಳಿ ಜಲಾಶಯ ನಿರ್ಮಾಣಕ್ಕೆ ಪ್ರಸ್ತಾಪಿಸಿ, ಸಮಗ್ರ ಯೋಜನಾ ವರದಿ 
(ಡಿಪಿಆರ್‌) ಸಿದ್ದಪಡಿಸಲಾಗಿದೆ. 


ಈವರೆಗೆ ಏನೇನು ಆಗಿದೆ 
> ರಾಜ್ಯ 2013ರಲ್ಲಿ ಮೊದಲ ಬಾರಿಗೆ ಮೇಕೆದಾಟು ಯೋಜನೆ ಪ್ರಕಟಿಸಿತು. 


334 


» ಸಮಗ್ರ ಯೋಜನಾ ವರದಿ (ಡಿಪಿಆರ್‌) ಸಿದ್ದಪಡಿಸಿ ಜನವರಿ 2019ರಲ್ಲಿ ಕೇಂದ್ರ ಜಲ 
ಆಯೋಗಕ್ಕೆ (ಸಿಡಬ್ರ್ರ್ಯೂಸಿ) ಸಲ್ಲಿಕೆಯಾಯಿತು. 


» ಯೋಜನೆಯು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ (ಸಿಡಬ್ಬ್ಯೂಎಂಎ) 
ವರ್ಗಾವಣೆ. 


>» ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೆರಿ ಪ್ರಾಧಿಕಾರದ ಸದಸ್ಯ ರಾಜ್ಯಗಳು. 


> ಜಲಾಶಯ ನಿರ್ಮಾಣಕ್ಕೆ ನದಿ ಕೆಳಪಾತ್ರದ ರಾಜ್ಯದ ಸಮ್ಮಶಿ ಕಡ್ಡಾಯ ಎಂಬ 
ತಮಿಳುನಾಡು ಪ್ರತಿಪಾದನೆ, ಹಾಗಾಗಿ ಸಭೆ ನಡೆದಿರಲಿಲ್ಲ. 


pa ರಾಜ್ಯ ಸರ್ಕಾರದ ನಿರಂತರ ಪ್ರಯತ್ನ ನಡೆಸಿ; ಕೇಂದದ ಮೇಲೆ ಒತ್ತಡ ಸ್ಥ ಸೃಷ್ಟಿಸಿ ಸಿದ ಬಳಿಕ 


ಸಿಡಬ್ಬ್ಯೂ ಎಂಎ ಸಭೆ ನಿಗದಿಯಾಗವ. 
ವಿವಾದದ ಹಿನ್ನೆಲೆ ಏನು 


ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ಸ್ಪಾತಂತ್ಯಪೂರ್ವ ಬ್ರಿಟಿಷ್‌ ಆಳ್ಸಿಕೆಯ ಮದ್ರಾಸ್‌ ಪ್ರಾಂತ್ಯ 
ಹಾಗೂ ಮೈಸೂರು ಸಂಸ್ಥಾನದ ನಡುವೆ 1892ರಲ್ಲಿಯೇ ವಿವಾದ ಸೃಷ್ಟಿಯಾಗಿತ್ತು. ಕೃಷ್ಣರಾಜಸಾಗರ 
ಅಣೆಕಟ್ಟೆ ನಿರ್ಮಾಣ ಸಂಬಂಧ 1924ರಲ್ಲಿ ಉಭಯ ಸಂಸ್ಥಾನಗಳ ನಡುವೆ ಒಪ್ಪಂದ ಏರ್ಪಟ್ಟಿತ್ತು. ಈ 
ಒಪ್ಪಂದದ ಅವಧಿ 50 ವರ್ಷಗಳಿಗೆ ಮುಕ್ತಾಯವಾಗಿದೆ ಎಂದು ತಮಿಳುನಾಡು ಮತ್ತೆ ತಕರಾರು ತೆಗೆದು 
ನೀರು ಹಂಚಿಕೆಗಾಗಿ ನ್ಯಾಯಮಂಡಳಿ ರಚನೆಗೆ ಒತ್ತಾಯಿಸಿತ್ತು. 1990ರಲ್ಲಿ ಕಾವೇರಿ ನ್ಯಾಯಾಧಿಕರಣ 
ರಚನೆಗೊಂಡು 2007ರಲ್ಲಿ ಅಂತಿಮ ತೀರ್ಪು "ಪ್ರಕಟವಾಗಿತ್ತು ಕರ್ನಾಟಕ್ಕೆ 270 ಟಿಎಂಸಿ, 
ತಮಿಳುನಾಡಿಗೆ 419 ಟಿಎಂಸಿ, ಕೇರಳಕ್ಕೆ 30 ಟಿಎಂಸಿ ಹಾಗೂ ಪುದುಚೆರಿಗೆ 97 ಟಿಎಂಸಿ ನೀರನ್ನು 
ಹಂಚಿಕೆ ಮಾಡಲಾಯಿತು. ನ್ಯಾಯಾಧಿಕರಣದ ಅಂತಿಮ ತೀರ್ಪಿಗೆ ಕರ್ನಾಟಕ ಮತ್ತು ತಮಿಳುನಾಡು 
ಅಸಮಾಧಾನ ವ್ಯಕ್ತಪಡಿಸಿ, ಪ್ರಕರಣ ಸುಪ್ರೀಂಕೋರ್ಟ್‌ ಮೆಟ್ಟಿಲೇರಿತ್ತು. 2018ರಲ್ಲಿ ಸುಪ್ರೀಂಕೋರ್ಟ್‌ 
ಅಂತಿಮ ರ ಪ್ರಕಟವಾಗಿತ್ತು ಮತ್ತು ಕರ್ನಾಟಕಕ್ಕೆ 284.75 ಟಿಎಂಸಿ ಹಾಗೂ ತಮಿಳುನಾಡಿಗೆ 
404.25 ಟಿಎಂಸಿ ನೀರನ್ನು ಮರುಹಂಚಿಕೆ ಮಾಡಿತ್ತು. 


ರಾಜ್ಯದ ಹಕ್ಕು ಪ್ರತಿಪಾದನೆ 


> ಕಾವೇರಿ ನದಿಯಲ್ಲಿ ತನ್ನ ಪಾಲಿಗೆ ಹಂಚಿಕೆಯಾಗಿರುವ ನ್ಯಾಯಯುತ ಪಾಲನ್ನು 
ಬಳಸಿಕೊಳ್ಳಲು ತನ್ನದೇ ನೆಲದಲ್ಲಿ ಜಲಾಶಯ ನಿರ್ಮಿಸಿಕೊಳ್ಳುವುದು ತನ್ನ ಹಕ್ಕು ಎಂದು 
ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸಮರ್ಥಿಸಿಕೊಂಡಿದೆ. ಬೆಂಗಳೂರು ಮತ್ತು 
ಸುತ್ತಮುತ್ತಲ ಪ್ರದೇಶಗಳ ಕುಡಿಯುವ ನೀರು ಪೂರೈಕೆಗೆ ಈ ಯೋಜನೆ 
ಅತ್ಯಗತ್ಯವಾಗಿದೆ. ಮೇಕೆದಾಟು ಬಳಿ ಜಲಾಶಯ ನಿರ್ಮಾಣದಿಂದ ನದಿಪಾತ್ರದ 
ತಮಿಳುನಾಡಿಗೆ ಯಾವ ಬಾಧಕವೂ ಇಲ್ಲ. ಅತಿವೃಷ್ಟಿ ವೇಳ ವ್ಯರ್ಥವಾಗಿ ಸಮುದದ 
ಪಾಲಾಗುವ ನೀರನ್ನು ಶೇಖರಿಸಿಟ್ಟುಕೊಂಡು, ಸಂಕಷ್ಟದ ಸಮಯದಲ್ಲಿ ಬಳಸಿಕೊಳ್ಳಲು 
ಉಭಯ ರಾಜ್ಯಗಳಿಗೂ ಈ ಯೋಜನೆಯಿಂದ ಅನುಕೂಲಕರವಾಗಲಿದೆ. 


> ತನ್ನ ಪಾಲಿನ ನೀರಿನ ಬಳಕೆಗೆ ಡ್ಯಾಂ ನಿರ್ಮಾಣ ಮಾಡುವುದು ರಾಜ್ಯದ ಹಕ್ಕು. 
ಕುಡಿಯುವ ನೀರಿನ ಅವಶ್ಯಕತೆ ಪೂರೈಸುವ ಜೊತೆಗೆ, ಉದ್ದೇಶಿತ ಜಲಾಶಯದಿಂದ 
ವಿದ್ಯುತ್‌ ಅಭಾವ ತುಗ್ಗಿಸ ಲೂ ಅನುಕೂಲವಾಗಲಿದೆ. ಈ ಪ್ರದೇಶದಲ್ಲಿ ಪ್ರವಾಸಿ 
ಚಟುವಟಿಕೆಗೂ ಪೂರಕವಾಗಲಿದೆ ಎ೦ಬ ವಾಸ್ತವಾಂಶವನ್ನೂ ರಾಜ್ಯ ಈಗಾಗಲೇ ಕೇಂದ್ರ 


ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. 


335 


ತಮಿಳುನಾಡು ಆಕ್ಷೆ ಪ 


ಕರ್ನಾಟಕ ತನ್ನ ಪಾಲಿನ ನೀರು ಬಳಸಿಕೊಳ್ಳಲು ಹಾಲಿ ಜಲಾಶಯಗಳು ಸಾಕು. ಮತ್ತೊಂದು 
ಜಲಾಶಯ ನಿರ್ಮಾಣ ಮಾಡಿ ನೀರು ಸಂಗಹ ಮಾಡುವುದರಿಂದ ತನಗೆ ಅನ್ಯಾಯವಾಗಲಿದೆ ಎಂದು 
ತಮಿಳುನಾಡು ವಾದಿಸುತ್ತಿದೆ. ಕಬಿನಿ ಹಾಗೂ ಕೃಷ್ಣರಾಜಸಾಗರ ಜಲಾಶಯಗಳ ಮೂಲಕ ನದಿಯಲ್ಲಿ 
ನೀರು ಹರಿಯುವುದನ್ನು ಕರ್ನಾಟಕ ನಿಯಂತ್ರಿಸುತ್ತದೆ. ಆದರೆ, ಕಾವೇರಿ ಪಾತ್ರದ ಶಿಂಷಾ, ಅರ್ಕಾವತಿ 
ಮತ್ತು ಸುವರ್ಣಾವತಿ ಉಪನದಿಗಳ ನೀರು ಸರಾಗವಾಗಿ ತಮಿಳುನಾಡಿನತ್ತ ಹರಿದುಬರುತ್ತಿರುವುದನ್ನು 
ತಡೆಯುವುದು ಕರ್ನಾಟಕದ ಉದ್ದೇಶಿತ ಮೇಕೆದಾಟು ಯೋಜನೆಯದ್ದಾಗಿದೆ ಎಂದು ತಮಿಳುನಾಡು 
ದೂರುತ್ತಿದೆ. ಕುಡಿಯುವ ನೀರಿನ ಹೆಸರಿನಲ್ಲಿ ಒಟ್ಟು 67.16 ನೀರು ಸಂಗಹ ಸಾಮರ್ಥ್ಯದ ಜಲಾಶಯ 
ನಿರ್ಮಿಸಿ, ನ್ಯಾಯಾಧಿಕರಣದ ತೀರ್ಪಿಗೆ ವಿರುದ್ಧವಾಗಿ ನೀರಾವರಿ ಪ್ರದೇಶ ವಿಸ್ತರಣೆಗೆ ಕರ್ನಾಟಕ 
ಮುಂದಾಗಿದೆ ಎಂದು ತಮಿಳುನಾಡು ಆಕ್ಷೇಪಿಸುತ್ತಿದೆ. 


ಪರಿಸರವಾದಿಗಳ ವಾದ 


* ಯೋಜನೆಗೆ ಸಿಡಬ್ರ್ಯೂಎಂಎ ಅನುಮೋದನೆ ದೊರೆತ ಬಳಿಕ, ಕೇಂದ್ರ ಜಲ ಶಕ್ತಿ 
ಸಚಿವಾಲಯದ ಅನುಮೋದನೆ ಅಗತ್ಯವಿರುತ್ತದೆ. ಪರಿಸರ ಸಚಿವಾಲಯದ 


ಅನುಮೋದನೆ ಬಾಕಿ ಇದೆ. 


e ಪರಿಸರ ವಾದಿಗಳಿಂದಲೂ ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತವಾಗಿದೆ. 
ಮೇಕೆದಾಟು ಯೋಜನೆಯಿಂದ ಪ್ರಮುಖ ಆನೆ ಕಾರಿಡಾರ್‌ ಒಳಗೊಂಡ ಕಾವೇರಿ 
ವನ್ಯಜೀವಿ ಧಾಮ ಮುಳುಗಡೆಯಾಗಲಿದೆ. 


* ಅಳಿವಿನಂಚಿನಲ್ಲಿರುವ ಹಲವು ವನ್ಯ ಸಂತತಿ ನಾಶವಾಗಲಿವೆ. ಮಲೆಮಹದೇಶ್ವರ ಬೆಟ್ಟ, 
ಬಿಳಿಗಿರಿರಂಗನ ಬೆಟ್ಟದ ಹುಲಿಗಳಿಗೆ ಬಫರ್‌ ರೋನ್‌ ರೀತಿಯಲ್ಲಿರುವ ಈ ಪ್ರದೇಶ 
ಮುಳುಗಡೆಯಾದರೆ, ಮಾನವ-ವನ್ಯ ಪ್ರಾಣಿಗಳ ಸಂಘರ್ಷ ಹೆಚ್ಚಲಿದೆ ಎಂಬ 
ಆಕ್ಷೇಪಗಳನ್ನು ಪಟ್ಟಿಮಾಡಿದೆ. 

ಕಾಂಗೆಸ್‌ ಪಾದಯಾತ್ರೆ 


“ಜಾಗತಿಕ ಟೆಂಡರ್‌ ಕರೆದು ಡಿಪಿಆರ್‌ ಸಿದ್ದಪಡಿಸಿದ ಬಳಿಕವೂ ಯೋಜನೆಯಲ್ಲಿ ಯಾವುದೇ 
ಪ್ರಗತಿಯಾಗಿಲ್ಲ ಮತ್ತು ಅನುಮೋದನಾ ಪ್ರಿಯೆ ಚುರುಕುಗೊಳಿಸುವಲ್ಲಿ ಸರ್ಕಾರ ಉತ್ತುಕತೆ ತೋರುತ್ತಿಲ್ಲ” 
ಎಂದು ಆಪಾದಿಸಿ ಕಾಂಗೆಸ್‌ ಕಳೆದ ಜನವರಿ ಮೊದಲ ವಾರ ಸಂಗಮದಿಂದ ಬೆಂಗಳೂರುವರೆಗೆ 
ಪಾದಯಾತ್ರೆ ನಡೆಸಿತ್ತು. ಈ ಆಪಾದನೆಯನ್ನು ನಿರಾಕರಿಸಿದ ಸರ್ಕಾರ, ಮೇಕೆದಾಟು ಯೋಜನೆ ಸಾಕಾರ 
ಮಾಡಿಯೇ ಸಿದ್ದ ಎಂದು ಘೋಷಣೆ ಮಾಡಿದ್ದಲ್ಲದೆ, ಡಿಪಿಆರ್‌ಗೆ ಅನುಮೋದನೆ ಪಡೆದು ಕಾಮಗಾರಿ 
ಆರಂಭಿಸಲು ಪ್ರಸಕ್ತ ಸಾಲಿನ ಬಜೆಟ್‌ನಲ್ಲಿ ರೂ.1,000/- ಕೋಟಿ ಮೀಸಲಿಟ್ಟಿದೆ. 


ಆಧಾರ:-ವಿಜಯ ಕರ್ನಾಟಕ, ದಿನಾ೦ಕ:06.07.2022 
4. ಪರಿಷತ್ತು ಇಲ್ಲವೇ ಕುರ್ಚಿಗೆ ಕುತ್ತು 
ವಿಧಾನ ಪರಿಷತ್ತನ್ನು ರದ್ದುಪಡಿಸಿದ 52 ವರ್ಷಗಳ ಬಳಿಕ, ಮತ್ತೆ ವಿಧಾನ ಪರಿಷತ್‌ ರಚನೆಗೆ 


ಪಶ್ಚಿಮ ಬಂಗಾಳ ಮುಂದಾಗಿದೆ. ಯಾಕೆ ಈ ನಿರ್ಧಾರ? ವಿಧಾನಪರಿಷತ್ತಿನ ಅಗತ್ಯವೇನು? ವಿವರ 
ಇಲ್ಲಿದೆ. 


336 


ವಿಧಾನ ಪರಿಷತ್‌ ಬೇಕೆಂದ ದೀದಿ: ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್‌ 
ರಚನೆಗೆ ಸಂಬಂಧಿಸಿದ ವಿಧೇಯಕವನ್ನು ಮಂಡಿಸಲಾಗಿದ್ದು, ಅದನ್ನು ಆಡಳಿತ ತೃಣಮೂಲ ಕಾಂಗೆಸ್‌ 


ಪಕ್ಷ ಬಹುಮತದಿಂದ ಅಂಗೀಕರಿಸಿದೆ. ಸದನದ 265 ಸದಸ್ಯರಲ್ಲಿ 196 ಮಂದಿ ಮೇಲ್ಮನೆ ರಚನೆಗೆ 
ಬೆಂಬಲ ನೀಡಿದರು ಮತ್ತು 69 ಮಂದಿ ಇದನ್ನು ವಿರೋಧಿಸಿದರು. ಪರಿಷತ್‌ ರಚನೆಯ ಪ್ರಸ್ತಾಪ 


ತೃಣಮೂಲ ಕಾಂಗೆಸ್‌ ಚುನಾವಣಾ ಪ್ರಣಾಳಿಕೆಯಲ್ಲೂ ಇತ್ತು 2021ರ ಮಾರ್ಚನಿಂದ ಮೇವರೆಗೆ 
ನಡೆದ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯಾನರ್ಜಿಯ ಟಿಎಂಸಿ ಮುನ್ನಡೆದರೆ, ನಂದಿಗ್ರಾಮ 
ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡ ಸುವೇಂದು ಅಧಿಕಾರಿ ವಿರುದ್ದ ಮಮತಾ ಸೋತಿದ್ದರು. 
ಫಲಿತಾಂಶದ ನಂತರ ಬ್ಯಾನರ್ಜಿ ಬಂಗಾಳ ಮುಖ್ಯಮಂತ್ರಿಯಾಗಿ ಪ್ರಮಣವಚನ ಸ್ಟೀಕರಿಸಿದರು. ಆದರೆ 
ಅವರು ಆರು ತಿಂಗಳ ಅವಧಿಯಲ್ಲಿ ಶಾಸಕರಾಗಿ ಅಥವಾ ಎಂಎಲ್‌ಸಿ ಆಗಿ ಆಯ್ಕೆಯಾಗಬೇಕಾಗಿದೆ. 
ಇದರಲ್ಲಿ ವಿಫಲವಾದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತದೆ. ಈಗಿನ 
ಪರಿಸ್ಥಿತಿ ಗಮನಿಸಿದರೆ, ಆರು ತಿಂಗಳ ಅವಧಿ ಮುಗಿಯುವ ಮೊದಲು ಚುನಾವಣಾ ಆಯೋಗ ಪಶ್ಚಿಮ 
ಬಂಗಾಳದಲ್ಲಿ ವಿಧಾನಸಭೆ ಉಪಚುನಾವಣೆಗೆ ಅನುಮತಿ ನೀಡುವುದು ಕಷ್ಟ ಕೋವಿಡ ಇತ್ಯಾದಿ ಕಾರಣ 
ನೀಡಿ ದಿನ ತಳ್ಳಬಹುದು. ಆರು ತಿಂಗಳ ಅವಧಿಯ ಒಳಗೆ ರಾಜ್ಯದ ವಿಧಾನಪರಿಷತ್‌ಗೆ ಪುನರುಜ್ಜೀವನ 
ನೀಡಿದರೆ ದೀದಿಗೆ ಮೇಲ್ಲನೆಗೆ ಎಮ್‌ಎಲ್‌ಸಿಯಾಗಿ ಆಯ್ಕೆಯಾಗಲು ಮತ್ತು ಅವರ ಮುಖ್ಯಮಂತ್ರಿ ಸ್ಥಾನ 
ಉಳಿಸಿಕೊಳ್ಳಲು ಸುಲಭ. 


ತೀರ್ಥಸಿಂಗ ರಾವತ್‌ ಬಲಿಪಶು: ಇಂಥದೇ ಇನ್ನೊಂದು ಪ್ರಕರಣದಲ್ಲಿ, ಉತ್ತರಾಖಂಡದ 
ಮುಖ್ಯಮಂತ್ರಿಯಾಗಿದ್ದ ಬಿಜೆಪಿಯ ತೀರ್ಥಸಿಂಗ್‌ ರಾವತ್‌ ರಾಜೀನಾಮೆ ನೀಡಿದ್ದಾರೆ. ಅವರು 
ಮುಖ್ಯಮಂತ್ರಿಯಾಗಿ ನಾಲ್ಕು ತಿಂಗಳಿನಿಂದ ಆಡಳಿತ ನಡೆಸುತ್ತಿದ್ದರೂ ಚುನಾವಣೆಯಲ್ಲಿ ಗೆದ್ದಿರುವ 
ಶಾಸಕರಲ್ಲ; ಕೋವಿಡ್‌ ಹಿನ್ನೆಲೆಯಲ್ಲಿ ಆಯೋಗ ಅಲ್ಲಿ ಉಪಚುನಾವಣೆ ನಡೆಸುತ್ತಿಲ್ಲ. ಸದಸ್ಯರಾಗೋಣ 
ಅಂದರೆ ಅಲ್ಲಿ ವಿಧಾನ ಪರಿಷತ್ತೂ ಇಲ್ಲ. ರಾವತ್‌ ಅವರನ್ನು ಬಲಿಕೊಡುವ ಮೂಲಕ, ಬಂಗಾಳಕ್ಕೂ 
ಒಂದು ಮೇಲ್ಪಂಕ್ತಿ ಹಾಕಿಕೊಡುವ ಸೂಚನೆಯನ್ನು ಬಿಜೆಪಿ ನೀಡಿದೆ ಎಂಬ ಲೆಕ್ಕಾಚಾರ ರಾಜಕೀಯ 
ವಿಶ್ಲೇಷಕರದು. 


ಬಂಗಾಳದಲ್ಲಿ ಪರಿಷತ್‌ ಯಾಕಿಲ್ಲ: ಪಶ್ಚಿಮ ಬಂಗಾಳದಲ್ಲಿ 1952 ರಿಂದ 1969 ರವರೆಗೆ ವಿಧಾನ 
ಪರಿಷತ್‌ ಕಾರ್ಯಾಚರಿಸುತ್ತಿತ್ತು. 1967ರಲ್ಲಿ ಕಾಂಗೆಸನ್ನು ಉರುಳಿಸಿ ಸಂಯುಕ್ತ ರಂಗ ಅಧಿಕಾರಕ್ಕೆ 
ಬಂದಿತು. ಒಂಬತ್ತು ತಿಂಗಳಲ್ಲಿ, ಈ ಸರ್ಕಾರವನ್ನು ಬೀಳಿಸಿ, ಕಾಂಗೆಸ್‌ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ 
ಸರ್ಕಾರ ರಚನೆಯಾಯಿತು. ಸಂಯುಕ್ತ ರಂಗದಿಂದ ಅಧಿಕಾರ ಕಿತ್ತುಕೊಂಡ ರಾಜ್ಯಪಾಲರ 
ನಿರ್ಣಯವನ್ನು ವಿಧಾನಸಭೆ ಸ್ಪೀಕರ್‌ ಅಸಾಂವಿಧಾನಿಕ ಎಂದು ಕರೆದರೂ, ವಿಧಾನ ಪರಿಷತ್ತಿನಲ್ಲಿ 
ಕಾಂಗೆಸ್‌ ಬಹುಮತವಿದ್ದುದರಿಂದ ಕಾಂಗೆಸ್‌ ಪರ ನಿರ್ಣಯ ಮಂಡಿಸಿತ್ತು. 1969ರಲ್ಲಿ ಮತ್ತೆ 
ಚುನಾವಣೆ ನಡೆದು ಸಂಯುಕ್ತ ರಂಗವೇ 3ನೇ ಎರಡು ಬಹುಮತ ಪಡೆದು ಅಧಿಕಾರಕ್ಕೆ ಬಂದಾಗ, 


ಪರಿಷತ್ತಿನ ಮೇಲಿದ್ದ ಸಿಟ್ಟನ್ನು, ಅದನ್ನು ರದ್ದು ಮಾಡುವ ಮೂಲಕ ತಿರಿಸಿಕೊಂಡಿತ್ತು. 1969 ಆಗಸ್ಟ್‌ 1 
ರಂದು ಪರಿಷತ್ತು ರದ್ದಾಯಿತು. 

ವಿಧಾನ ಪರಿಷತ್‌ ಕಾರ್ಯವೇನು: ವಿಧಾನ ಪರಿಷತ್‌ ಹಲವು ರಾಜ್ಯಗಳಲ್ಲಿ ಒಟ್ಟು ಶಾಸನ 
ಸಬೆಯ ಭಾಗ ಹಾಗೂ ದ್ವಿಪಕ್ಷೀಯ ವ್ಯವಸ್ಥೆಯ ಭಾಗ. ಪ್ರಸ್ತುತ ದೇಶದ ಆರು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದೆ. 
ಉತ್ತರ ಪ್ರದೇಶ, ತಲಂಗಾಣ, ಮಹಾರಾಷ್ಟ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಬಿಹಾರದಲ್ಲಿ 


ವಿಧಾನಪರಿಷತ್‌ಗಳಿವೆ. ಆಂಧ್ರಪ್ರದೇಶ 1985ರಲ್ಲಿ ವಿಧಾನ ಪರಿಷತ್‌ನ್ನು ರದ್ದುಗೊಳಿಸಿ 2007ರಲ್ಲಿ 
ಮತ್ತೆ ರಚಿಸಿತು. ಸಾಮಾನ್ಯವಾಗಿ ಪರಿಷತ್ತಗೆ ಆಯ್ದೆಯಾಗುವವರು ಚುನಾವಣಾ ರಾಜಕೀಯದಲ್ಲಿ 


337 


ಸಲ್ಲದವರು. ಶಿಕ್ಷಣ ಸೇರದಂತೆ ನಾನಾ ವಿಷಯತಜ್ಞರು. ಸಾಂಸ್ಕೃಶಿಕ ಕ್ಷೇತದ ಧೀಮಂತರು-ತಮ್ಮ 
ಯೋಗದಾನವನ್ನು ಪ್ರಜಾಪ್ರಭುತ್ಸ್ನದ ಆಡಳಿತಾತ್ಸಕ ನೀತಿ ನಿರೂಪಣೆಗಳಲ್ಲಿ ನೀಡಬೇಕು ಎಂಬುದು 
ಮೇಲ್ಲನೆ ಸ್ಥಾಪನೆಯ ಹಿಂದಿನ ಆಶಯ. ಕೇಂದ್ರದಲ್ಲಿ ರಾಜ್ಯಸಭೆ ಇದ್ದಂತೆ, ರಾಜ್ಯದಲ್ಲಿ ವಿಧಾನ ಪರಿಷತ್‌. 
ಪ್ರಜಪಭುತ್ನದಲ್ಲಿ ಪರಿಶೀಲನೆ ಮತ್ತು ಸಮತೋಲನಕ್ಕೆ (checks and balances) ಇದು ಒಂದು 
ಪ್ರಮುಖ ಸಾಧನ. ಆದರೆ ವಿಧಾನಸಭೆಗೆ ಹೋಲಿಸಿದರೆ ಪರಿಷತ್ತಿಗೆ ಹೆಚ್ಚಿನ ಅಧಿಕಾರವಿಲ್ಲ; ಪರಿಷತ್ತಿನ 
ನಿರ್ಣಯವನ್ನು ವಿಧಾನ ಸಭೆ ಒಪಬೇಕಿಲ್ಲ. 


ಮಮತಾ ವಿರುದ್ಧನಿಂತ ಬಿಜೆಪಿ: ಬಂಗಾಳದಲ್ಲಿ ವಿಧಾನ ಪರಿಷತ್‌ ರಚನೆಗೆ ಬಿಜೆಪಿ ವಿರೋಧ 
ವ್ಯಕ್ತಪಡಿಸಿದೆ. ಮೊದಲನೆಯದಾಗಿ, ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದರೂ ಪಕ್ಷದ ನಾಯಕರು 
ಶಾಸಕರಾಗಿ ಆಯ್ಕೆಯಾಗಲು ಟಿಎಂಸಿ ಹಿಂಬಾಗಿಲಿನ ರಾಜಕೀಯ ಮಾಡಲು ಬಯಸಿದೆ ಎಂಬುದು. 
ಎರಡನೇಯ ಕಾರಣವೆಂದರೆ ಈ ಕ್ರಮವು ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಒತ್ತಡ ಹೇರುತ್ತದೆ. ವಾಸ್ತವವಾಗಿ 
ಮಮತಾ ಮುಖ್ಯಮಂತ್ರಿಯಾಗಿರುವುದು ಬಿಜೆಪಿಗೆ ಬೇಕಿಲ್ಲ. ಹೀಗಾಗಿ ಇದು ಇನ್ನೊಂದು ಸುತ್ತಿನ ಕೇಂದ್ರ- 
ರಾಜ್ಯ ಸಂಘರ್ಷವಾಗಿ ಪರಿಣಮಿಸಲಿದೆ. 


ರಾಜ್ಯಗಳಿಗೆ ಬೇಡಿಕೆ: ಸದ್ಯ ತಮಗೆ ವಿಧಾನ ಪರಿಷತ್ತು ಬೇಕು ಎಂದು ಕೇಳಿರುವುದು ಪಶ್ಚಿಮ 
ಬಂಗಾಳ ಮಾತ್ರವಲ್ಲ. ರಾಜಸ್ಥಾನ ಹಾಗೂ ಅಸ್ಲಾಂಗಳೂ ಬೇಡಿಕೆ ಮಂಡಿಸಿದ್ದು ಈ ಬೇಡಿಕೆಗಳು 


ಸಂಸತ್ತಿನ ಮುಂದೆ ಇವೆ. ಇವು ಕ್ರಮವಾಗಿ 2012 ಹಾಗೂ 2010 ರಿಂದಲೇ ಬಾಕಿಯಿವೆ. ಸ್ಥಾಯಿ 
ಸಮಿತಿಯು ಇಲ್ಲಿಗೆ ಪರಿಷತ್ತು ನೀಡಬಹುದು ಎಂದು ಶಿಫಾರಸ್ಸು ಮಾಡಿದೆ. 


ಮುಂದಿನ ಪ್ರಕ್ರಿಯೆ ಏನು: ಬಂಗಾಳ ವಿಧಾನಸಭೆ ಅಂಗೀಕರಿಸಿದ ನಿರ್ಣಯವನ್ನು ಪಶ್ಚಿಮ 
ಬಂಗಾಳ ರಾಜ್ಯಪಾಲರ ಒಪಿಗೆಗೆ ನೀಡಲಾಗಿದೆ. ಅವರು ಒಪಿಗೆ ನೀಡಿದ ಬಳಿಕ, ಎರಡು ಶಾಸನ 


ಸಭೆಗಳನ್ನು NN ರಾಜ್ಯವಾಗಿ ಸಂವಿಧಾನದ 168ನೇ ಪರಿಚ್ಛೇಧದಲ್ಲಿ ಪಶ್ಚಿಮ ಬಂಗಾಳವನ್ನು 
ಸೇರಿಸಲು ಈ ವಿಷಯವನ್ನು ಸ೦ಸತಿನ ಮುಂದೆ ಮಂಡಿಸಬೇಕು. ಅಲ್ಲಿನ ಎರಡೂ. ಸದನಗಳಲ್ಲಿ ಆಮ 
ಅಂಗೀಕ್ಕ ತವಾಗಬೇಕು. ನಂತರ ಭಾರತದ ರಾಷ ಷೃಪತಿಗಳ ಒಪಿಗೆಗೆ ಕಡತ ಅವರ ಮುಂದೆ ಹೋಗುತ್ತದೆ. 
ಆದರೆ ಇದ್ದಾವುದೂ ಸುಲಭವಲ್ಲ. ಬಿಜೆಪಿ ನಿಯೋಜಿತ ರಾಜ್ಯಪಾಲರ ಒಪಿಗೆ, ಬಿಜೆಪಿ ಬಹುಮತವಿರುವ 
ಸದನಗಳಲ್ಲಿ ಮಮತಾ ಪರವಾದ ನಿರ್ಣಯ, ನಂತರ ರಾಷ್ಟ್ರಪತಿ "ಒಪ್ಪಿಗೆ ಇವೆಲ್ಲವೂ ದೀದಿಗೆ 


ಗಗನಕುಸುಮವೇ ಸರಿ. 


ಪರಿಷತ್ತಿನ ಸದಸ್ಯರ ಆಯ್ಕೆ ಹೇಗೆ: ಭಾರತೀಯ ಸಂವಿಧಾನದ 168ನೇ ಪರಿಚ್ಛೇದದ ಪ್ರಕಾರ 
ಒಂದು ರಾಜ್ಯದ ಶಾಸಕಾಂಗ ಮಂಡಳಿಯನ್ನು ರಚಿಸಲಾಗುತ್ತದೆ. ಸಂವಿಧಾನದ 171ನೇ ವಿಧಿಯು, 
ಒಂದು ರಾಜ್ಯದ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ವಿಧಾನಸಭೆಯಲ್ಲಿನ ಒಟ್ಟು ಸದಸ್ಯರ 
ಸಂಖ್ಯೆಯ ಮೂರನೇ ಒಂದು ಭಾಗವನ್ನು ಮೀರಬಾರದು ಎಂದು ಹೇಳುತ್ತದೆ. ಪರಿಷತ್ತಿನ ಗಾತ್ರವು 40 
ಸ್ಥಾನಗಳಿಗಿಂತ ಕಡಿಮೆಯಿರಲೂ ಬಾರದು. ಪರಿಷತ್ತಿನ ಒಟ್ಟು ಸದಸ್ಯರಲ್ಲಿ ಮೂರನೇ ಒಂದು ಭಾಗ 
ಸದಸ್ಯರನ್ನು ಸ್ಥಳೀಯ ಪ್ರಾಧಿಕಾರಗಳ ಸದಸ ರನ್ನು ಒಳಗೊಂಡಿರುವ ಮತದಾರರಿಂದ ಆಯ್ಕೆ 
ಮಾಡಲಾಗುತ್ತದೆ. ಹನ್ನೆರಡನೇ ಒಂದು ಭಾಗ ಜನರನ್ನು ಪದವೀಧರರು, ಹನ್ನೆರಡನೇ ಒಂದು ಭಾಗ 
ಜನರನ್ನು ಶಿಕ್ಷಣ ಕ್ಷೇತ್ರದ ಮತದಾರರು, ಮೂರನೇ ರ ಭಾಗ ಜನರನ್ನು ವಿಧಾನಸಭೆಯ ಸದಸ್ಯರು 
ಆಯ್ಕೆ ಮಾಡುತ್ತಾರೆ; ಮತ್ತು ಉಳಿದವರನ್ನು ರಾಜ್ಯಪಾಲರು ನಾಮನಿರ್ದೇಶನ ಮಾಡುತ್ತಾರೆ. 


338 


ಪರಿಷತ್‌ ರಚನೆ, ರದ್ದು ಹೇಗೆ:-ಸಂವಿಧಾನದ 169ನೇ ವಿಧಿಯ ಪಕಾರ, ಒಂದು ರಾಜ್ಯದಲ್ಲಿ 
ವಿಧಾನ ಪರಿಷತ್‌ನ್ನು ರಚಿಸಲು ಅಥವಾ ವಿಸರ್ಜಿಸಲು, ನಿರ್ಣಯವನ್ನು ರಾಜ್ಯದ ವಿಧಾಸ ಯು 
ಮೂರನೇ ಎರಡರಪು ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. 


ಆಧಾರ: ವಿಜಯ ಕರ್ನಾಟಕ, ದಿನಾ೦ಕ:09.07.2022. 
5. ಧ್ವಜ ಸಂಹಿತೆ ವಿವಾದದ ಕತೆ 


ಸ್ಪಾತಂತ್ಯ ದೊರೆತು 75 ವಸಂತಗಳನ್ನು ಪೂರೈಸುತ್ತಿರುವ ಹೊತ್ತಿನಲ್ಲಿ ಹರ್‌ ಘರ್‌ ತಿರಂಗಾ 
ಅಭಿಯಾನವನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. ಆಗಸ್ಟ್‌ 15ರಂದು ಪ್ರತಿ ಮನೆಯಲ್ಲಿ ತ್ರಿವರ್ಣ 
ಧ್ವಜವನ್ನು ಹಾರಿಸುವುದು ಇದರ ಉದ್ದೇಶ. ಸುಮಾರು 20 ಕೋಟಿ ಧ್ವಜಗಳು ಬೇಕಾಗಿರುವುದರಿಂದ 
ಅಷ್ಟು ಪ್ರಮಾಣದಲ್ಲಿ ಧ್ವಜ ಉತ್ಪಾದನೆ ಸಾಧ್ಯವಾಗಲಿ ಎಂಬ ಕಾರಣಕ್ಕೆ ಧ್ವಜ ಸಂಹಿತೆಗೆ ತಿದ್ದುಪಡಿ 
ಮಾಡಲಾಗಿದೆ. ಏನಿದು ಧ್ವಜ ಸಂಹಿತೆ, ಈಗ ಯಾವ ನಿಯಮ ತಿದ್ದುಪಡಿ ಮಾಡಲಾಗಿದೆ, ಯಾಕೆ 
ವಿವಾದ ಎಂಬ ಮಾಹಿತಿ ಇಲ್ಲಿದೆ. 


75ನೇ ಸ್ಥಾತಂತ್ರೊ ಫಿತ್ಸವದ ಅಂಗವಾಗಿ ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ಹಜ ಅಭಿಯಾನವನ್ನು 
ಕೇಂದ್ರ ಸರ್ಕಾರ ಸಗೊಂಡಿದೆ. ಆಜಾದಿ ಕಾ ಅಮೃತ್‌ ಮಹೋತ್ಸವದ ಪರಿಣಾಮ” ರಾಷ್ಟ್ರದ್ದಜ ಖರೀದಿಗೆ 
ಹೆಚ್ಚಿನ ಬೇಡಿಕೆ ಸೃಷಿಯಾಗಲಿದೆ. ಹಾಗಾಗಿ, ಬೇಡಿಕೆಗೆ ಅನುಸಾರವಾಗಿ ಧ್ವಜಗಳನ್ನು ಪೂರೈಸಲು 
ಸಾಧ್ಯವಾಗುವಂತೆ ಧ್ರಜ ಸಂಹಿತೆಗೆ ಬದಲಾವಣೆ ಮಾಡಿರುವುದು ಈಗ ವಿವಾದಕ್ಕೆ ಸ 


ಧ್ವಜಗಳಿಗೆ ಬೇಡಿಕೆ ಹೆಚ್ಚುವುದು ಮಾತ್ರವಲ್ಲದೇ ತುಟ್ಟಿಕೂಡ ಆಗಬಹುದು. ಈ ಎಲ್ಲ 
ಕಾರಣಕ್ಕಾಗಿಯೇ ಪಾಲಿಸ್ಟರ್‌ ಧ್ವಜ ಬಳಕೆಗೂ ಕೇಂದ್ರ ಸರ್ಕಾರ ಗೀನ್‌ ಸಿಗ್ನಲ್‌ ನೀಡಿದೆ. 2002ರ ಧ್ವಜ 
ಸಂಹಿತೆಯ ಪ್ರಕಾರ ಕೈಯಿಂದ ನೇಯ್ದ ಖಾದಿಯಿಂದ ಮಾಡಿದ ಧ್ವಜಗಳನ್ನು ಮಾತ್ರ ಬಳಸಲು 
ಅವಕಾಶವಿತ್ತು 2021ರ pS 30 "ರಂದು ಸಂಹಿತೆಗೆ ತರಲಾದ ತಿದ್ದುಪಡಿಯ ಅನುಸಾರ ರಾಷ್ಟ್ರ 
ಧ್ವಜವನ್ನು "ಕೈಯಿಂದ ನೂಲು ತೆಗೆದು ಮತ್ತು ಕೈಯಿಂದ ನೇಯ್ದ” ಅಥವಾ ಯಂತ್ರದಿಂದ 
ES ಹತ್ತಿ ಉಣ್ಣೆ, ರೇಷ್ಮೆ ಖಾದಿ ಕಿಲ ಮಾಡಬಹುದು. ಧ್ವಜ ಸಂಹಿತೆಗೆ 
ತರಲಾಗಿರುವ ಬದಲಾವಣೆಗಳು ಈ ವರ್ಷದ ಸ್ವಾತಂತ್ರೋತ್ಸವಕ್ಕೆ ರೂಪಿಸಲಾಗಿರುವ ಹರ್‌ ಘರ್‌ 
ತಿರಂಗಾ” ಅಭಿಯಾನಕ್ಕೆ ಪೂರಕವಾಗಿರಲಿವೆ. ಕಡಿಮೆ ದರದಲ್ಲಿ ಮತ್ತು ಬೇಡಿಕೆಗೆ ಅನುಗುಣವಾಗಿ 
ಧ್ವಜಗಳು ದೊರೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. 
ಒಂದು ಅಂದಾಜಿನ ಪ್ರಕಾರ ಆಗಸ್ಟ್‌ 15ರಂದು ಭಾರತದಲ್ಲಿ ಸುಮಾರು 20 ಕೋಟಿ ರಾಷ್ಟ್ರ ಧ್ವಜಗಳು 
ಹಾರಾಡಲಿವೆ. 


ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡುವ 
ನಿರೀಕ್ಷೆ ಇದೆ. ಈ ಅಭಿಯಾನವು ಜನರಲ್ಲಿ ಹೆಮ್ಮೆ ಮತ್ತು ದೇಶಭಕ್ತಿಯ ಭಾವನೆಗಳನ್ನು ಪ್ರೇರೇಪಿಸುವ 
ಮತ್ತು ಭಾರತೀಯ ಧ್ವಜದ ಬಗ್ಗೆ ಜಾಗೃತಿಯನ್ನು” ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 
ರಾಷ್ಟ್ರದ್ದಜಗಳನ್ನು ಉಚಿತವಾಗಿ ವಿತರಿಸಲಾಗುವುದಿಲ್ಲ. ಜನರು ಅವುಗಳನ್ನು ಖರೀದಿಸಬೇಕಾಗುತದೆ. 


ಫ್ಲಾಗ್‌ ಕೋಡ್‌ ಏನು ಹೇಳುತ್ತದೆ 


2002ರಲ್ಲಿ ಧ್ವಜ ಸಂಹಿತೆ ಜಾರಿಗೆ ಬಂತು ಧ್ವಜದ ಘನತೆ ಮತ್ತು ಗೌರವಕ್ಕೆ ಚ್ಯುತಿಯಾಗದಂತೆ 
ತಿವರ್ಣ ಧ್ಹಜ ಹಾರಾಟಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈ ಮೊದಲು ಜಾರಿಯಲ್ಲಿದ್ದ ಧ್ವಜ 
ಸಂಬಂಧಿ ನಿಯಮಗಳನ್ನೇನೂ ಧ್ವಜ ಸಂಹಿತೆ ತೆಗೆದು ಹಾಕಲಿಲ್ಲ. ಆದರೆ, ಈ ಹಿಂದೆ ಇದ್ದ ಎಲ್ಲ 
ಕಾನೂನು, ಸಂಪ್ರದಾಯಗಳು ಹಾಗೂ ಪದ್ದತಿಗಳನ್ನು ಸಂಹಿತೆಯಡಿಯಲ್ಲಿ ತರಲಾಯಿತು. 2002ರ ಧ್ವಜ 
ಸಂಹಿತೆಯನ್ನು ಒಟ್ಟು ಮೂರು ಭಾಗಗಳಲ್ಲಿ ವಿಂಗಡಿಸಲಾಗಿದೆ. 


339 


1. ತಿವರ್ಣ ಧ್ವಜದ ಸಾಮಾನ್ಯ ವಿವರಣೆಗಳು. 


2. ಸಾರ್ವಜನಿಕ, ಖಾಸಗಿ ಮತ್ತು ಶೈಕ್ಷಣಿಕ ಸಂಸ್ಥೆ ಸ್ನೆಗಳಲ್ಲಿ ಧ್ವಜಾರೋಹಣಕ್ಕೆ ಸಂಬಂಧಿಸಿದ 
ನಿಯಮಗಳು. 


ಸರ್ಕಾರ ಮತ್ತು ಸರ್ಕಾರಿ ಸಂಬಂಧಿ ಸಂಸ್ಥೆಗಳಲ್ಲಿ ತ್ರಿವರ್ಣ ಧ್ವಜ ಸಂಹಿತೆ. 
ಸಂಹಿತೆ ಯಾಕೆ ಬೇಕು 


ಧ್ವಜದ ಘನತೆ ಮತ್ತು ಗೌರವವನ್ನು ಕಾಪಾಡಲು ಧ್ದಜ ಸಂಹಿತೆಗಳು ನೆರವಾಗುತ್ತವೆ. 
ಸೂರ್ಯಾಸ್ತದ ಬಳಿಕ, ರಾತ್ರಿ ಹೊತ್ತಿನಲ್ಲಿ ಧ್ವಜ ಹಾರಾಟದ ನಿರ್ಬಂಧ ಸಾಧ್ಯವಾಗುತ್ತದೆ. ಜೊತೆಗೆ, ಹರಿದ 
ಮತ್ತು ವಿಕೃತಗೊಳಿಸಿದ ಧ್ವಜ ಬಳಕೆಗೆ ಅವಕಾಶ ಇರುವುದಿಲ್ಲ. ಆದರೆ, ಸಾರ್ವಜನಿಕ, ಖಾಸ ಗಿ ಸಂಸ್ಥೆಗಳು 
ಮತ್ತು ಕಟ್ಟಡಗಳ ಮೇಲೆ ಹಗಲು ಮತ್ತು ರಾತ್ರಿ ಧ್ವಜ ಹಾರಾಟಕ್ಕೆ ಕೇಂದ್ರ ಗೃಹ ಸಚಿವಾಲಯವು 
2009ರಲ್ಲಿ "ಒಪ್ಪಿಗೆಯನ್ನು ನೀಡಿದೆ. ದ್ವಜದ ಘನತೆ ಮತ್ತು ಗೌರವಕ್ಕೆ ಚ್ಯುತಿ ಬಾರದಂತೆ ಸಾರ್ವಜನಿಕ, 
ಖಾಸಗಿ ಸಂಸ್ಥೆಗಳು ye ಸೈಕ್ಷಣಿಕ ಸಂಸ್ಥೆ ಸ್ಥೆಗಳು ಎಲ್ಲ ದಿನಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಅಥವಾ 
ನಿರಂತರವಾಗಿ ಧ್ವಜಾರೋಹಣ ಸೌಡಬಹುದು ಮತ್ತು ಪ್ರದರ್ಶಿಸಬಹುದು. ರಾಷ್ಟ್ರ ಧ್ವಜದ ಬಗ್ಗೆ ಪ್ರೇರಣೆ 
ನೀಡುವುದಕ್ಕಾಗಿ ವರ್ಣ ಧ್ವಜವನ್ನು ಶಾಲೆ, ಕಾಲೇಜು ಮತ್ತು ಕ್ರೀಡಾ ಆವರಣ, ಸ್ಕೌಟ್‌ ಕ್ಯಾಂಪಸ್‌ಗಳಲ್ಲಿ 
ಧ್ವಜ ಹಾರಾಟಕ್ಕೆ ಸಂಹಿತೆ ಅವಕಾಶ ನೀಡುತ್ತದೆ. 


ನಿಯಮ ಬದಲಾವಣೆ ಸರಿಯೇ 


ಸರ್ಕಾರ ತನ್ನ ಅಭಿಯಾನದ ಅನುಕೂಲಕ್ಕಾಗಿ ಧ್ವಜ ಸಂಹಿತೆಯ ನಿಯಮಗಳನ್ನು 
ಬದಲಿಸಿರುವುದು ಬಂ ಎಂಬ ಪ್ರಶ್ನೆ ಎದ್ದಿದೆ. ರಾಷ್ಟ್ರ ದ್ವಜಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಜಗಾ 
ಬದಲಿಸುವುದರಿಂದ ಅದಕ್ಕಿರುವ ಗೌರವ ಮತ್ತು ಘನತೆಯನ್ನು ತಗ್ಗಿಸಲಾಗುತ್ತಿದೆ ಎಂಬ ಪನ 
ವ್ಯಾಪಕವಾಗಿದೆ. ಕೇಂದ್ರ ಸರ್ಕಾರವು ತನ್ನ ಅಭಿಯಾನವನ್ನು ಯಶಸ್ವಿಗೊಳಿಸುವ ಮನಸಿದ್ದರೆ, ವರ್ಷಕ್ಕಿಂತ 
ಮಂಜಯೇ ಈ ಬಗ್ಗೆ ಘೋಷಣೆ ಮಾಡಿದ್ದರೆ ಧ್ಹಜ 'ಉತಾದಕರು ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆ 
ಮಾಡಲು ಸಾಧ್ಯವಾಗುತ್ತಿತ್ತು. ಮುಂದಾಲೋಚನೆಯ ಕೊರತೆಯಿಂದಾಗಿ ಮತ್ತು ಎಂಥದ್ದೇ ಪರಿಸ್ಸಿತಿಯಲ್ಲಿ 
ತನ್ನ ಅಭಿಯಾನವನ್ನು ಯಶಸ್ವಿಗೊಳಿಸುವುದಕ್ತಾಗಿ ಸಂಹಿತೆಯನ್ನು ಬದಲಿಸಿ ಪಾಲಿಸ್ಟರ್‌ ಧ್ವಜಗಳ ಬಳಕೆಗೆ 
ಅವಕಾಶ ನೀಡಿರುವುದು ಸರಿಯಲ್ಲ ಎಂಬ ವಾದ ಶುರುವಾಗಿದೆ. ಸಾಕಷ್ಟು ಕಠಿಣ ನಿಯಮಗಳಿದ್ದಾಗ್ಯೂ 
ಧ್ವಜದ ಘನತೆಯನ್ನು ಕುಂದಿಸುವಂಥ ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಹಾಗಿರುವಾಗ, 
ನಿಯಮಗಳನ್ನು ಸಡಿಲ ಮಾಡಿದ್ದರಿಂದ ಅಸಮರ್ಪಕ ಬಳಕೆಗೆ ರಹದಾರಿ ಮಾಡಿಕೊಟ್ಬಂತಾಗಿದೆ. 


ನಿರ್ಭಂದಗಳೇನು 


ಸಂಹಿತೆಯ ಅನುಸಾರ ಧ್ವಜರೋಹಣ ಮತ್ತು ಧ್ವಜ ಹಾರಾಟಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು 
ನಿರ್ಬಂಧಗಳನ್ನು ಹೇರಲಾಗಿದೆ. ಲಾಂಛನಗಳು ಮತ್ತು ಹೆಸರುಗಳಲ್ಲಿ ಸೂಚಿಸಿರುವ ಮಟ್ಟಿಗೆ 
ಹೊರತುಪಡಿಸಿ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಧ್ವಜದ 
ಪ್ರದರ್ಶನಕ್ಕೆ ಯಾವುದೇ ನಿರ್ಬಂಧವಿಲ್ಲ. 1950 ಹಾಗೂ 1971ರ ರಾಷ್ಟ್ರ ಗೌರವಕ್ಕೆ ಅವಮಾನ ತಪ್ಪಿಸುವ 
ಕಾಯಿದೆಯನುಸಾರವಾಗಿ ಈ ನಿರ್ಬಂಧ ಹೇರಲಾಗಿದೆ. ಇದೇ ವೇಳೆ, ತ್ರಿವರ್ಣ 'ದಜವನ್ನು ಯಾವುದೇ 
ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವಂತಿಲ್ಲ. ಹರಿದ ಅಥವಾ ಹನಲನಾವ ಧ್ವಜವನ್ನು 
ಉಪಯೋಗಿಸುವಂತಿಲ್ಲ. ಹಾಗೆಯೇ ತಿವರ್ಣ ಧ್ವಜವನ್ನು ಇತರ ಧ್ವಜಗಳೊಂದಿಗೆ ಏಕಕಾಲದಲ್ಲಿ 
ಹಾರಿಸುವಂತಿಲ್ಲ. ತ್ರಿವರ್ಣ ಧ್ವಜದ ಪಕ್ಕದಲ್ಲಿ ಒಂದೇ ಎತ್ತರದಲ್ಲಿ ಇನ್ನಿತರ ಯಾವುದೇ ವಸ್ತುಗಳು 
ಇರಬಾರದು. ಬೇರೆ ಯಾವುದೇ ದ್ರಜ ಕೂಡ ಇರಬಾರದು. ಧ್ವಜವನ್ನು ಯಾವುದೇ ಉತ್ಸವಕ್ಕಾಗಿ ಅಥವಾ 
ಅಲಂಕಾರಕ್ಷಾಗಿ ಬಳಸುವಂತಿಲ್ಲ. 


ಈ 


340 


ಯಾವುದೇ ವಿಶೇಷ ಸಂದರ್ಭಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳ 
ಆಚರಣೆಯಲ್ಲಿ ಕ್ರೀಡಾಕೂಟಗಳಲ್ಲಿ ಪೇಪರ್‌ ತ್ರಿವರ್ಣ ಧ್ವಜಗಳನ್ನು ಬಳಸಿದ್ದರೆ 'ಅವುಗಳನ್ನು ಹೇಗೆಂದರೆ 
ಹಾಗೆ ಬಿಸಾಡುವಂತಿಲ್ಲ. ಅಂಥ ಧ್ವಜಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು. ಅಧಿಕೃತ ಧ್ವಜ 
ಪ್ರದರ್ಶನಕ್ಕಾಗಿ ಬ್ಯೂರೋ ಅಫ್‌ ಇಂಡಿಯನ್‌ ಸ್ಟ್ಯಾಂಡರ್ಡ್‌ ನಿಗದಿಪಡಿಸಿದ ನಿಯಮಗಳಿಗೆ 
ಅನುಗುಣವಾಗಿರುವ ಮತ್ತು ಅವುಗಳ ಗುರುತು ಹೊಂದಿರುವ ಧ್ವಜಗಳನ್ನು ಮಾತ್ರ ಬಳಸಬಹುದು. 


ಮೂರು ವರ್ಷ ಜೈಲು 


2002ರ ಭಾರತ ಧ್ವಜ ಸಂಹಿತೆಯ ಕೆಲ ಸೆಕ್ಷನ್‌ಗಳ ಅನುಸಾರ ರಾಷ್ಟ್ರದ್ದಜದಲ್ಲಿ ಕೇಸರಿ, ಬಿಳಿ 
ಮತ್ತು ಹಸಿರು ವರ್ಣ ಧಗ ಅಶೋಕ ಚಕ್ರ ಹೊರತುಪಡಿಸಿ ಬೇರೆ ಯಾವುಪೇ ಬರಹವಿರಬಾರದು. 
ಹಾಗೆ ಬರೆದರೆ ಅದು ಅಪಮಾನವಾಗುತ್ತದೆ. ಅಲ್ಲದೇ ರಾಷ್ಟ್ರಧ್ವಜವನ್ನು ವಿರೂಪಗೊಳಿಸುವುದು 
ಸುಡುವುದು, ಹರಿದು ಹಾಕುವುದು ಸೇರಿದಂತೆ ಯಾವುದೇ ರೂಪದಲ್ಲಿ ಅವಮಾನಗೊಳಿಸಿದರೆ 2003ರಲ್ಲಿ 
ತಿದ್ದುಪಡಿಗೊಂಡ 1971ರ ಪಿವೆನ್ನನ್‌ ಆಫ್‌ ಇನ್‌ಸಲ್ಡ್‌ಟು ನ್ಯಾಷನಲ್‌ ಆನರ್‌ ಆ್ಯಕ್ಷ್‌ನ ಅನುಸಾರ 
ಮೂರು ವರ್ಷ ಜೈಲು ಶಿಕ್ಷೆಗೂ ಅವಕಾಶವಿದೆ. 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 15.07.2022 
6. ತಾನೂ ಸಾಂವಿಧಾನಿಕ ಅಂಗವೆಂಬುದ ಮರೆಯಿತೇ ಕಾರ್ಯಾಂಗ? 


ಶಾಸನ ರೂಪಿಸುವ ಅಧಿಕಾರವನ್ನು ಶಾಸಕಾಂಗಕ್ತೂ ಈ ಶಾಸನ-ಕಾನೂನುಗಳನ್ನು 
ಜಾರಿಗೊಳಿಸುವ ಅಧಿಕಾರವನ್ನು ಕಾರ್ಯಾಂಗಕ್ಕೂ, ಈ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ನೀಡುವ 
ಅಧಿಕಾರವನ್ನು ನ್ಯಾಯಾಂಗಕ್ಕೂ ನೀಡಿರುವ ಭಾರತೀಯ ಪ್ರಜಾಪುಭುತ್ತ ವ್ಯವಸ್ಥೆ ಯಲ್ಲಿ, ಎಲ್ಲವೂ 
ಸರಿಯಾಗಿದ್ದರೆ ನೋಡಲು, ಕೇಳಲು, ಅನುಭವಿಸಲು ಬಲು ಸೊಗಸು. ರಾಜಾಡಳಿತವನ್ನು ಕೊನೆಗೊಳಿಸಿ 
ಪ್ರಜಾಪ್ರಭುತ್ನವನ್ನು ಒಪ್ಪಿಕೊಂಡಾಗ, ಅದಕ್ಕೆ ಸಂವಿಧಾನವೇ ಪರಮೋಚ್ಛ ಎಂದು ಡಾ.ಬಿ.ಆರ್‌. 
ಅಂಬೇಡ್ಕರ್‌ ಸಾರಿದರು. ಇಂಥ ಸಂವಿಧಾನ ಎನ್ನುವುದು ಅಂಬೇಡ್ಬರ್‌ ಅವರೇ ಹೇಳಿದಂತೆ ಅಕ್ಷರ ಹಾಗೂ 
ಉದ್ದಿಶ್ಯ (ಲೆಟರ್‌ ಆಂಡ್‌ ಸಿರಿಟ್‌) ಎಂಬ ಎರಡು ಸ್ತರಗಳನ್ನು ಹೊಂದಿರುತ್ತದೆ. ಒಂದು ಸಂವಿಧಾನ ಎಷ್ಟೇ 
ಕೆಟ್ಟದಾಗಿದ್ದರೂ ಅದನ್ನು ಜಾರಿ ಮಾಡುವ ಜನರು ಸಚ್ಚಾರಿತ್ತವಂತರಾಗಿದ್ದದೆ, ಅಂತಹ 
ಸಂವಿಧಾನದಿಂದಲೂ ಉತ್ತಮ ಕಾರ್ಯಗಳು ನೆರವೇರುತ್ತವೆ. ಅಂತೆಯೇ ಸಂವಿಧಾನ ಎಷ್ಟೇ 
ಶ್ರೇಷ್ಠವಾಗಿದ್ದರೂ ಅದನ್ನು ಅನುಸರಿಸುವವರಲ್ಲೆ ಖೊಟ್ಟಿತನವಿದ್ದರೆ. ಉತ್ತಮ ಫಲಿತಾಂಶವನ್ನು 
ನಿರೀಕ್ಷಿಸುವುದು ಹೇಗೆ? ಈ ಕಾರಣದಿಂದಲೇ ದೇಶದ ಆಡಳಿತದಲ್ಲಿ ಸಂವಿಧಾನದ ಆಶಯಗಳನ್ನು 
ಕಾಪಾಡಲು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂಬ ಮೂರು ಅಂಗಗಳನ್ನು 


ರೂಪಿಸಲಾಯಿತು. 


341 


ಈ ಅಂಗಗಳಲ್ಲವೂ ತಮ್ಮದೇ ಇತಿಮಿತಿಯ ಕಾರ್ಯ ವ್ಯಾಪ್ತಿಯಲ್ಲಿ ಅವವೇ ಸುಪ್ರೀಂ 
ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದರ ಮೇಲೆ ಮತ್ತೊಂದು ಎಂದೂ ಸವಾರಿ ಮಾಡಬಾರದು 
ಎಂಬುದು ಸಂವಿಧಾನದ್ದೇ ಆಶಯ. ಆಗಲೇ ಅದು ಚೆನ್ನ 


ಹೀಗಿದ್ದರೂ, ಸಂವಿಧಾನದ ಮೂರು ಅಂಗಗಳಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಎಂಬ 
ಚರ್ಚೆ ಇಂದು ನಿನ್ನೆಯದಲ್ಲ. ಅದು ನಡೆಯುತ್ತಲೇ ಇದೆ. 1948ರಲ್ಲಿ ನಡೆದ ಸಂವಿಧಾನ ರಚನಾ 
ಸಭೆಯಲ್ಲಿ, ಭಾರತೀಯ ಸಂವಿಧಾನದ ಮೂರು ಅಂಗಗಳಲ್ಲೂ ಅಮೆರಿಕದ ರೀತಿ ಸಂಪೂರ್ಣ 
ಸ್ಥಾತಂತ್ರ್ಯವಿರಬೇಕು ಎಂಬ ಚರ್ಚೆ ನಡೆದಿತ್ತು ಬಿಹಾರದ ಕೆ.ಟಿಷಾ ಎಂಬ ಸದಸ್ಯರು ಈ ಕುರಿತು 
ಪ್ರಸ್ತಾವನೆಯೊಂದನ್ನು ಮಂಡಿಸುತ್ತಾರೆ. ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಹಾಗೂ 
ನ್ಯಾಯಾಂಗದ ನಡುವೆ ಕೆಲವು ಕಡೆಗಳಲ್ಲಿ ಸಂಬಂಧವಿರುತ್ತದೆ. ಆದರೆ ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಮೂರೂ 
ವ್ಯವಸ್ಥೆಗಳು ಸಂಪೂರ್ಣ ಸ್ವತಂತ್ರವಾಗಿರುತ್ತವೆ. ಇಂಗ್ಲೆಂಡ್‌ ಸೇರಿ ಅನೇಕ ಕಡೆಗಳಲ್ಲಿ, ಮೂರೂ ಶಕ್ತಿಗಳು 
ರಾಜನಲ್ಲಿ ಒಟ್ಟುಗೂಡಿದ್ದರಿಂದಾಗಿ ಅನೇಕ ಸಾಮಾಜಿಕ ಸಮಸ್ಯೆಗಳು ಉಂಟಾದವು. ಮೂರೂ ಅಂಗಗಳ 
ನಡುವೆ ಸಂಪೂರ್ಣ ಸ್ಥಾತಂತ್ರ್ಯ ಇರುವುದು ದೇಶದ ಹಿತದಿಂದ ಒಳ್ಳೆಯದು. ಉದಾಹರಣೆಗೆ, ಉನ್ನತ 
ನ್ಯಾಯಾಂಗ ಹಾಗೂ ಶಾಸಕಾಂಗದ ನಡುವೆ ವರ್ಗಾವಣೆಗಳು ಇದ್ದವು ಎಂದಿಟ್ಟುಕೊಂಡರೆ, ಇಡೀ 
ಕಾನೂನು ವಿಶ್ಲೇಷಣೆ ಪ್ರಕ್ರಿಯೆಯೇ ಪಕ್ಷ ರಾಜಕಾರಣದ ಆಧಾರದಲ್ಲಿ ನಡೆದುಬಿಡಬಹುದು. ನ್ಯಾಯಾಂಗ 
ಹಾಗೂ ಕಾರ್ಯಾಂಗದ ನಡುವೆ ಸಂಪರ್ಕ ಇದ್ದರೆ, ಅದು ನ್ಯಾಯಾಂಗದ ಪ್ರಕ್ರಿಯೆಯ ಮೇಲೆ ಹಾಗೂ 
ಸಂವಿಧಾನದ ಅರ್ಥೈಸುವಿಕೆಯ ಮೇಲೆ ಪ್ರಭಾವ ಬೀರಬಹುದು ಎಂಬುದು ಸೇರಿ ಅನೇಕ ವಾದಗಳನ್ನು 
ಮಂಡಿಸಿದರು. 


ಈ ಪ್ರಸ್ತಾವನೆಗೆ, ಕರ್ನಾಟಕದ ಮೈಸೂರಿನಿಂದ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾಗಿದ್ದ 
ಕೆಂಗಲ್‌ ಹನುಮಂತಯ್ಯನವರು ನಯವಾದ ತಿರಸ್ವಾರವನ್ನು ಸಲ್ಲಿಸುತ್ತಾರೆ. ನಾವು ಈಗಾಗಲೆ ಸಂಸದೀಯ 
ಪ್ರಜಾಪಭುತ್ತವನ್ನು ಒಪ್ಪಿಕೊಂಡಿದ್ದು, ಅದಕ್ಕೆ ಅನುಗುಣವಾಗಿಯೇ ಎಲ್ಲ ವಿಚಾರಗಳೂ ಇರಬೇಕು. 
ಸಂಪೂರ್ಣ ಸ್ವತಂತ್ರವಾದ ಮೂರು ಸ್ವಂಭಗಳನ್ನು ಹೊಂದುವುದರಿಂದ ಸಂಘರ್ಷಗಳು ತಲೆದೋರುವುದು 
ಹೆಚ್ಚು. ಇಂತಹ ಸಂಘರ್ಷಗಳು ದೇಶಕ್ಕೆ ಮಾರಕ. ಅಮೆರಿಕದಲ್ಲಿ ಮೇಲ್ಲೋಟಕ್ಕೆ ಮೂರೂ ಅಂಗಗಳು 
ಪ್ರತ್ಯೇಕವಾಗಿದ್ದರೂ ಅಲ್ಲಿ ಅತ್ಯಂತ ಸಂಘಟಿತವಾದ ಎರಡು ರಾಜಕೀಯ ಪಕ್ಷ, ನ್ಯಾಯಾಂಗ ಹಾಗೂ 
ಕಾರ್ಯಾಂಗದ ಜತೆಗೆ ಏಳುವ ಸಂಘರ್ಷಗಳನ್ನು ಈ ಪಕ್ಷಗಳು ತಮ್ಮ ಸಭೆಗಳಲ್ಲಿ ನಿರ್ಮೂಲನೆ 
ಮಾಡಿಕೊಳ್ಳುತ್ತವೆ. ದೇಶದ ಹಿತದೃಷ್ಠಿಯಿಂದ ಈ ಸಂಘರ್ಷಗಳು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತವೆ 
ಎನ್ನುತ್ತಾರೆ. ಒಟ್ಟಾರೆಯಾಗಿ, ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯೇ ಉನ್ನತವಾದದ್ದು ಎಂಬುದನ್ನು 


342 


ಹನುಮಂತಯ್ಯನವರು ಪ್ರತಿಪಾದಿಸುತ್ತಾರೆ. ಸಂಸದೀಯ ವ್ಯವಸ್ಥೆಯಲ್ಲಿನ ಲೋಪದೋಷಗಳ 
ಹೊರತಾಗಿಯೂ ಕೆಂಗಲ್‌ ಅವರ ಮಾತನ್ನು ಸಮ್ಮತಿಸುವುದಾಗಿ ಪ್ರೊ. ಶಿಬ್ಬನ್‌ ಲಾಲ್‌ ಸಕ್ಷೇನಾ ಅವರು 
ತಿಳಿಸುತ್ತಾರೆ. 

ನಂತರ ಮಾತನಾಡುವ ಡಾ. ಬಿ.ಆರ್‌. ಅಂಬೇಡ್ಕರ್‌ ಅವರು, ಅಮೆರಿಕದಲ್ಲಿ ಕಾರ್ಯಾಂಗ 
ಹಾಗೂ ನ್ಯಾಯಾಂಗದ ನಡುವೆ ಕಟ್ಟುನಿಟ್ಟಿನ ವಿಭಜನೆ ಇರುವುದು ನಿಜ. ಆದರೆ ಇಷ್ಟು ನಿಷ್ಟುರ 
ವಿಂಗಡಣೆಯಿಂದ ಸಾಕಷ್ಟು ತೊಂದರೆಗಳೇ ಆಗುತ್ತಿವೆ ಎಂಬುದು ಇತ್ತೀಚೆಗೆ ಅಮೆರಿಕದಲ್ಲಿ ನಡೆಯುತ್ತಿರುವ 


ಚರ್ಚೆಗಳನ್ನು ಗಮನಿಸಿದರೆ ತಿಳಿಯುತ್ತದೆ ಎಂಬುದು ಸೇರಿದಂತೆ ಅನೇಕ ವಾದಗಳನ್ನು ಮುಂದಿಡುತ್ತಾರೆ. 


ಒಟ್ಟಾರೆಯಾಗಿ, ಈ ಎಲ್ಲ ಚರ್ಚೆಯ ಸಾರವೇನೆಂದರೆ, ನಮ್ಮ ಮೂರೂ ಅಂಗಗಳು ತಮ್ಮತಮ್ಮ 
ಕಾರ್ಯದಲ್ಲಿ ಸ್ಪತಂತವಾದರೂ ಪರಸ್ಪರ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಬೇಕಷ್ಟೆ ಆದರೆ, ಆ ರೀತಿ 
ಸಾಮರಸ್ಯದಿಂದ ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆಯೇ ಎಂದರೆ, ಅದು ಇನ್ನೂ ಸಾಧ್ಯವಾಗಿಲ್ಲ 
ಎಂದು ಹೇಳಲೇಬೇಕಾಗುತ್ತದೆ. 


ನಮ್ಮ ವ್ಯವಸ್ಥೆಯ ಮೂರೂ ಅಂಗಗಳ ನಡುವಿನ ಸಂಘರ್ಷ ಹಿಂದಿನಿಂದಲೂ ಇದೆ. ಯಾಕೆ 
ಹೀಗಾಗುತ್ತದೆ ಎಂಬುದನ್ನು ತುಸು ವ್ಯಾವಹಾರಿಕವಾಗಿಯೇ ವಿಶ್ಲೇಷಿಸೋಣ. ಯಾವುದೇ ಪ್ರಜಾತಂತ್ರ 
ವ್ಯವಸ್ಥೆಯಲ್ಲಿ ಚುನಾಯಿತ ಶಾಸಕಾಂಗ ಎಲ್ಲದಕ್ಕೂ ಮೇಲಿರಬೇಕು, ಮೇಲಿರುತ್ತದೆ ಕೂಡ. ಏಕೆಂದರೆ, ಎಲ್ಲ 
ವ್ಯವಸ್ಥೆಯಲ್ಲೂ ಜನಪ್ರತಿನಿಧಿಗಳು (ಶಾಸಕಾಂಗ) ಮಾತ್ರ ಜನರಿಗೆ ಉತ್ತರದಾಯಿಗಳಾಗಿರುವರೇ ವಿನಹ, 
ಅಲ್ಲಿನ ಕಾರ್ಯಾಂಗ, ನ್ಯಾಯಾಂಗವಲ್ಲ. ಶಾಸಕಾಂಗ ರೂಪಿಸಿದ ಕಾಯಿದೆ ಕಟ್ಟಲೆಗಳನ್ನು ಕಾರ್ಯಾಂಗ 
ಜಾರಿಗೊಳಿಸಿದರೆ, ಈ ಎಲ್ಲ ಕಾನೂನುಗಳ ಕಾವಲುಗಾರನಾಗಿ ನ್ಯಾಯಾಂಗ ಕೆಲಸ ಮಾಡುತ್ತಿರುತ್ತದೆ. 
ಹಾಗಾಗಿ, ಸಂಸತ್ತು ಹೆಣೆಯುವ ಶಾಸನಗಳಲ್ಲಿ ಸಂವಿಧಾನದ ಅಂಶಗಳಿಗೆ ರಕ್ಷಣೆ ಸಿಕ್ಕಿದೆಯೇ ಎಂಬುದನ್ನು 
ನ್ಯಾಯಾಂಗ ಒರೆಗಲ್ಲಿಗೆ ಹಚ್ಚುತ್ತಲೇ ಇರುತ್ತದೆ. ಇಂಥಾ ಹೊತ್ತಲ್ಲಿ ನಿಜವಾಗಿಯೂ ಇಕ್ಕಟ್ಟಿಗೆ ಸಿಲುಕುವುದು 
ಕಾರ್ಯಾಂಗವೇ! ಏಕೆಂದರೆ, ಜನಪ್ರತಿನಿಧಿಗಳ ಒತ್ತಡಕ್ಕೆ ಮೆದು, ಸಂವಿಧಾನದ ಆಶಯಗಳಿಗೆ 
ವಿರುದ್ದವಾದ ಅನೇಕ ಆದೇಶಗಳನ್ನು ಅಧಿಕಾರಿಗಳು ಹೊರಡಿಸುತ್ತಿರುತ್ತಾರೆ. ಇಂತಹ ವಿಚಾರ 
ನ್ಯಾಯಾಲಯದ ಮೆಟ್ಟಿಲೇರಿದಾಗ ಅಲ್ಲಿ ನ್ಯಾಯಾಧೀಶರ ಕೆಂಗಣ್ಣಿಗೆ ಗುರಿಯಾಗಿ, ಕಟಕಟೆಯಲ್ಲಿ 
ನಿಲ್ಲಬೇಕಾದ ಪರಿಸ್ಥಿತಿ ಬರುತ್ತದೆ. (ಈ ವಿಷಯದಲ್ಲಿ ಅಪವಾದಗಳು ಉಂಟು. ಚುನಾವಣಾ ಅಕ್ರಮ 
ಎಸಗಿದ ಕಾರಣಕ್ಕೆ ಮಹಾನ್‌ ಇಂದಿರಾ ಗಾಂಧಿ ಅವರನ್ನೇ ಕಟಕಟೆಯಲ್ಲಿ ನಿಲ್ಲಿಸಿ ಅಪರಾಧಿ ಎಂದು 


[se] 


ನ್ಯಾಯಾಲಯ ಸಾರಿತ್ತು.) 


343 


ಇಂಥ ಪ್ರಕರಣಗಳು ನಡೆದಾಗಲೆಲ್ಲಾ, ಕಾರ್ಯಾಂಗ ಅಥವಾ ಅಧಿಕಾರಿ ವರ್ಗದ ಸ್ಥಾನ-ಮಾನ 
ಏನು ಎಂಬುದು ಸ್ಪಷ್ಟವಾಗುತ್ತದೆ ಹಾಗೂ ಈ ಸಂಗತಿಗಳೇ, ಕಾರ್ಯಾಂಗ ಎಂಬುದು ಉಳಿದ ಎರಡು 
ಅಂಗಗಳಂತೆ ಪ್ರಬಲವಾಗಿ ತನ್ನ ಸ್ಥಾತಂತ್ರ್ಯವನ್ನು ಉಳಿಸಿಕೊಂಡಿಲ್ಲ. ಜವಾಬ್ದಾರಿಯನ್ನು ನಿರ್ವಹಿಸುತ್ತಿಲ್ಲ 
ಎಂಬುದನ್ನು ಮನವರಿಕೆ ಮಾಡಿಕೊಡುತ್ತದೆ. ಶಾಸಕಾಂಗದ ಆದೇಶಗಳನ್ನು ಪಾಲನೆ ಮಾಡಲು ಮಾತ್ರ 
ಇರುವ ಇಂಫ್ಲಿಮೆಂಟಿಂಗ್‌ ಏಜೆನ್ನಿಯಾಗಿಯಷ್ಟೆ ಇರಲು ಅನೇಕ ಬಾರಿ ಕಾರ್ಯಾಂಗವೂ ಇಚ್ಛಿಸುತ್ತದೆ. 
ನೀತಿ ನಿರೂಪಣೆಯಲ್ಲಿ ತನ್ನ ಪಾತ್ರ ಎಳ್ಳಷ್ಟೂ ಇಲ್ಲವೇನೊ ಎಂಬಂತೆ ಬಿಂಬಿಸಿಕೊಳ್ಳುತ್ತದೆ. ಇದು ಅದರ 
ಘನತೆಗೇ ತಕ್ಕದಲ್ಲ. ಯಾವುದೇ ಒಂದು ಅಂಗ ಸಾಂವಿಧಾನಿಕ ಬದ್ಧತೆಯಿಂದ ಹೊರಳಿದರೆ ಅದನ್ನು 
ಪ್ರಶ್ನಿಸುವ ಹಾಗೂ ಸರಿದಾರಿಗೆ ತರುವ ಕೆಲಸವನ್ನು ಕಾರ್ಯಾಂಗವೂ ಮಾಡಬೇಕು. 


ಸಂವಿಧಾನ ರಚನಾ ಸಭೆಯಲ್ಲೆ ಚರ್ಚೆಯಾಗಿರುವಂತೆ, ಸಿದ್ಧಾಂತದಿಂದ ಹೊರಳುವ ಹೆಚ್ಚು 
ಅಪಾಯ ಶಾಸಕಾಂಗಕ್ಕೇ ಹೆಚ್ಚು. ಏಕೆಂದರೆ ಅದು ಪಕ್ಷಾಧಾರಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುತ್ತದೆ. 
ಶಾಸಕಾಂಗ ದಾರಿ ತಪ್ಪಿದಾಗಲೆಲ್ಲ ಹೆಚ್ಚು ಕೋಪಗೊಳ್ಳುವುದು ಹಾಗೂ ಅದನ್ನು ಸರಿದಾರಿಗೆ ತರುವ 
ಕೆಲಸವನ್ನು ನ್ಯಾಯಾಂಗ ಮಾಡುತ್ತಿದೆಯೇ ಹೊರತು, ಕಾರ್ಯಾಂಗವಲ್ಲ. ಇದಕ್ಕೂ ತನಗೂ ಸಂಬಂಧವೇ 


ಇಲ್ಲ ಎಂಬಂತೆ ಕಾರ್ಯಾಂಗ ಮೂಕಪೇಕ್ಷಕನಂತೆ ಕುಳಿತಿದೆ. 


ಕಾರ್ಯಾಂಗದ ಈ ಮೌನದಿಂದ ಏನಾಗುತ್ತಿದೆ ಎಂಬುದನ್ನು ಅರಿಯಬೇಕು ಎಂದರೆ, 
ಕರ್ನಾಟಕದ ಇತ್ತೀಚಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. 'ಕೆರೆಯಂ ಕಟ್ಟಿಸು, ಬಾವಿಯಂ 
ತೋಡಿಸು' ಎಂಬ ಜನಪದ ಇತಿಹಾಸವನ್ನು ಹೊಂದಿರುವ ನಮ್ಮ ರಾಜ್ಯದಲ್ಲಿ ಕೆರೆಗಳನ್ನೇ ರಿಯಲ್‌ 
ಎಸ್ಟೇಟ್‌ ದಂಧೆಕೋರರು ನುಂಗಿದ್ದಾರೆ. ಈ ರಿಯಲ್‌ ಎಸ್ಟೇಟ್‌ ದಂಧೆಯಲ್ಲಿ ಇರುವವರು ಇಲ್ಲವೇ ಇದಕ್ಕೆ 
ಬೆನ್ನೆಲುಬಾಗಿ ನಿಂತಿರುವವರು ಶಾಸಕಾಂಗದ ಪ್ರತಿನಿಧಿಗಳು ಎಂಬುದು ಕಾರ್ಯಾಂಗಕ್ಕೆ(ಅಧಿಕಾರಿಗಳಿಗೆ) 
ಗೊತ್ತಿರದ ಸಂಗತಿ ಏನಲ್ಲ. ಚೆನ್ನಾಗಿಯೇ ಗೊತ್ತು ಆದರೂ ಏನೂ ಮಾಡುವುದಿಲ್ಲ. ಅಂತಿಮವಾಗಿ 
ನ್ಯಾಯಾಂಗ ಚಾಟಿ ಬೀಸುತ್ತಿರುವುದರಿಂದಷ್ಟೆ ಕಾರ್ಯಾಂಗ (ಅಧಿಕಾರಿಗಳು) ಕೆರೆಗಳ ಸಂರಕ್ಷಣೆಗೆ ಸಮಿತಿ 
ರಚಿಸುವ, ಒತ್ತುವರಿ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗುತ್ತದೆ. ಅಲ್ಲಿಯೂ ಒಂದೇ ಆದೇಶವನ್ನು 
ಪದೇಪದೆ ಹೊರಡಿಸಿದರೂ ಜಾರಿಯೇ ಆಗುವುದಿಲ್ಲ. ಮುಂದಿನ ವಿಚಾರಣೆ ವೇಳೆಗೆ ಒತ್ತುವರಿ 
ತೆರವಾಗಿರದಿದ್ದರೆ ಅಧಿಕಾರಿ ಕಟಕಟೆಯಲ್ಲಿ ನಿಲ್ಲಬೇಕಾಗುತ್ತದೆ ಎಂದು ನ್ಯಾಯಾಧೀಶರು ಎಚ್ಚರಿಸಿದ 
ನಂತರವಷ್ಟೆ ಕೆಲಸ ಆಗಿರುತ್ತದೆ. ಇದು ಒಂದು ಉದಾಹರಣೆ ಅಷ್ಟೆ ಅಕ್ರಮ ಗಣಿಗಾರಿಕೆ, ರಾಜಕಾಲುವೆ 
ಒತ್ತುವರಿ, ಅಕ್ರಮ ಲೇಔಟ್‌ಗಳಿಂದ ಮೊದಲುಗೊಂಡು ಪ್ಲಾಸ್ಟಿಕ ನಿಷೇಧದವರೆಗೆ ಎಲ್ಲದಕ್ಕೂ 
ನ್ಯಾಯಾಂಗವೇ ಕಿವಿ ಹಿಂಡಬೇಕು ಎಂದು ಕಾಯುವುದೇಕೆ? ಸಾಂವಿಧಾನಿಕವಲ್ಲದ ಆದೇಶಗಳನ್ನು ತಾನು 


344 


ಜಾರಿಗೊಳಿಸಲಾರೆ ಎಂದು ಕಾರ್ಯಾಂಗ ಕಟ್ಟುನಿಟ್ಟಾಗಿ ಹೇಳುತ್ತಿಲ್ಲವೇಕೆ? ಈ ಅಂಗದಲ್ಲಿ ಕೆಲಸ 
ಮಾಡಿರುವ, ಮಾಡುತ್ತಿರುವ ಪ್ರಾಜ್ಞರು ಯೋಚಿಸಲಿ. 


ಈ ಮೇಲಿನ ಚರ್ಚೆಗೆ ತುಸು ವಿರೋಧಾಭಾಸದಂತೆ (ಮೇಲ್ನೋಟಕ್ಕೆ ಕಾಣುವ ಇನ್ನೊಂದು 
ಸಂಗತಿಯತ್ತ ಗಮನಹರಿಸೋಣ. ಹಾಗೆ ನೋಡಿದರೆ, ಇದು ನನ್ನ ಶಠ ಹಿಂದಿನ ವಿಸ್ತಾರ ಅಂಕಣದಲ್ಲಿ 
ಚರ್ಚಿಸಿದ ಆಡಳಿತಾತ್ಮಕ ಸೇವೆಗಳ ಕುರಿತ ಚುಂಗು ಎಂದುಕೊಳ್ಳಿ. 


ಎಲ್ಲರಿಗೂ ಗೊತ್ತಿರುವಂತೆ, ಶಾಸನಸಭೆಗಳು ರೂಪಿಸಿದ ಕಾಯಿದೆ ಕಾನೂನುಗಳನ್ನು ಪಾಲನೆ 
ಮಾಡುವುದು ಮತ್ತು ಜನಕಲ್ಯಾಣಕ್ಕಾಗಿ ಸರಕಾರಗಳು ರೂಪಿಸುವ ಯೋಜನೆಗಳನ್ನು ಜನತೆಯ ಮನೆ 
ಬಾಗಿಲಿಗೆ ತಲುಪಿಸಿ ಜನಸೇವಕರಾಗುವುದೇ ಕಾರ್ಯಾಂಗದ ಕಾಯಕ. ಈ ಮಾತು ಗ್ರಾಮ 
ಪಂಚಾಯಿತಿಯ ಕಾರಕೂನನಿಂದ ಹಿಡಿದು ಜಿಲ್ಲಾಧಿಕಾರಿ, ಸೆಕ್ತಟರಿ ಆದಿಯಾಗಿ ಐಎಎಸ್‌ಗಳವರೆಗೂ 
ಅನ್ವಯ. ಹೀಗಿದ್ದರೂ ಐಎಎಸ್‌ಗಳಿಗೆ ದರ್ಪ ಬರುವುದು ಎಲ್ಲಿಂದ? ಕೋಡು ಮೂಡುವುದು ಹೇಗೆ 
ಮತ್ತು ಏಕೆ? ಎಂಬ ಪ್ರಶ್ನೆ ಮೂಡುತ್ತದೆ. ಈ ಐಎಎಸ್‌ಗಳಿಗೆ ಗರಿಷ್ಟ ಅಧಿಕಾರ ಇರುವುದು ಗರಿಷ್ಟ 
ದಕ್ಷತೆಯಿಂದ ಕೆಲಸ ಮಾಡುವುದಕ್ಕೇ ವಿನಃ ದರ್ಪ ದೌಲತ್ತು ತೋರುವುದಕ್ಕಲ್ಲ. ಈಗಂತೂ ಕೆಲ 
ಮಂತಿಗಳು ಐಎಎಸ್‌ ಅಧಿಕಾರಿಗಳಿಗೆ ಸರ್‌ ಸರ್‌ ಎನ್ನುತ್ತ ಡೊಗ್ಗು ಸಲಾಮು ಹಾಕುವುದನ್ನು ನೋಡಿದರೆ 
ಅಯ್ಯೋ ಪಾಪ ಎನಿಸುತ್ತದೆ. ನಮ್ಮ ವ್ಯವಸ್ಥೆ ತಲುಪುತ್ತಿರುವ ಅಧೋಗತಿ ನೋಡಿ ಮರುಕ ಹುಟ್ಟುತ್ತದೆ. 
ಸರಕಾರಿ ಜಾಹೀರಾತುಗಳಲ್ಲಿ, ಆಮಂತ್ರಣ ಪತ್ರಿಕೆಗಳಲ್ಲಿ ಈ ಅಧಿಕಾರಿಗಳ ಫೋಟೊ ಮತ್ತು ಹೆಸರನ್ನು 
ಜನಪ್ರತಿನಿಧಿಗಳಿಗೆ ಸರಿಸಮನಾಗಿ ಮುದಿಸುವುದೆಂದರೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡುವ ಘೋರ 
ಅಪಮಾನ. ಈ ವ್ಯವಸ್ಥೆ ಎಲ್ಲಿ, ಯಾವಾಗಿನಿಂದ ಆರಂಭವಾಯಿತು. ತುಸು ಯೋಚನೆ ಮಾಡುವುದು 
ಬೇಡವೆ? 


1980 ರಿಂದ 1983 ರವರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಆರ್‌. ಗುಂಡೂರಾಯರ 
ಆಡಳಿತ ಕಾಲದ ಒಂದು ಘಟನೆ. ಕಳೆದ ವಾರ ಇದೇ ವಿಸ್ತಾರ ಕಾಲಂ ಓದಿದ ನಂತರ ಹಿರಿಯ 
ನಾಯಕರೊಬ್ಬರು ನನ್ನೊಂದಿಗೆ ಹಂಚಿಕೊಂಡ ಸಂಗತಿ ಇದು. ರೈತ ಸಂಘದ ಮುಖಂಡ 
ಪ್ರೊ.ಎಂ.ಡಿ.ನಂಜುಂಡಸ್ಪಾಮಿ ಅವರ ಆಗ್ರಹದ ಮೇರೆಗೆ ಮುಖ್ಯಮಂತ್ರಿ ಗುಂಡೂರಾಯರು ರೈತ 
ನಾಯಕರ ಸಭೆಯೊಂದನ್ನು ಕರೆದಿದ್ದರು. ಮುಖ್ಯಮಂತ್ರಿಗಳು ಮತ್ತು ನಂಜುಂಡಸ್ವಾಮಿ ಅವರು ಆ ಸಭೆಗೆ 
ಹೋಗುವಷ್ನದರಲ್ಲಿ ಅಲ್ಲಿದ್ದ ಐಎಎಸ್‌ ಅಧಿಕಾರಿಗಳು ಪೀಠ ಅಲಂಕರಿಸಿದ್ದರು. ಅದನ್ನು ಕಂಡು ಗರಂ ಆದ 
ಎಂ೦ಡಿಎನ್‌ ಈ ಸರಕಾರಿ ಕೂಲಿಗಳಿಗೆ ಇಲ್ಲೇನು ಕೆಲಸ ಎಂದು ಕೆಂಡಾಮಂಡಲರಾದರು. ಎಂಡಿಎನ್‌ 


345 


ಸಿಟ್ಟನ್ನು ನೋಡಿ ರಾಯರು ವಿಧಿಯಿಲ್ಲದೆ ಅವರೆಲ್ಲರನ್ನು ಆಚೆ ಕಳಿಸಿ ರೈತ ನಾಯಕರೊಂದಿಗೆ ಸಭೆ 
ನಡೆಸಿದರಂತೆ. 


ಹಾಗೆಯೇ, ಸಮಾಜವಾದಿ ಚಿಂತಕ ಶಾಂತವೇರಿ ಗೋಪಾಲಗೌಡರದ್ದು ಮತ್ತೊಂದು ಪ್ರಸಂಗ. 
ಗೋಪಾಲ ಗೌಡರು ಖಡಕ್‌ ನಡವಳಿಕೆಗೆ ಹೆಸರಾದವರು. ತಾನು ಬರುವಾಗ ತನ್ನೆದುರು ಕಾಲಮೇಲೆ 
ಕಾಲು ಹಾಕಿ ಕುಳಿತ ಐಎಎಸ್‌ ಒಬ್ಬರ ಕಾಲರಿಗೆ ತಮ್ಮ ಕೈಲಿದ್ದ ಜಲ್ಲುವನ್ನು (ದಂಡ) ಹಿಡಿದು ಎದ್ದು 
ನಿಲ್ಲಿಸಿದ್ದರು. ಹಾಗೆ ಮಾಡುವುದು ಗೋಪಾಲ ಗೌಡರಂತಹ ಖಡಕ್‌ ವ್ಯಕ್ತಿಗೆ ಮಾತ್ರ ಸಾಧ್ಯ. 


ಇದು ಜನಸೇವೆಯ ವಿಷಯದಲ್ಲಿ, ಜನಪ್ರತಿನಿಧಿಗಳ ವಿಷಯದಲ್ಲಿ ನಮಗೆ ಯಾವ ಕಲ್ಪನೆ ಮತ್ತು 
ಭಾವನೆ ಇರಬೇಕೆಂಬುದರ ದ್ಯೋತಕವಾಗಿ ಸಾಂಕೇತಿಕವಾಗಿ ಮಾತ್ರ ಇಟ್ಟುಕೊಳ್ಳೋಣ. ಜನಪ್ರತಿನಿಧಿಗಳ 
ಎದುರು ಅಧಿಕಾರಿಗಳು ಹೇಗೆ ಸೌಜನ್ಯದಿಂದ ವರ್ತಿಸಬೇಕೆಂಬುದಕ್ಕೆ ಮಾತ್ರ ಸೀಮಿತವಾಗಿಟ್ಟುಕೊಳ್ಳೋಣ. 


ಈ ಹಿಂದೆ ಜನಪ್ರಶಿನಿಧಿಗಳಾಗುತ್ತಿದ್ದವರಲ್ಲಿ ಬಹುತೇಕರು ಹೆಚ್ಚು ಶಿಕ್ಷಣವನ್ನು ಪಡೆದಿರುತ್ತಿರಲಿಲ್ಲ. 
ಆದರೆ ಅಧಿಕಾರಿಗಳಿಂದ ಕೆಲಸ ತೆಗೆಯುವ ವಿಷಯದಲ್ಲಿ ಅನುಭವ ಹಾಗೂ ಆಗ್ರಹ ಎರಡೂ ಇರುತ್ತಿತ್ತು. 
ಆದರೆ ಇಂಥ ವಿಷಯದಲ್ಲಿ ಇಂದಿನ ಜನಪ್ರತಿನಿಧಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಹಾಗೆಯೇ 
ಅಂದಿನ ಇಂದಿನ ಅಧಿಕಾರಿಗಳ ಆಲೋಚನೆ ಮತ್ತು ವರ್ತನೆಯಲ್ಲಿ ಅಜಗಜಾಂತರವಿದೆ. ಅಧಿಕಾರಿಗಳು 
ಎಷ್ಟೇ ದೊಡ್ಡವನಿದ್ದರೂ ಅನಾಮಿಕತ್ನದ ಶಿಷ್ಠಾಚಾರ ಬಿಡಬಾರದು. ಎಲ್ಲ ಕೆಲಸ ಮಾಡಿಯೂ ಅದರ 


ಶ್ರೇಯಸ್ಸನ್ನು ಶಾಸಕಾಂಗಕ್ಕೆ ಬಿಡಬೇಕೇ ಹೊರತು ಕೀರ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ಳುವ ತೆವಲಿಗೆ 
ಬೀಳಬಾರದು. 


ಒಮ್ನೊಮ್ಮೆ ಹೀಗೂ ಅನಿಸುವುದುಂಟು. ನಮ್ಮ ಜನಪ್ರತಿನಿಧಿಗಳು ಕೂಡ ಪ್ರಾಮಾಣಿಕರನ್ನು 
ನಿರ್ಲಕ್ಷಿಸುತ್ತಿರುವುದು, ಕೆಲ ಅಧಿಕಾರಿಗಳ ಜನಬೆಂಬಲದ ಗೀಳಿಗೆ ಕಾರಣವಾಯಿತೇ? ಅನೇಕ 
ಅಧಿಕಾರಿಗಳು ಎಲೆಮರೆಯ ಕಾಯಾಗಿ ಉತ್ತಮ ಕೆಲಸ ಮಾಡುತ್ತಿರುತ್ತಾರೆ. ಅಂಥವರನ್ನು ಆಡಳಿತಗಾರರು 
ಏಕಾಏಕಿ ವರ್ಗ ಮಾಡಿ ತಾಪತ್ರಯ ಉಂಟು ಮಾಡುತ್ತಾರೆ. ನ್ಯಾಯನಿಷ್ಣುರ ಅಧಿಕಾರಿಗಳನ್ನು ಬೇಕಾಬಿಟ್ಟಿ 
ವರ್ಗಾವಣೆ ಮಾಡುತ್ತಾರೆ. ಅಂತಹ ಅಪಾಯದಿಂದ ಪಾರಾಗಲು ಕೆಲ ಅಧಿಕಾರಿಗಳು ಜನ ಬೆಂಬಲದ 
ಮೊರೆ ಹೋಗುತ್ತಾರೆ. ಈಗಂತೂ ಸಮಾಜಿಕ ಜಾಲತಾಣಗಳು, ಮಾಧ್ಯಮಗಳು ಅಂಥವರ ನೆರವಿಗೆ 
ಬರುತ್ತಿವೆ. 


ಅಧಿಕಾರಿಗಳಲ್ಲಿ ಎರಡು ವಿಧ. ಮೊದಲ ಗುಂಪಿನವರು ಕಾಯಿದೆ ಹೆಸರಲ್ಲಿ ಆಡಳಿತಾತ್ಮಕ 
ವಿಚಾರಗಳನ್ನು ಕ್ಲಿಷ್ಠ ಮಾಡುತ್ತಿದ್ದಾರೆ. ರೂಲ್‌ ಬುಕ್‌ ಬಿಟ್ಟು ಆಚೀಚೆ ನೋಡುವುದೇ ಇಲ್ಲ. ಎರಡನೇ 


346 


ಗುಂಪಿನವರು ಒಂದೋ ಕಾಯಿದೆ ಹೆಸರಲ್ಲಿ ನಿರ್ಭಾವುಕರಾಗುತ್ತಾರೆ, ಇಲ್ಲ ಎಲ್ಲ ನೀತಿನಿಯಮಗಳನ್ನು 
ಗಾಳಿಗೆ ತೂರಿ ಅನುಕೂಲ ಸಿಂಧು ನೀತಿಗೆ ಜೋತುಬೀಳುತ್ತಿದ್ದಾರೆ. ಹಾಗಾದರೆ ಆಡಳಿತ ಜನಪರ ಆಗುವ 


ದಾರಿ ಎಂತು? 


ಲೇಖಕರು: ಹರಿಪ್ರಕಾಶ್‌ ಕೋಣೆಮನೆ 


ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 17.07.2022 
7. ಹೆದ್ದಿನ ಕಣ್ಣು ಪೆಗಾಸಸ್‌ 


2019ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಪೆಗಾಸಸ್‌ ಹೆಸರು ಕೇಳಿಬಂತು. ಭಾರತವೂ 
ಸೇರದಂತೆ ಜಗತ್ತಿನ ಕೆಲವು ವಾಟ್ಸ್ಯಾಪ್‌ ಬಳಕೆದಾರರು- ಇವರಲ್ಲಿ ಪ್ರಮುಖ ಪ್ರತಿಪಕ್ಷ ರಾಜಕಾರಣಿಗಳು, 
ಪತ್ರಕರ್ತರು, ಕಾರ್ಯಕರ್ತರು ಇದ್ದರು-ತಮ್ಮ ಫೋನ್‌ಗಳಲ್ಲಿ ಪೆಗಾಸಸ್‌ ಮೂಲಕ ಬೇಹುಗಾರಿಕೆ 
ನಡೆಸಲಾಗುತ್ತಿದೆ ಎಂದು ದೂರಿದರು. ಅವರಿಗೆ ಈ ಕುರಿತು ವಾಟ್ಸ್ಯಾಪ್‌ ಸಂದೇಶ ನೀಡಿತ್ತು. 
ಅಲ್ಲಿಂದೀಚೆಗೆ ನಾನ ದೇಶಗಳಲ್ಲಿ ಪೆಗಾಸಸ್‌ ಸುದ್ದಿಯಲ್ಲಿದೆ. ಇದೊಂದು ಸ್ಪೈವೇರ್‌ ಅಥವಾ ಬೇಹುಗಾರಿಕೆ 
ತಂತ್ರಾಂಶ. ಪ್ರಪಂಚದಾದ್ಯಂತ ಅನೇಕ ಸರ್ಕಾರಗಳು ತಮ್ಮ ವಿರೋಧಿಗಳ ಮೇಲೆ ಕಣ್ಣಿಡಲು ಇದನ್ನು 
ಬಳಸುತ್ತಿವೆ. ಏಷ್ಯಾದ ಹಲವು ದೇಶಗಳಲ್ಲಿ ಈ ಬೇಹು ನಡೆದಿದೆ. 


ಈಗೇಕೆ ಈ ಸುದ್ದಿ; 


ಇಂಗ್ಲೆಂಡಿನ ಗಾರ್ಡಿಯನ್‌, ಅಮೆರಿಕದ ವಾಷಿಂಗ್ಲನ್‌ ಪೋಸ್ಟ್‌ ಸೇರಿದಂತೆ ಹಲವಾರು 
ಪ್ರಮುಖ ಸುದ್ದಿ ವೆಬ್‌ ಸೈಟ್‌ಗಳು ಪೆಗಾಸಸ್‌ ಬಳಸಿ ಜಾಗತಿಕ ಕಣ್ಗಾವಲು ಎಂದು ಕರೆಯಬಹುದಾದ 


ದೊಡ್ಡ ಕಾರ್ಯಚರಣೆ ನಡೆದಿದೆ ಎಂದು ವರದಿ ಮಾಡಿದವು. ಭಾರತದ ೩40ಕ್ಕು ಹೆಚ್ಚು ಪತ್ರಕರ್ತರು, 
ಸಾಮಜಿಕ ಕಾರ್ಯಕರ್ತರು, ಪ್ರಮುಖ ಗಣ್ಯರನ್ನು ಕೂಡ ಇದರಲ್ಲಿ ಬೇಹುಗಾರಿಕೆಗೆ ಒಳಪಡಿಸಲಾಗಿದೆ 
ಎಂದು, ಸೋರಿಕೆಯಾದ ಗಣ್ಯರ ನಂಬರ್‌ಗಳನ್ನು ಉಲ್ಲೇಖಿಸಿ ವರದಿ ಮಾಡಿದವು. ಪೆಗಾಸಸ್‌ ಸ್ಪೈವೇರ್‌ 


ಬಳಸಿ ಜನತೆಯ ಮೇಲೆ ಕಣ್ಗಾವಲಿಟ್ಟರುವ 10ಕ್ಕೂ ಹೆಚ್ಚು ಸರ್ಕಾರಗಳಲ್ಲಿ ಭಾರತ ಸರ್ಕಾರ ಕೂಡ 
ಒಂದು ಎಂದು ವರದಿಗಳು ಹೇಳಿದವು. ಆದರೆ ಭಾರತ ಸರ್ಕಾರ ಕೂಡ ಒಂದು ಎಂದು ವರದಿಗಳು 
ಹೇಳಿದವು. ಆದರೆ ಭಾರತ ಸರ್ಕಾರ ಇದಕ್ಕೆ ನೀಡಿರುವ ಪ್ರತಿಕ್ರಿಯೆಯಲ್ಲಿ “ಭಾರತೀಯ ಪ್ರಜಾಪ್ರಭುತ್ವ 
ಮತ್ತು ಅದರ ಸಾಂವಿಧಾನಿಕ ಸಂಸ್ಥೆಗಳ ಘನತೆಯನ್ನು ಮಣ್ಣುಪಾಲು ಮಾಡುವ ಉದ್ದೇಶದಿಂದ 
ಹೆಣೆಯಲಾದ ಉತ್ರೇಕ್ಷಿತ ವರದಿ,” ಎಂದು ಹೇಳಿದೆ. ಆದರೆ, "ಪೆಗಾಸಸ್‌ ಅನ್ನು ತಾನು ಬಳಸುತ್ತಿಲ್ಲ' 
ಎಂದು ಸ್ಪಷ್ಟವಾಗಿ ನಿರಾಕರಿಸಿಲ್ಲ ಪೆಗಾಸಸ್‌ ಅನ್ನು ನಡೆಸುತ್ತಿರುವ ಎನ್‌ಎಸ್‌ಒ ಗ್ರೂಪ್‌ ಸಂಸ್ಥೆ ಕೂಡ, 
“ಸರ್ಕಾರಿ ಗ್ರಾಹಕರಿಗೆ ಮಾರಾಟ ಮಾಡಿದ ವ್ಯವಸ್ಥೆಗಳನ್ನು ತಾನು ನಿರ್ವಹಿಸುವುದಿಲ್ಲ; ಮತ್ತು ನಿಗಾ 
ವಹಿಸಲಾದ ಗ್ರಾಹಕರ ಡೇಟಾವನ್ನು ತಾನು ಪರಿಶೀಲಿಸುವುದಿಲ್ಲ” ಎಂದು ಪ್ರತಿಕ್ರಿಯೆ ನೀಡಿದೆ. 


ಹೆಗಾಸಸ್‌ ಏನು ಮಾಡುತ್ತದೆ? 


ಒಮ್ಮೆ ಪೆಗಾಸಸ್‌ ಫೋನ್‌ನಲ್ಲಿ ಕುಳಿತುಕೊಂಡ ಬಳಿಕ, ಅದು ಉದ್ದೇಶಿತ ಬಳಕೆದಾರರ ಮೇಲೆ 
ಸಂಪೂರ್ಣವಾಗಿ ಕಣ್ಣಿಡುತ್ತದೆ. ವಾಟ್ಸ್ಯಾಪ್‌ ಮೂಲಕ ಮಾಡಿದ, ಎಂಡ್‌ ಟು ಎಂಡ್‌ ಎನ್‌ಕ್ರಿಪ್ಟ್‌ 
ಮಾಡಿದ ಚಾಟ್‌ಗಳು ಸಹ ಪೆಗಾಸಸ್‌ಗೆ ಲಭ್ಯ. ಪೆಗಾಸಸ್‌ ನಿಮ್ಮ ಸಂದೇಶಗಳನ್ನು ಓದಬಹುದು, 
ಕರೆಗಳನ್ನು ಟ್ರ್ಯಾಕ್‌ ಮಾಡಬಹುದು: ಅಫ್ಲಿಕೇಶನಗಳಲ್ಲಿ ಬಳಕೆದಾರರ ಚಟುವಟಿಕೆಯನ್ನು ಟ್ರ್ಯಾಕ್‌ 
ಮಾಡಬಹುದು: ಲೋಕೇಶನ್‌ ಡೇಟಾವನ್ನು ಸಂಗಹಿಸಬಹುದು: ಘೋನ್‌ನಲ್ಲಿರುವ ವಿಡಿಯೊ 


Ki) 


347 


ಕ್ಯಾಮೆರಾಗಳನ್ನು ಪ್ರವೇಶಿಸಬಹುದು: ಅದರ ಮೈಕ್ರೊಫೋನ್‌ ಮೂಲಕ ಕೇಳಬಹುದು ಎಂದು ಭದತಾ 
ಸಂಶೋಧಕರು ಕಂಡುಹಿಡಿದ್ದಾರೆ. 


2017ರಲ್ಲಿ ಕ್ಯಾಸ್ಟರ್‌ಸ್ಕಿ ಎಂಬ ಕುತಂತ್ರಾಂಶ ವಿರೋಧಿ ತಂತ್ರಾಂಶ ತಯಾರಕ ಕಂಪನಿ ಹೀಗೆ 
ಹೇಳಿತು: ಇದು ಸಂಪೂರ್ಣ ಕಣ್ಗಾವಲು ತಂತ್ರಾಂಶ. ಗುರಿಯಾಗುವ ಸಾಧನವನ್ನು ಸ್ಟ್ಯಾನ್‌ ಮಾಡಿದ 
ನಂತರ ಇದು ಬಳಕೆದಾರರ ಸಂದೇಶಗಳು ಮತ್ತು ಮೇಲ್‌ಗಳನ್ನು ಓದುತ್ತದೆ. ಕರೆಗಳನ್ನು ಕೇಳುತ್ತದೆ, 
ಸ್ವೀನ್‌ ಶಾಟ್‌ಗಳನ್ನು ಸೆರೆಹಿಡಿಯುತ್ತದೆ, ಬತ್ತಿದ ಕೀಲಿಗಳನ್ನು ಗುರುತಿಸುತ್ತದೆ, ಬ್ರೌಸರ್‌ ಹಿಸ್ಸರಿ 
ತಿಳಿಯುತ್ತದೆ, ಸಂಪರ್ಕಗಳನ್ನು ತಿಳಿಯುತ್ತದೆ. ಎನ್‌ಕ್ರಿಪ್ಟ್‌ ಮಾಡಿದ ಆಡಿಯೋಗಳನ್ನು ಸಹ ಕೇಳಬಹುದು. 
ಇದೇ ಸಮಯದಲ್ಲಿ, ಪೆಗಾಸಸ್‌ ಸ್ಮಾರ್ಟ್‌ ಸ್ಟೈವೇರ್‌ ಕೂಡ ಆಗಿದೆ, ಇದು ತಾನು ಪತ್ತೆಯಾಗದಂಥ 


ಜಾಣತನ ಕೂಡ ಹೊಂದಿದೆ. ಈ ಕುತಂತ್ರಾಂಶ ತನ್ನ ಕಮಾಂಡ್‌-್ಯಂಡ್‌-ಕಂಟ್ರೋಲ್‌ 


ಸರ್ವರ್‌ನೊಂದಿಗೆ 60 ದಿನಗಳಿಗಿಂತ ಹೆಚ್ಚು ಕಾಲ ಸಂವಹನ ನಡೆಸಲು ಸಾಧ್ಯವಾಗದಿದ್ದರೆ ಸ್ವಯಂ 
ತನ್ನನ್ನು ನಾಶಪಡಿಸಿಕೊಳ್ಳುತ್ತದೆ. ತಪ್ಪಾದ ಸಿಮ್‌ ಕಾರ್ಡ್‌ನಲ್ಲಿ ಇದನ್ನು ಸ್ಥಾಪಸಿದರೆ, ಗುರಿ ತಪ್ಪಿದ್ದು 
ಗೊತ್ತಾದರೆ ಕೂಡ ತನ್ನನ್ನು ನಾಶಪಡಿಸಿಕೊಳ್ಳುತ್ತದೆ. ಅಂದರೆ ಇದು ಅತ್ಯುನ್ನತ ಮಟ್ಟದ ಬೇಹುಗರಿಕೆ 
ಸಾಧನವೇ. 


ನಿಮಗೆ ಚಿಂತೆ ಬೇಕೆ? 


ಪ್ರಸ್ತುತ ಪೆಗಾಸಸ್‌ಗೆ ಸಂಬಂಧ ಪಟ್ಟಂತೆ ನಡೆಯುತ್ತಿರುವ ಚರ್ಚೆಗಳು, ಈಗಾಗಲೇ ಅದರಿಂದ 
ಬೇಹುಗಾರಿಕೆಗೆ ಒಳಪಟ್ಟವರ ಚಿಂತೆಯ ವಿಷಯ. ಹೊಸದಾಗಿ ಪೆಗಾಸಸ್‌ ನಿಮ್ಮ ಸಾಧನದಲ್ಲಿ 
ಸ್ಥಾಪಿಸುವುದು ಸುಲಭವಾಗಿಲ್ಲ. ಯಾಕೆಂದರೆ, ಅದರ ಬಗ್ಗೆ ಮಾಹಿತಿಯು ಬಹಿರಂಗವಾದಾಗ, ಐಫೋನ್‌ 
ಅನ್ನು ಹ್ಯಾಕ್‌ ಮಾಡಲು ಸ್ಪೈವೇರ್‌ ಬಳಸುತ್ತಿದ್ದ ಲೋಪದೋಷಗಳನ್ನು ಸರಿಪಡಿಸಲು ಆ್ಯಪಲ್‌ ಕಂಪನಿ 
ಐಒಎಸ್‌ ಅನ್ನು ಸುಧಾರಿಸಿತು ಗೂಗಲ್‌ ಮತ್ತು ವಾಟ್ಸ್ಯಾಪ್‌ ತಮ್ಮಲ್ಲಿನ ಭದ್ರತಾ ರಂಧಗಳಿಗೆ ತೇಪೆ 
ಹಾಕಿದವು. ಅಂದರೆ, ನೀವು ಐಒಎಸ್‌ 14 ಹೊಂದಿರುವ ಐಪೋನ್‌ ಅಥವಾ ್ಯಂಡ್ರಾಯ್ಡ್‌ 11 ಇರುವ 
ಫೋನ್‌ ಹೊಂದಿದ್ದರೆ ಮತ್ತು ನಿಮ್ಮ ಫೋನ್‌ನಲ್ಲಿ ವಾಟ್ಸ್ಯಾಪ್‌ ನಂತಹ ಪ್ರಮುಖ ಅಫ್ಲಿಕೇಶನ್‌ಗಳ 
ಇತ್ತೀಚಿನ ಆವೃತ್ತಿಯನ್ನು ಹೊಂದಿದ್ದರೆ, ಪೆಗಾಸಸ್‌ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದರೂ ನಿಮ್ಮ ಘಹೋನ್‌ 
ಪೂರ್ತಿ ಭದ್ರ ಎಂದರ್ಥವಲ್ಲ. ಯಾಕೆಂದರೆ ಸಂಪೂರ್ಣ ಹ್ಯಾಕ್‌ಪ್ರೂಫ್‌ ಆಗಿರುವ ಯಾವುದೇ 
ಕಂಪ್ಯೂಟರ್‌ ಅಥವಾ ಫೋನ್‌ ಜಗತ್ತಿನಲ್ಲಿ ಇಲ್ಲ. ಗೂಗಲ್‌ ್ಯಪಲ್‌, ಫೇಸ್‌ ಬುಕ್‌ ಮತ್ತು ಇತರ 
ಕಂಪನಿಗಳಿಗೆ ಸಹ ತಿಳಿದಿಲ್ಲದ ಭದತಾ ರಂಧಗಳನ್ನು ಪೆಗಾಸಸ್‌ ಬಳಸಲು ಸಾಧ್ಯ. ಎನ್‌ಎಸ್‌ಒ ಗೂಪ್‌ 
ಇನ್ನು ಅಸಿತ್ತದಲ್ಲಿದೆ. ಆದರೆ ಇದು ತುಂಬಾ ದುಬಾರಿ. ಇದರ ದರ ಮಿಲಿಯ ಡಾಲರ್‌ಗಳಲ್ಲಿದೆ. ಅದನ್ನು 
ಬೃಹತ್‌ ಸಂಸ್ಥೆಗಳು ಅಥವಾ ಸರ್ಕಾರಗಳು ಮಾತ್ರ ಪಾವತಿಸಬಹುದು. ಪೆಗಾಸಸ್‌ ಸಮೂಹಿಕ 
ಕಣ್ಗಾವಲು ಸಾಧನವಲ್ಲ. ಇದು ಸೂಕ್ಷ್ಮ ಉದ್ದೇಶಿತ ಕಣ್ಗಾವಲು. ಆದ್ದರಿಂದ, ಸರ್ಕಾರ ನಿಮ್ಮ ಮೇಲೆ 
ಕಣ್ಣಿಡಲು ಕಾರಣವಿದೆ ಎಂದಿದ್ದರೆ ಮಾತ್ರ ಅದರ ಬಗ್ಗೆ ನೀವು ಚಿಂತಿಸಬೇಕು ಅಷ್ಟೆ 


ಪೆಗಾಸಸ್‌ ಯಾರ ಕೈಯಲ್ಲಿದೆ? 

ಪೆಗಾಸಸ್‌ ಎಂಬುದು ಇಸ್ರೇಲಿನ ಕಂಪನಿಯಾದ ಎನ್‌ಎಸ್‌ಒ ಗ್ರೂಪ್‌ ಅಭಿವೃದ್ಧಿಪಡಿಸಿದ 
ಬೇಹುಗಾರಿಕೆ ತಂತ್ರಾಂಶ. ತಜ್ಞರು ಇದನ್ನು ಸೈಬರ್‌ ಆಯುಧ” ಎಂದು ಕರೆದಿದ್ದಾರೆ. ಇದು ಮೊದಲ 
ಬಾರಿಗೆ 2016ರಲ್ಲಿ ಬೆಳಕಿಗೆ ಬಂತು. ಅರಬ್‌ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಒಂದು ವಿಲಕ್ಷಣ 
ಸಂದೇಶವನ್ನು ಸ್ಪೀಕರಿಸಿದ ಬಳಿಕ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದರು ಮೊದಲು ಪೆಗಾಸಸ್‌, 
ಐಘೋನ್‌ ಬಳಕೆದಾರರನ್ನು ತಯಾರಿಸಿಕೊಂಡಿತ್ತು. ನಂತರ ಆ್ಯಪಲ್‌ ಕಂಪನಿ ಈ ಸ್ಟೈವೇರ್‌ನಿಂದ 
ಛಿದವಾಗದಂತೆ ಭದಪಡಿಸಿದ ಐಹಓಿಎಸ್‌ನ ನವೀಕರಿಸಿದ ಆವೃತ್ತಿಯನ್ನು ಬಿಡುಗಡೆ ಮಾಡಿತು. ಇದಾಗಿ 


348 


ಒಂದು ವರ್ಷದ ನಂತರ, ಪೆಗಾಸಸ್‌ ಆ್ಯಂಡ್ರಾಯ್ಡ್‌ ಫೋನ್‌ಗಳಲ್ಲಿ ಕುಳಿತು ಬೇಹು ಮಾಡಬಲ್ಲದು 


ಎಂಬುದು ತಿಳಿದುಬಂತು. ಘೋನ್‌ನ ಭದತೆ ಹೆಚ್ಚಿಸುವ ಕೆಲಸಗಳು ನಡೆದವು. 2019ರಲ್ಲಿ ಪೆಗಾಸಸ್‌ 
ಸೃಷ್ಟಿಸಿದ್ದಕ್ಟಾಗಿ ಎನ್‌ಎಸ್‌ಒ ಗ್ರೂಪ್‌ ವಿರುದ್ಧ ಫೇಸ್‌ ಬುಕ್‌ ಪ್ರಕರಣ ದಾಖಲಿಸಿತು. ಫೇಸ್‌ ಬುಕ್‌ನ 
ಭದತಾ ಸಂಶೋಧಕರು ತಮ್ಮ ಜಾಲದಾದ್ಯಂತ ಪೆಗಾಸಸ್‌ನ್ನು ಪತ್ತೆಹಚ್ಚಿದ್ದರು. ಭಾರತದಲ್ಲಿ ಹಲವಾರು 
ಪ್ರಮುಖರ ಮೇಲೆ ಈ ತಂತ್ರಾಂಶವನ್ನು ಬಳಸಲಾಗಿದೆ ಎಂದು ಫೇಸ್‌ಬುಕ್‌ ಕಂಡುಕೊಂಡಿತು. ಇದೇ 
ಸಮಯದಲ್ಲೇ ಭಾಧಿತ ಬಳಕೆದಾರರಿಗೆ ವಾಟ್ಸ್ಯಾಪ್‌ ಮೂಲಕ ಪೆಗಾಸಸ್‌ನ ಕುರಿತು ಅರಿವು ಮೂಡಿಸುವ 
ಸಂದೇಶ ಬಂದುದು. ಆದರೂ ಪೆಗಾಸಸ್‌ ಬಳಕೆ ಇನ್ನೂ ಮುಂದುವರಿದಿದೆ. ಯಾಕೆಂದರೆ ಇದು 
ಬೇಹುಗಾರಿಕೆಯಲ್ಲಿ ಇದುವರೆಗೆ ಬಂದಿರುವುದರಲ್ಲೆಲ್ಲ ಅತ್ಯಾಧುನಿಕ ತಂತ್ರಾಂಶ. ಪೆಗಾಸಸ್‌ನ ಅಸ್ತಿತ್ವವನ್ನು 
ಎನ್‌ಎಸ್‌ಒ ಗ್ರೂಪ್‌ ದೃಢಪಡಿಸಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಆದರೆ, ತಾನು ಇದನ್ನು 
ಸರ್ಕಾರಗಳಿಗೆ ಮಾತ್ರ ಮಾರಾಟ ಮಾಡುತ್ತಿದ್ದೇನೆ: ಅದರ ದುರುಪಯೋಗಕ್ಕೆ ಕಾರಣಗಳಿಲ್ಲ ಎಂದು 
ಹೇಳಿದೆ. 


ಹೇಗೆ ಹ್ಯಾಕ್‌ ಮಾಡುತ್ತದೆ? 


ಪೆಗಾಸಸ್‌ನ ಕಾರ್ಯವೈಖರಿಯೇ ಇದು ಹೆಚ್ಚು ನಿಗೂಢ ಮತ್ತು ನಿಖರವಾಗಿರುವಂತೆ 
ಮಾಡಿದ್ದು, ಹೆಚ್ಚು ಮಂದಿ ಇದನ್ನು ಬಳಸುವಂತೆ ಮಾಡಿದೆ. ತಮ್ಮ ಘೋನ್‌ ಹ್ಯಾಕ್‌ ಆಗಿದೆ ಎಂಬ ಬಗ್ಗೆ 
ಯಾವ ಸುಳಿವೂ ಬಳಕೆದಾರರಿಗೆ ಗೊತ್ತಾಗುವುದೇ ಇಲ್ಲ. ಹ್ಯಾಕರ್‌, ತಾನು ಹ್ಯಾಕ್‌ ಮಾಡಬೇಕಾದ 
ಘಹೋನ್‌ ಅನ್ನು ಗುರುತಿಸಿದ ನಂತರ, ಉದ್ದೇಶಿತ ಬಳಕೆದಾರರಿಗೆ ನಕಲಿ ವೆಬ್‌ ಸೈಟ್‌ ಲಿಂಕ್‌ಅನ್ನು 
ಕಳುಹಿಸುತ್ತಾನೆ. ಬಳಕೆದಾರರು ಅದರ ಮೇಲೆ ಕಿಕ್‌ ಮಾಡಿದರೆ ಫೋನ್‌ನಲ್ಲಿ ಪೆಗಾಸಸ್‌ 
ಸ್ಥಾಪಿತಗೊಳ್ಳುತ್ತದೆ. ವಾಟ್ಸ್ಯಾಪ್‌ ನಂತಹ ಚಾಟಿಂಗ್‌ ಅಪ್ಲಿಕೇಶನ್‌ಗಳ ಮೂಲಕ ಮಾಡಿದ ಧ್ಲನಿ ಕರೆಗಳ 
ಮೂಲಕವು ಇದನ್ನು ಸ್ಥಾಪಿಸಲಾಗಿದೆ. ಈ ಕರೆ ವಿಧಾನ ಎಷ್ಟು ಪ್ರಬಲ ಮತ್ತು ರಹಸ್ಯವಾಗಿದೆ ಎಂದರೆ 
ಬಳಕೆದಾರರಿಗೆ ಮಿಸ್ಟಡ್‌ ಕಾಲ್‌ ಮಾಡುವ ಮೂಲಕವೂ ಪೆಗಾಸಸ್‌ ಅನ್ನು ಫೋನ್‌ನಲ್ಲಿ 
ಸ್ಥಾಪಿಸಬಹುದು. ಒಮ್ಮೆ ಸಾಪುವೇರ್‌ ಅನ್ನು ಸ್ಥಾಪಸಿದ ಬಳಿಕ ಕರೆ ಮಾಡಿದ ಕುರುಹನ್ನು ಅದು 
ಅಳಿಸಿಹಾಕುತ್ತದೆ. ಹೀಗಾಗಿ ಬಳಕೆದಾರರಿಗೆ ಅನುಮಾನ ಮೂಡುವುದೇ ಇಲ್ಲ. 


1 (. 


ಆಧಾರ:-ವಿಜಯ ಕರ್ನಾಟಕ, ದಿನಾಂಕ:20.07.2022. 
8. ಮೀಸಲು ಹೆಚ್ಚಾದಂತೆ ಸೀಟೂ ಹೆಚ್ಚಾಗಬೇಡವೇ? 

ಭಾರತದಲ್ಲಿ ವಿದ್ಯೆಯ ಸಲುವಾಗಿ ವಿದ್ಧೆ' ಎನ್ನುವುದೇ ಆದರ್ಶವಾಗಿತ್ತು. ಆದರೆ ಬರಬರುತ್ತಾ 

ವಿತ್ತದ ಸಲುವಾಗಿ ವಿದೈೆ' ಎಂದಾಯಿತು, ಆದರೆ ಕೇವಲ ಹಣಕ್ಕೋಸ್‌ಕರ ವಿದೆ' ಎಂಬ ಜಾಯಮಾನ 
ಅತಿ ಕೆಳಮಟ್ಟದ ಉದ್ದೇಶ ವೈದ್ಯಕೀಯ ಸೇರಿದಂತೆ ಉನ್ನತ ಶಿಕ್ಷಣದಲ್ಲೂ ಇದು ಬಿಡುಬೀಸಾಗಿರುವುದು 
ಹಾಗೂ ಇದರ ಪರಿಣಾಮ ಲಕ್ಷಾಂತರ ಮಂದಿ ಯುವಜನತೆ ಪ್ರತಿಭೆ ಇದ್ದರೂ, 
ವಂಚಿತರಾಗುತ್ತಿರುವುದನ್ನು ಕಾಣಬಹುದು. ಉನ್ನತ ವಿದ್ಯೆಯಿಂದ ವಂಚಿತರಾಗುವುದು, ಎರಡನೆಯದಾಗಿ 
ಉಳ್ಳವರು ಕೋಟಿಗಟ್ಬಲೆ ರೂ.ಗಳನ್ನು ಚೆಲ್ಲಿಯಾದರೂ, ಕೋರ್ಸ್‌ ಕಲಿಯುವುದು, ವೈದ್ಯರಾಗುವುದು. 
ವಿದೇಶಕ್ಕೂ ಹೋಗಿ ಕೈತುಂಬಾ ಗಳಿಸಿ ಅಲ್ಲೇ ನೆಲೆಸುವುದು. ಅಥವಾ ಭಾರತಕ್ಕೆ ಮರಳಿ ಸ್ವಂತ ನರ್ಸಿಂಗ್‌ 
ಹೋಮ್‌ ಸ್ಥಾಪಿಸುವುದು. ಇಂಥ ಸನ್ನಿವೇಶದಲ್ಲಿ ಸಾಮಾಜಿಕ ನ್ಯಾಯ ಸಾಧಿಸುವುದು ಹೇಗೆ? ಈ ಪ್ರಶ್ನೆಗೆ 


ಸರಕಾರದ ಉತ್ತರವೇನು? ಎಂಬುದನ್ನು ಅವಲೋಕಿಸಲು ಸಕಾಲ, ಏಕೆಂದರೆ ಮದ್ರಾಸ್‌ ಹೈಕೋರ್ಟ್‌ 


349 


ಆದೇಶದ ಮೇರೆಗೆ ವೈದ್ಯಕೀಯ ಪದವಿ (ಯುಜಿ) ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ (ಪಿಜಿ) 
ಸಂಸ್ಥೆಗಳಲ್ಲಿ ಅಖಿಲ ಭಾರತ ಮೀಸಲು ಕೋಟಾದಡಿಯಲ್ಲಿ ಇತರ ಹಿಂದುಳಿದ ಜಾತಿ (ಒಬಿಸಿ) ಹಾಗೂ 
ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ (ಇಡಬ್ಬ್ಯುಎಸ್‌) ಈ ವರ್ಷದಿಂದಲೇ ಅನುಕಮವಾಗಿ ಶೇ.27 
ಮತ್ತು ಶೇ.10ರ ಮೀಸಲನ್ನು ಕೇಂದ್ರ ಸರಕಾರ ಘೋಷಿಸಿದೆ. ಎಂಬಿಬಿಎಸ್‌, ಎಂಡಿ, ಎಂಎಸ್‌, 
ಡಿಪ್ಲೊಮಾ, ಬಿಡಿಎಸ್‌, ಎಂಡಿಎಸ್‌ ಕೋರ್ಸ್‌ಗಳಿಗೂ ಇದು ಅನ್ಹ್ವಯ. ಈ ಹಿಂದೆ 2006ರಲ್ಲಿ ಕಾಂಗೆಸ್‌ 
ನೇತೃತ್ವದ ಯುಪಿಎ ಸರಕಾರ ಕೇಂದ್ರೀಯ ಹಾಗೂ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇತರ 
ಹಿಂದುಳಿದ ವರ್ಗದವರಿಗೆ ಮೀಸಲು ಜಾರಿಗೊಳಿಸಿತ್ತು. ಬಿಜೆಪಿ ನೇತೃತ್ವದ ಎನ್‌ಡಿಎ ಸರಕಾರ ಇದೀಗ 
ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೂ ರಿಸರ್ವೇಶನ್‌ ಕಲ್ಲಿಸುವ ಮೂಲಕ ಮತ್ತಷ್ಟು ಸಾಮಾಜಿಕ ಸ್ತರಕ್ಕೆ 
ಸಂದಿಸಿದಂತಾಗಿದೆ. ವೈದ್ಯಕೀಯ ಶಿಕ್ಷಣದಲ್ಲಿ ಅಖಿಲ ಭಾರತ ಕೋಟಾದಡಿಯಲ್ಲಿ ಶೇ.27 ಒಬಿಸಿ ಕೋಟಾ 
ಬಂದಿರುವುದು, ಈ ನಿಟ್ಟಿನಲ್ಲಿ ಕಳೆದ ವರ್ಷ ಕಾನೂನು ಹೋರಾಟ ನಡೆಸಿದ್ದ ಡಿಎಂಕೆ ಪಕ್ಷಕ್ಕೆ ಸಿಕ್ಕಿದ 
ಗೆಲುವು ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ ಸ್ಟಾಲಿನ್‌ ಬಣ್ಣಿಸಿದ್ದಾರೆ. ಕೇಂದ್ರ ಸರಕಾರವು, ರಾಜ್ಯ 
ಸರಕಾರಿ ಕಾಲೇಜುಗಳಲ್ಲಿ ತನ್ನ ಅಖಿಲ ಭಾರತ ಕೋಟಾದಡಿಯಲ್ಲಿ (ಎಐಕ್ಕೂ) ಎಂಬಿಬಿಎಸ್‌ ಸೀಟುಗಳಿಗೆ 
ಸಂಬಂಧಿಸಿ ಒಬಿಸಿ ಮೀಸಲನ್ನು ಜಾರಿಗೊಳಿಸುತ್ತಿಲ್ಲ ಎಂದು ಡಿಎಂಕೆ, ಕೇಂದ್ರ ಸರಕಾರದ ವಿರುದ್ಧ 
ಮದ್ರಾಸ್‌ ಹೈಕೋರ್ಟ್‌ನಲ್ಲಿ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಹೂಡಿತ್ತು. ವಿಚಾರಣೆ ಕೈಗೊಂಡ ಮದ್ರಾಸ್‌ 
ಹೈಕೋರ್ಟ್‌, ಒಬಿಸಿ ಮೀಸಲನ್ನು ಜಾರಿಗೊಳಿಸುವಂತೆ ಕೇಂದ್ರ ಸರಕಾರಕ್ಕೆ ಆದೇಶಿಸಿತ್ತು ಹೀಗಾಗಿ ಇದು 
ನಮ್ಮ ಗೆಲುವು ಎಂದು ಸಾಲಿನ್‌ ಬೀಗುತ್ತಿದ್ದಾರೆ. ಆದರೆ ಇಲ್ಲಿ ಈ ಎಲ್ಲ ರಾಜಕೀಯಗಳನ್ನು 
ಹೊರತುಪಡಿಸಿದ ನಿರ್ಣಾಯಕ ಆಯಾಮಗಳಿವೆ. ಅವುಗಳ ಬಗ್ಗೆ ಚರ್ಚಿಸಬೇಡವೇ? ಮೀಸಲು 
ಹೆಚ್ಚಿಸಿದ್ದಕ್ಕೆ ಬೀಗುವ ರಾಜಕಾರಣಿಗಳು ಸೀಟುಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದ್ದಾರೆಯೇ? ಈಗ 
ವೈದ್ಯಕೀಯ ಸೀಟುಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟಕ್ಕೇ ಸೀಮಿತವಾಗಿದೆ. ಮೀಸಲನ್ನು ಮಾತ್ರ 
ಘೋಷಿಸಲಾಗಿದೆ! ಹಾಗದರೆ ಹೊಸ ಸೀಟುಗಳನ್ನು ಒದಗಿಸುವುದು, ಅದಕಾಗಿ ಸರಕಾರಿ ಕಾಲೇಜುಗಳ 
ಸಂಖ್ಯೆಯನ್ನು ಹೆಚ್ಚಿಸುವುದು ಯಾವಾಗ? ಗುಣಮಟ್ಟದ ವೈದ್ಯರನ್ನು ರೂಪಿಸುವುದು ಹಾಗೂ ಅವರು 
ಭಾರತದಲ್ಲೇ ಭವಿಷ್ಯ ಕಂಡುಕೊಳ್ಳುವಂತೆ ಸಹಕರಿಸುವುದು ಎಂದು? ಅತ್ಯುತ್ತಮ ದರ್ಜೆಯ ಶಾಲಾ ಶಿಕ್ಷಣ 
ಮತ್ತು ಉನ್ನತ ಶಿಕ್ಷಣ ಎರಡೂ ದೇಶದ ತುರ್ತು ಅಗತ್ಯಗಳಾಗಿವೆ. ಆದರೆ ನಮ್ಮ ರಾಜಕಾರಣಿಗಳು ಅದಕ್ಕೆ 
ಗಮನ ಕೊಡುವುದಕ್ಕಿಂತಲೂ ಹೆಚ್ಚು ಜನಪ್ರಿಯ ಘೋಷಣೆಗಳಿಗೆ ಸೀಮಿತರಾಗುತ್ತಾರೆ. 


ರಾಜ್ಯ ಸರಕಾರಗಳ ವೈದ್ಯಕೀಯ ಕಾಲೇಜುಗಳಲ್ಲಿ ಲಭ್ಯವಿರುವ ಸೀಟುಗಳಲ್ಲಿ ಶೇ.15ರಷ್ನನ್ನು 


ಭಾರತದ ಯಾವುದೇ ಭಾಗದ ವಿದ್ಯಾರ್ಥಿಗೆ ಸಿಗುವಂತಾಗಲು ಕೊಡಬೇಕು ಎಂಬ ನಿಯಮವಿದೆ. ಇದನ್ನೇ 


350 


ಅಖಿಲ ಭಾರತೀಯ ಕೋಟಾ (ಎಐಕ್ಕೂ) ಎನ್ನುವುದು. ಉಳಿದ ಸೀಟುಗಳು ರಾಜ್‌ಯದ ಕೋಟಾ 
ವ್ಯವಸ್ಥೆಗೆ ಒಳಪಟ್ಟಿದೆ. ಪ್ರತಿಯೊಂದು ರಾಜ್ಯಗಳೂ ಶೇ.15ರ ಅಖಿಲ ಭಾರತೀಯ ಕೋಟಾಗೆ 
ಬದ್ದವಾಗಿರಬೇಕು. ವಿದ್ಯಾರ್ಥಿಗಳು ಎಐಕ್ಕೂಗೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಸರಕಾರಿ ಕೋಟಾಗೂ, 
ಎನ್‌ಆರ್‌ಐ ಮ್ಯಾನೇಜ್‌ಮೆಂಟ್‌ ಸೀಟುಗಳಿಗೂ ಅರ್ಜಿ ಸಲ್ಲಿಸಬಹುದು. ಈ ಶೇ.15ರ ಎಐಕ್ಕೂನಲ್ಲಿ 
ಮೊದಲು ಎಸ್ಸಿ, ಎಸ್‌ಟಿಗೆ ಮಾತ್ರ ಮೀಸಲು ಇತ್ತು ಈಗ ಒಬಿಸಿಯವರಿಗೆ ಶೇ.27 ಮತ್ತು ಆರ್ಥಿಕವಾಗಿ 
ಹಿಂದುಳಿದ ಶೇ.10ರ ಮೀಸಲು ಕಲ್ಲಿಸಲಾಗಿದೆ. ಹೀಗಾಗಿ ಸಾಮಾನ್ಯ ವರ್ಗದವರಿಗೆ ಸೀಟು 
ಕಡಿತವಾಯಿತು. ಇದು ಕೇವಲ ಸರಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಮಾತ್ರ ಅನ್ವಯ. 


ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಬೇರೆ ಒಪ್ಪಂದಗಳಿರುತ್ತವೆ. ಜನ ಸಾಮಾನ್ಯರಿಗೆ ಇಲ್ಲಿ 


ಎಂಬಿಬಿಎಸ್‌ ಅಥವಾ ಸ್ನಾತಕೋತ್ತರ ಪದವಿ ಗಳಿಸುವುದು ಗಗನ ಕುಸುಮವೇ ಸರಿ. 


ಖಾಸಗಿ ಕಾಲೇಜುಗಳು ಒಟ್ಟು ಮೂರು ಕೆಟಗರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಶುಲ್ಕ 
ನಿಗದಿಪಡಿಸುತ್ತವೆ. ಎನ್‌ಆರ್‌ಐ ಆ್ಯಂಡ್‌ ಮ್ಯಾನೇಜ್‌ಮೆಂಟ್‌ ಪ್ರೈವೇಟ್‌ ಫೀಸ್‌ ಇನ್‌, ಪ್ರೈವೇಟ್‌ ಕಾಲೇಜ್‌ 
ಮತ್ತು ಗವರ್ನಮೆಂಟ್‌ ಫೀಸ್‌ ಇನ್‌ ಪೈವೇಟ್‌ ಕಾಲೇಜ್‌ ಎಂಬ ಮೂರು ಶ್ರೇಣಿಗಳಲ್ಲಿ ಶುಲ್ಕ 
ಸಂಗಹಿಸಲಾಗುತ್ತದೆ. 

ಉದಾಹರಣೆಗೆ ಖಾಸಗಿ ಕಾಲೇಜುಗಳಲ್ಲಿ ಸರಕಾರಿ ಶುಲ್ಕ ಆಧಾರಿತ ಸೀಟುಗಳಿಗೆ ವೆಚ್ಚ ಕಡಿಮೆ. 
ಆದರೆ ಇತರ ಕಡಿಮೆ ದರದ ಶುಲ್ಕ (ಲೆನ್ನರ್‌ ಫೀಸ್‌) ವಿಭಾಗದಲ್ಲೂ ವಾರ್ಷಿಕ 10-15 ಲಕ್ಷ ರೂ. 
ಇರುತ್ತದೆ. ಎನ್ನಾರೈ ಮತ್ತು ಮ್ಯಾನೇಜ್‌ಮೆಂಟ್‌ ಸೀಟಿಗೆ 25-30 ಲಕ್ಷರೂ. ತನಕ ಇರುತ್ತದೆ. 


ಎಂಬಿಬಿಎಸ್‌ಗೆ ಸರಕಾರಿ ಶುಲ್ಕ ವಾರ್ಷಿಕ ಅಂದಾಜು 50,000 ರೂ. ಇರುತ್ತದೆ. ಆದರೆ ಖಾಸಗಿ 
ಕಾಲೇಜಿನಲ್ಲಿ 10-15 ಲಕ್ಷ ರೂ. ತನಕ ಇರುತ್ತದೆ! ಇತರ ಖರ್ಚು ವೆಚ್ಚಗಳನ್ನು ಸೇರಿಸಿದರೆ ಇನ್ನೂ 
ದುಬಾರಿಯಾಗುತ್ತದೆ. ಇದು ವಾರ್ಷಿಕ ಶುಲ್ಕ, ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ಎಂಬಿಬಿಎಸ್‌ 
ಮುಕ್ತಾಯದ ವೇಳೆಗೆ 50-60 ಲಕ್ಷರೂ. ಖರ್ಚಾಗುತ್ತದೆ. 


ಭಾರತದಲ್ಲಿ ಪ್ರತಿ ವರ್ಷ ಎಂಬಿಬಿಎಸ್‌, ದಂತ ವೈದ್ಯಕೀಯ (ಬಿಡಿಎಸ್‌) ಆಯುಷ್‌ ಕೋರ್ಸ್‌ 
ಗಳಿಗೆ 15 ಲಕ್ಷ ವಿದ್ಯಾರ್ಥಿಗಳು ನೀಟ್‌ ಪ್ರವೇಶ ಪರೀಕ್ಷೆ ಎದುರಿಸುತ್ತಾರೆ. ಆದರೆ ಲಭ್ಯವಿರುವ ಸರಕಾರಿ 
ಸೀಟುಗಳ ಸಂಖ್ಯೆ 80 ಸಾವಿರದ ಆಸುಪಾಸಿನಲ್ಲಿದೆ. ಹೀಗೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಗಾಧ 


ವ್ಯತ್ಯಾಸವನ್ನು ಕಾಣಬಹುದು. ಇದಕ್ಕೇನು ಪರಿಹಾರ? 


351 


ಸರಕಾರಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಈಗ 550 ಕಾಲೇಜುಗಳಿವೆ. 
ಪ್ರತಿ ವರ್ಷ 1 ಲಕ್ಷ ಸರಕಾರಿ ವೈದ್ಯಕೀಯ ಸೀಟುಗಳ ಲಭ್ಯತೆ ಇರುವಂತೆ ನೋಡಿಕೊಳ್ಳಲು ಸರಕಾರ 
ಯೋಜಿಸಿದೆ. ಅಂದರೆ ಇನ್ನೂ 20.000 ಸೀಟುಗಳನ್ನು ವ್ಯವಸ್ಥೆ ಮಾಡಬೇಕು. ಆದರೆ ಇದಕ್ಕಾಗಿ ದೊಡ್ಡ 
ಮಟ್ಟಿನ ಹೂಡಿಕೆಯ ಅಗತ್ಯ ಇದೆ. 


'ಒಂದು ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಗೆಗೆ 200 ರಿಂದ 300 ಕೋಟಿ ರೂ. ಬೇಕು. 
ಹಾಗೂ ವಾರ್ಷಿಕ 50 ಕೋಟಿ ರೂ. ನಿರ್ವಹಣಾ ವೆಚ್ಚ ಬೇಕಾಗುತ್ತದೆ. ಇದ್ದನ್ನು ವಿದ್ಯಾರ್ಥಿಗಳಿಂದ 
ಪಡೆಯುವ ಶುಲ್ಕದಲ್ಲಿ ಭರಿಸಲು ಸಾಧ್ಯವಿಲ್ಲ” ಎನ್ನುತ್ತಾರೆ ಡಾ. ಎಸ್‌. ಸಚ್ಚಿದಾನಂದ. ಹೀಗಾಗಿ ಸರಕಾರವೇ 
ತನ್ನ ಬಜೆಟ್ನಲ್ಲಿ ಇದಕ್ಕಾಗಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು. ಹಂತಹಂತವಾಗಿ ಸರಕಾರಿ 
ಕಾಲೇಜುಗಳನ್ನು ಹೆಚ್ಚಿಸಬೇಕಾಗಿದೆ. 


ವೈದ್ಯಕೀಯ ವಿದ್ಯಾರ್ಥಿಗಳು ಕೋರ್ಸ್‌ ಮುಗಿದ ಮೇಲೆ 1 ವರ್ಷ ಗ್ರಾಮೀಣ ಸೇವೆ ಸಲ್ಲಿಸಬೇಕು. 
ತಪ್ಪಿದರೆ ಲಕ್ಷಾಂತರ ರೂ. ದಂಡ ಪಾವತಿಸಬೇಕು. ಆದರೆ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗುವುದನ್ನು 
ತಪ್ಪಿಸಲು ದಂಡ ಕಟ್ಟುವವರೂ ಇದ್ದಾರೆ ಎನ್ನುತ್ತಾರೆ ತಜ್ಞರು. 


ಖಾಸಗಿ ಕಾಲೇಜುಗಳಲ್ಲಿ ಶೇ. 30 ಸೀಟುಗಳನ್ನು ಸಬ್ದಿಡಿ ದರದಲ್ಲಿ ಮೀಸಲಿಡಿ ಎಂದರೆ, ಉಳಿದ 
ಶೇ.70 ಸೀಟುಗಳ ಶುಲ್ಕವನ್ನು ಏರಿಸಿ, ಖರ್ಚನ್ನು ಭರಿಸಿಕೊಳ್ಳುತ್ತವೆ. ಖಾಸಗಿ ಕಾಲೇಜುಗಳಲ್ಲಿ ಯಾವುದೂ 
ಉಚಿತವಾಗಿ ಸಿಗುವುದಿಲ್ಲ. ಉದಾಹರಣೆಗೆ 100 ವಿದ್ಯಾರ್ಥಿಗಳಿದ್ದರೆ 20 ಮಂದಿಗೆ ಮೀಸಲು ಕೊಡಿ 
ಎಂದರೆ ಅಲ್ಲಿ ಕಡಿತವಾಗುವ ಮೊತ್ತವನ್ನು ಉಳಿದ 80 ವಿದ್ಯಾರ್ಥಿಗಳ ಲೆಕ್ಕದಲ್ಲಿ ಸೇರಿಸುತ್ತಾರೆ. ಹೀಗಾಗಿ 
ಸರಕಾರ ಕಾಲೇಜುಗಳನ್ನು ಹೆಚ್ಚಿಸುವುದೇ ಇದಕ್ಕೆ ಪರಿಹಾರ. ಆದರೆ ಜನಪ್ರಿಯ ಘೋಷಣೆಗಳು, ಉಚಿತ 
ಭಾಗ್ಯಗಳಿಗೆ ಮೊರೆ ಹೋಗುವ ಸರಕಾರಗಳಿದ್ದರೆ, ಇಂಥ ಮೂಲ ಸೌಕರ್ಯಗಳ ಕೊರತೆ ಉಂಟಾಗುತ್ತದೆ. 
ಉನ್ನತ ಶಿಕ್ಷಣದ ವೆಚ್ಚ ಇಳಿಸುವುದು ಜನತೆಗೆ ವೈದ್ಯಕೀಯ ವೆಚ್ಚ ಇಳಿಸುವ ನಿಟ್ಟಿನಲ್ಲಿಯೂ, ಗಾಮೀಣ 
ಪ್ರದೇಶಗಳಲ್ಲಿ ವೈದ್ಯರ ಸಂಖ್ಯೆ ಹೆಚ್ಚಿಸಲೂ ಅವಶ್ಯಕ. 

ನಮ್ಮ ಜನಸಂಖ್ಯೆಯ ಶೇ.30ರಷ್ಟನ್ನೂ ಹೆಲ್ತ್‌ ಕೇರ್‌ ಮೂಲ ಸೌಕರ್ಯಗಳು ತಲುಪಿಲ್ಲ, ಹಳ್ಳಿಗಳಲ್ಲಿ 
ಆರೋಗ್ಯ ಸೇವೆ ದುರ್ಬಲವಾಗಿದೆ. ವೈದ್ಯಕೀಯ ಸಲಕರಣೆಗಳೂ ಕಡಿಮೆ. ಮತ್ತೊಂದು ಕಡೆ ವೈದ್ಯಕೀಯ 
ಶಿಕ್ಷಣದ ವೆಚ್ಚ ದುಬಾರಿಯಾಗಿದೆ. ಹೀಗಾಗಿ ಸರಕಾರ ಡಿಪ್ಲೊಮಾ ಇನ್‌ ಮೆಡಿಸಿನ್‌ ಮತ್ತು ಡಿಪ್ಲೊಮಾ 
ಇನ್‌ ಸರ್ಜರಿ ಎಂಬ 4 ವರ್ಷಗಳ ಕೋರ್ಸ್‌ಗಳನ್ನು ಮಾಡಬೇಕು. ಕೋರ್ಸ್‌ ಮುಗಿದ ನಂತರ 
ಹಳ್ಳಿಗಳಲ್ಲಿ ಅಥವಾ 50,000 ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಪಟ್ಟಣಗಳಲ್ಲಿ ಸೇವೆ ಸಲ್ಲಿಸಲು 


ಸರ್ಟಿಫಿಕೇಟ್‌ ನೀಡಬೇಕು. 10 ವರ್ಷಗಳ ಸೇವೆ ನಂತರ ಪರೀಕ್ಷೆ ಮೂಲಕ ಎಂಬಿಬಿಎಸ್‌ ಪದವಿ 


352 


ನೀಡುವಂತಾಗಬೇಕು. ಇದರಿಂದಾಗಿ ಆರೋಗ್ಯ ಸೇವೆಯನ್ನು ವಿಸರಿಸಬಹುದು ಎನ್ನುತ್ತಾರೆ ಮೈಸೂರಿನ 


ಸ್ಪಾನ್ರೆ ಟೆಕ್ನಾಲಜೀಸ್ನ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವಪ್ರಸಾದ್‌ ಆಳ್ವ. 


ಖ್ಯಾತ ಹೃದ್ರೋಗ ತಜ್ಞ ಡಾ.ದೇವಿಶೆಟ್ಟ ಅವರಂತೂ, 1.5 ಲಕ್ಷ ನುರಿತ ವೈದ್ಯರ ಅಗತ್ಯ ಭಾರತಕ್ಕಿದೆ 
ಸುತೆ Rs ಊ p) 3) Fo) Fo) ಠ 
ಎಂದಿದ್ದಾರೆ. ಕೋವಿಡೋತ್ತರ ಕಾಲದಲ್ಲಿ ಆರೋಗ್ಯ ಸೇವೆಯನ್ನು ಬಲಪಡಿಸಬೇಕಾದ ತುರ್ತಿದೆ. ಕೇವಲ 
ಮೀಸಲು ಮಾತ್ರವಲ್ಲ. 
ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 02.08.2022 


9.10 Key Amendments that Shaped India 


The Constitution came into force in 1950 but in the 7 decades since it has seen 
many alterations 


Achraya Kripanama is said to have remarked when lying ill in hospital: “I have 
no constitution. All that is left are amendments.” He said this during the Emergency, 
at the time the 42™ Amendment to the Constitution of India was in the offing. This 
amendment, more like a mini-Constitution itself changed large portions of the original 
constitutional text, including the Preamble and the powers of the Supreme Court. 


Kripalani, like others was apprehensive that with the amendments the 
Constitution would become a pale shadow of itself. However, with Indira Gandhi’s 
electoral defeat, the successor Janata Government enacted the 44" Amendment to 
undo much of the damage? These two amendments, in quick succession demonstrated 
the power of the Constitution to fundamentally shape and reshape the lives of 
ordinary Indians. 


Here are 10 constitutional amendments of the last seven decades that left their 
mark on democracy in India, restructured institutions of government and established 
the rights and responsibilities of citizens and their governments. 


BACK AND FORTH ON CONSTITUTION: 42 Amendment, 1976. 


It was the Indira government’s imprimatur on the Constitution of India. With 
lofty proclamations on the need for a “living” Constitution, it amended the Preamble 
to state that India would be “socialist” and “secular”. To project the image of a 
powerful nation, it stressed that the “integrity of the nation”, apart from its unity, 
would be assured. It also gave wide powers to the government to suspend 
fundamental rights during the Emergency, curtailed the power of high courts and set 
up tribunals to speed up the delivery of justice. 


44" Amendment, 1978: The Morarji Desai government that succeeded Indira 
in 1977 moved to restore the Constitution to its pre 42" Amendment condition. It’s 
remarkable that the 44" Amendment which added crucial safeguards against the 
deprivation of fundamental rights, curtailed the wide-ranging emergency powers of 


353 


the Centre, and downgraded the right to property from a fundamental right to a 
constitutional right, passed despite the ruling Janata Party’s internal tensions. 


52" Amendment, 1985: Gaya Lal, an Independent MLA in Haryana joined 
Congress, switched to the United Front, came back to Congress and on the same day 
went back to the United Front. All in the space of two weeks. The 52™ Amendment 
was enacted to stop such defections. It introduced the 10" Schedule disqualifying 
MPs and state legislators who hopped parties. Recent events, including in 
Maharashtra how-ever have shown its limits. 


61° Amendment, 1988: This amendment reduced the voting age from 21 to 18 
and in one stroke added S crore voters for the next elections. In a speech in 
Parliament, PM Rajiv Gandhi declared it was “an expression of our full faith in the 
youth of the country”. The amendment changed India’s electoral landscape and the 
campaign strategies of parties for good. 


FREE SPEECH LOST EDUCATION GAINED 


1 Amendment 1951: The Constituent Assembly had to amend the 
Constitution within months of its coming into force after the Supreme Court severely 
restricted the government’s ability to restrict free speech. The SC overturned the 
censorship of two magazines-the left leaning Cross Roads and the right leaning 
Organiser. Under the guise of fixing the “moral problem” of “vulgarity” and 
indecency and falsehood which “poisoned the mind of the younger generation” Nehru 
supported the amendment that gave vast powers to governments to arrest citizens for 
expressing their views. The unfortunate legacy of this amendment lives on. 


86" Amendment, 2002: The framers of the Constitution had not made 
education a fundamental right because they felt the State would not have the resources 
to uphold this right for every child. In 2002, with the economy booming the right to 
education was made a fundamental right for children aged 6-14 which led to the Right 
to Education Act, 2009. 


103" Amendment, 2019: The original Constitution was against granting 
reservation in universities and jobs on economic criteria alone. Ambedkar was clear 
that back wardness would have to mean both social and educational backwardness. 
This logic was fundamentally changed by the 103“ Amendment that provided 
reservation on the basis of economic criteria. Later, the family income cut-off was set 
at Rs 8 lakh per anum. 


PANCHAYATS ADVANCE, INSTITUTIONS EVOLVE 


73" and 74" Amendments, 1992: Mahatma Gandhi was s steadfast advocate 
of self-contained ‘village republics’ as the basic unit of governance in independent 
India. The Constituent Assembly had the opportunity to formalise this idea, but the 
opponents of this view led by Ambedkar, emerged victorious. Ambedkar said Indian 
villages were a “sink of localism, a den of ignorance, narrow mindedness and 


354 


communalism”. But 40 years on, in 1991 the Union government introduced and 
passed the 73 and 74" Amendments mandating the creation of panchayats and 
municipalities in every state. These amendments decentralised governance and 
administration in India and increased the involvement of the community in planning 
and implementing schemes, at least on paper. 


99" Amendment, 2014: On New Year’s Eve in 2014 the Modi government’s 
first major constitutional amendment changed the method of appointment of judges to 
the Supreme Court and high courts. The National Judicial Appointments Commission, 
a long standing demand of all political parties was brought in by consensus to bring to 
an end the opaque system of appointments led by a collegiums of senior Supreme 
Court Judges. In a controversial judgment, the SC struck down the amendment for 
violating the basic structure of the Constitution. With reasoning that was altogether 
tenuous, it underlines the need for judicial independence which could only be 
protected by judges themselves. Recent history has shown otherwise. 


101° Amendment, 2016: Indian federalism espoused the principle that states 
and the Union were sovereign in their own respects. The 101° Amendment changed 
that fundamental understanding when the Union and the states pooled their 
sovereignty to enact the Goods and Services Tax- a single indirect tax for the entire 
country, bringing simplicity and ease of living for Indians. Addressing a joint session 
of Parliament to usher in GST then Finance Minister Arun Jaitley described it as one 
of “Indian’s biggest and most ambitious tax and economic reforms in history” that 
would awaken India to “limitless possibilities”. 


Courtesy:- Indian Express, Dated: 14.08.2022 
10. FREEDOM OF CHOICE OPPORTUNITY, TO BE ONESELF 


The tricolour with its fourth colour at its centre in the Asokan wheel, is more 
than a flag. It is the Constitution aloft. It is the anthem unfurled. 


Our days are hurried, our hours rushed. Our minutes are chock-full with 
demands on their seconds. 


Time has become tight, stiffed by torrents of commercial information, 
propaganda and rhetoric. We can never be sure if something given to us as a fact, is in 
fact, a fact. Or if something shown as the truth, the whole truth is anything but the 
truth. 


We live in times when the line dividing the real from the false is so blurred as 
to make the two indistinguishable. This adds to worries about the virus, the changing 
climate, the loss of natural resources, the erosion of ecological integrity and values, 
and the rise in intolerance and hate. 


‘Ayyo’, I can hear a sharp 85 year old Chennaivasi demur. “They have always 
been so. I do not know of a single year when we were without worries. Her stressing 
the ‘rr’ in that word carries conviction. Basically, this English educated granny who is 


355 


severely myopic, asthmatic, diabetic and has survived any number of blackouts and 
stumbles plus a nasty bout of Covid-19 is telling me. “Don’t complain about the 
virus’ refusal to go because no one wears masks. Coming from Rukmani-paatti this 
means a lot. Don’t shake your head at festivals and tamasha-s being held in the jaws 
of the pandemic, she continues. Don’t moan about global warming and about, what is 
that place. Antarctica melting, our glaciers thawing, our rivers getting polluted, dry. 
She tells me not to groan about corruption becoming a way of life, incompetence 
staying a hardy perennial mediocrity rewarded unworthiness anointed. 


As I murmur disagreement and say something about a golden era that we had, 
about the scale of wrong-doing being much greater now, and about the challenges 
faced by democratic dissent and free speech. I am told by her, ‘Nothing doing. Don’t 
you remember how Sheikh Abdullah was jailed without trial for years and years, how 
that golden-hearted Namboodiripad’s top-class government in Kerala was sacked, and 
don’t you remember that Mundhra scandal in Nehru’s time? Don’t you remember 
how Rajaji was threatened with action for sedition-sedition, she repeats in accents of 
rage, waving her forefinger for something he wrote in Swarajya on Kashmir, the 
countless dismissals of State Governments and impositions of President’s Rule, that 
infamous case.. What was it called.. Oh yes, the Nagarvala case and of course, that 
bolt of bolts, the National Emergency in Indira’s time” Did she not jail that sadhu in 
politics, Jayaprakash Narayan, till he was nearly dead? That last word is said in tones 
that remind me of a mortuary. 


And as for what do you call it that type of capitalism in which certain people 
are favoured. “Crony, I ask. Correct.. crony.. It was there then also.. Capitalism was 
very much there then and is also there now only the cronies are different.... Socialism 
was on paper then is on paper now. We had good and bad people in all the good 
parties. Now we have good and bad people in all bad parties. 


Seeing my brow furrow up in doubt she continues: I am not justifying all that 
is happening now, thambi. I am only saying that for everything that is wrong today, 
there is a precedent in what you think was a golden era. That gold also had alot of 
lead in it. And today’s lead is not all lead. That is all. And she says that all with the aa 
in it stretched to its fullest acoustic scope, not as in hall but in aah: It has finality. 


But she has not done. One thing more look at this fuss about the national flag 
being Joisted on houses. The Prime Minister asked us to do what was only right and 
proper. In this 75" year of our freedom, do you expect him to say anything different 
about the flag? Whatever it is, I am going to plant it in my little garden. It is our 
freedom flags, our struggle’s flag, which we used to carry about singing Vande 
Mataram. It is our Gandhiji’s flag. Nehrus and Subhas Bose’s flag. You have worked 
in Bengal. You know of Mantangini Hazra.. She died holding the flag aloft. She was 
shot holding that flag. We remember her. We of my generation. We must remember 


356 


her and others like her on this anniversary. And I will in my broken voice hum Vande 
Mataram as I plant it. 


Isays, You don’t plant flags, paatti. You hoist them. Maybe.. but I don’t have a 
flag pole. I will tie it to my tulasi plant. 


I Salute her. One does not argue with the age-honed Rukmani paatti-s of life. 
They are positive cynics. Not to be fooled into blind adulation by the testimony of all 
that was good and great in the past, not to be led into our right criticism by the 
evidence of all that is bad and ugly in the present. Such objective witnesses are 
precious and irreplaceable. They don’t come like that anymore. 


But Rukmani paatti’s wisdom notwithstanding and with due respect to her. It is 
vital that we be true to ourselves to our times, in acknowledging our deep anxieties. 
And being true would mean acknowledging that there are millions who cannot be 
asked to be truer to themselves than they already are. 


Can we ask an under trial or a detenu to true to herself or himself. 


Can we ask someone from a minority who feels self-conscious, watched for 
conformity and for compliance to be true to herself or himself. That someone could be 
a Kashmiri Pandit in Baramulla, a Sunni in Mathura a Roman Catholic in Nashik, a 
Dalit in Benares a Sikh in Aligarh., Be true to myself, such a person might respond 
with a pained laugh. Can I wear what I want to eat and drink what I want to pray how 
I want to? 


Can we ask someone in our hill or forest or coastal areas suffering the loss of 
livelihood because ease of business or development requires him to forfeit traditional 
vocations and rights, to be true to herself or himself. Be true to myself? The only way 
I can be that is by saying loud and clear that my future and that of my children is in 
dire danger, that I want my means of livelihood to be protected against disasters 
natural and manmade. 


Can we ask a free thinker, a writer or an artist to be true to herself? What do 
you mean by “Be true?” she or he will say I am being true when I write, create. ButI 
want to do and be that without having to account for what I do. I just want to be 
myself. I need to be that myself without being afraid of breaking some code, some 
law, some rule.. In other words be myself without fear? I truth, we cannot. 


The late President of India A.P.J. Abdul Kalam in his delightful interactions 
with students, asked. “Tell me children what do you want to be? A forest of hands 
went up. One said doctor, another pilot, a third actor. The First Citizen was thrilled 
that not one said politician. But just when the session was giving over, a boy raised 
his hand. Yes tell me said the President, what do you want to be? Sir I want to be 
happy. The hall burst into applause a beaming President of India leading. 


Choice, the freedom and the opportunity to choose is at the core of freedom 
which is the prerequisite for happiness. 


357 


In strictly election terminology, this means the right to say NOTA none of the 
above. 


To be able to say not this not...., not that, not this....” or NOTA without anxiety 
without fear of consequences is democratic freedom. To be able to feel like praying, 
feel like not praying to feel like praying in seclusion or congregationally and to be 
able to tell anyone who asks anything about one’s religious beliefs or unbelief’ s- 
Mind your business’ is religious freedom. To not have to prove one’s patriotism to the 
Right one’s independence to the Left, but to have the freedom to take one’s stand 
anywhere- or no-where-on a spectrum of choices is the ultimate freedom. 


The tricolour with its fourth colour-blue-at its centre in the Asokan wheel of 
dharma is about freedom and justice, which includes justice for all those being 
wronged is more than a flag. It is anthem unfured. 


And so as Rukmani paatti and all of us who with our Prime Minister leading 
us, raise or salute the national flag and sing the national anthem on August 15, it is 
that freedom of choice and of opportunity that we celebrate the joy of the freedom to 
be oneself as proud Indians. Not in some abject act of conformity, not to impress a 
neighbour or be in the good books of someone powerful and certainly not out of a 
sense of obligation but in the spirit of true Azadi or, in Tamil viduthalai. 


Writer: Gopal Krishna Gandhi, 
Famous diplomat and former Governor, 
West Bengal 
Courtesy:- Indian Express, Dated: 15.08.2022 


11. ದಿಲ್ಲಿ ಮುಟ್ಟದೆ ಮಿಥಿಲೆ ಕೂಗು 


ಮಿಧಿಲಾಂಚಲ! ಬಿಹಾರದ ಒಡಲಿನಿಂದ ಪ್ರತ್ಯೇಕಗೊಂಡು ಭಾರತದ ಹೊಸ ಗಣರಾಜ್ಯವಾಗಲು 
ಹಾತೊರೆಯುತ್ತಿರುವ ಪ್ರಾಂತ್ಯ. ಈ ಪ್ರತ್ಯೇಕ ರಾಜ್ಯದ ಕೂಗು ಶತಮಾನದಷ್ಟು ಹಳೆಯದು. ಬಿಹಾರದ 
ಅರ್ಧ ಭಾಗದಲ್ಲಿ ತುಂಬಿರುವುದೂ ಮಿಧಿಲಾ ಪ್ರಾಂತ್ಯದ ಜಿಲ್ಲೆಗಳೇ, ಪ್ರತ್ಯೇಕ ರಾಜ್ಯದ ಹೋರಾಟ ಈಗ 
ರಾಜಧಾನಿ ದಿಲ್ಲಿಯನ್ನೂ ಹುನಃ ತಲುಪಿದೆ. ಸೀತೆ ತವರಿನ ಜನರ ಬೇಡಿಕೆ ಏಕೆ ಅರಣ್ಯರೋಧನವಾಗಿದೆ? 


ಮೊನ್ನೆ ದಿಲ್ಲಿಯ ಜಂತರ್‌ ಮಂತರ್‌ನಲ್ಲಿ ರೈತ ಹೋರಾಟಗಾರರು ಮಹಾಪಂಚಾಯತ್‌ಗೆ 
ಜಮಾಯಿಸಿದ್ದಾಗ, ಇತ್ತ ಸಂಸತ್‌ ಭವನದ ಸನಿಹ ಇನ್ನೊಂದು ಪ್ರತಿಭಟನೆ ಕಾವೇರಿತ್ತು ಬಿಹಾರದಿಂದ 
ಬಂದಂಥ ನೂರಾರು ಯುವಕರು ಫ್ಲೆಕಾರ್ಡ್‌ ಹಿಡಿದು ಘೋಷಣೆ ಕೂಗುತ್ತಿದ್ದರು. ಇವರೆಲ್ಲ ಕನಸಿನ 


ಮಿಧಿಲಾಂಚಲ' ರಾಜ್ಯದ ಪ್ರಜೆಗಳು. ಬಿಹಾರದಿಂದ ಹೊಸ ರಾಜ್ಯ ಸ್ಥಾಪನೆಗೆ ದನಿಗೂಡಿಸಲು ಬಂದವರು. 


358 


ಮಿಧಿಲಾಂಚಲ! ಭಾರತದ ಅತಿ ಹಳೆಯ ಪ್ರತ್ಯೇಕ ರಾಜ್ಯದ ಕೂಗು. 1902ರಲ್ಲಿ ಬ್ರಿಟಿಷ್‌ ಅಧಿಕಾರಿ 
ಜಾರ್ಜ್‌ ಗ್ರೀರ್ಸನ್‌ ಭಾಷಾವಾರು ಸರ್ವೆ ನಡೆಸಿ, ಮಿಥಿಲಾ ರಾಜ್ಯದ ನಕ್ಷೆ ರೂಪಿಸಿದಾಗಿನಿಂದ ಇಲ್ಲಿನ ಜನ 
ಪ್ರತ್ವೇಕ ರಾಜ್ಯದ ಕನಸು ಕಾಣುತ್ತಲೇ ಬಂದಿದ್ದಾರೆ. 1950ರಲ್ಲಿ ರಾಜ್ಯಗಳು ಉದಯಿಸಿದಾಗ, ಮಿಥಿಲೆಯ 
ರಾಜ್ಯಕ್ಕಾಗಿ ದೊಡ್ಡ ಹೋರಾಟ ನಡೆದು. ನೆಹರು ಅವರೇ ಇಕ್ಕಟ್ಟಿಗೆ ಸಿಲುಕಿದ್ದರು. ಬಿಹಾರ ವಿಭಜಿಸಿ 
ಜಾರಂಡ್‌ ಘೋಷಿಸಿದಾಗಲೂ ಮಿಥಿಲೆಯ ಕೂಗು ಹಾಗೆಯೇ ಉಳಿದಿತ್ತು. ನಿತೀಶ್‌ ಕುಮಾರ್‌ 
ನೇತೃತ್ತದ ಜೆಡಿಯು ಈ ಭಾಗದ ಜನರ ಮೂಗಿಗೆ ತುಪ್ಪ ಸವರಿಯೇ 2005ರಲ್ಲಿ ಅಧಿಕಾರದ ಕುರ್ಚಿ 
ಹಿಡಿಯಿತು. 2019ರಲ್ಲಿ ಬಿಜೆಪಿ ಕೂಡ 25 ಇವರ ಪ್ರತ್ಯೇಕ ಧ್ವನಿಯನ್ನು ಬೆಂಬಲಿಸಿಯೇ, ಇಲ್ಲಿನ 
ಮತಗಳನ್ನು ಬಾಚಿಕೊಂಡಿತು. ಆದಾಗ್ಯೂ ಮಿಧಿಲಾಂಚಲ ಕೈಗೂಡಲೇ ಇಲ್ಲ. ಮಿಧಿಲಾ ಸ್ಪೂಡೆಂಟ್‌ 
ಯೂನಿಯನ್‌ (ಎಂಎಸ್‌ಯು) ಕಾರ್ಯಕರ್ತರು ಇವೆಲ್ಲ ಕಾರಣದಿಂದ ಇತ್ತೀಚೆಗೆ ಸಂಸತ್‌ಗೆ ಫೇರಾವ್‌ 


ಹಾಕಲು ದಿಲ್ಲಿ ತಲುಪಿದ್ದರು. 
ಅರ್ಧಕ್ಕರ್ಧ ಬಿಹಾರ ಮಿಧಿಲೆಯೇ! 


ಒಂದು ವೇಳ ಇದು ಪ್ರತ್ಯೇಕ ರಾಜ್ಯವಾಗಿದ್ದೇ ಆದಲ್ಲಿ ಬಿಹಾರದ 38 ಜಿಲ್ಲೆಗಳ ಪೈಕಿ 20 
ಮಿಧಿಲಾಂಚಲಕ್ಕೆ ಒಳಪಡಲಿವೆ. ಮಿಥಿಲೆಯ ಸ್ಥಳೀಯ ಭಾಷೆ ಮೈಧಿಲಿ. ಬಿಹಾರದಲ್ಲಿ 4 ಕೋಟಿಗೂ ಅಧಿಕ 
ಜನರ ಮಾತೃಭಾಷೆ ಇದು. ದರ್ಭಾಂಗ, ಮಧುಬನಿ, ಸಹಸ್ರಾ, ಮಾಧೇಷುರ, ಸುಪೌಲ್‌, ಬೆಗುಸರಾಯ್‌, 
ಕಟ್ಟಹಾರ್‌, ಅರಾರಿಯಾ, ಸಮಷ್ಟಿಪುರ, ಮುರುಾರ್‌ಪುರ, ಪೂರ್ನಿಯಾ, ಸೀತಾಮುಡಿ ಜಿಲ್ಲೆಗಳು 


ಮಿಥಿಲಾ ಭಾಷಿಗರ ಬಾಹುಳ್ಯವಿದೆ. 
ಕೇಂದ್ರ ಸರಕಾರದ ನಿಲುವೇನು? 


"ಮಿಧಿಲೆ ಜನರ ಬೇಡಿಕೆಯನ್ನು ಗಮನಿಸಿದ್ದೇವೆ. ಆದರೆ, ಪ್ರಸ್ತುತ ಭಾರತದಲ್ಲಿ 50ಕ್ಕೂ ಹೆಚ್ಚು 
ಪ್ರತ್ತೇಕ ರಾಜ್ಯಗಳ ಬೇಡಿಕೆ ಇದೆ. ಸದ್ಯಕ್ಕೆ ಯಾವ ಹೊಸ ರಾಜ್ಯದ ಉದಯದ ಯೋಜನೆಯೂ ನಮ್ಮ 
ಮುಂದಿಲ್ಲ” ಎಂದು ಕೇಂದ್ರ ಸರಕಾರ ಇತ್ತೀಚೆಗೆ ಸದನಕ್ಕೆ ಸಷ್ಟನೆ ನೀಡಿದೆ. 


ಮಿಧಿಲೆ ಜನ ಹೇಳುವುದೇನು? 
> ಮಿಧಿಲೆ ಈ ಹಿಂದೆ ಸ್ವತಂತ್ರ ದೇಶವಾಗಿತ್ತು. ಆದರೆ, ಈಗ ನಾವು ಕೇಳುತ್ತಿರುವುದು ಪ್ರತ್ಯೇಕ 
ರಾಜ್ಯ ವನ್ನಷ್ಟೇ. 


> ನಮ್ಮ ಕೆಲವು ಭಾಗಗಳು ನೇಪಾಳಕ್ಕೆ ಹೋದವು. ಮತ್ತೊಂದಿಷ್ಟು ಜಾರಾಂಡ್‌ ಪಾಲಾದವು. 


359 
» ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯವಾಗಿ ಮಿಥಿಲಾ ಪ್ರಾಂತ್ಯ ತನ್ನದೇ ಆದ ರೀತಿಯಲ್ಲಿ 
ಸ್ವತಂತ್ರವಾಗಿದೆ. 
>» ಮಿಧಿಲಾಂಚಲದ ದೀರ್ಪುಕಾಲದ ಪ್ರವಾಹದ ಬಿಕ್ಕಟ್ಟಿಗೆ ಬಿಹಾರದ ರಾಜಕಾರಣಿಗಳು 
ಸ್ಪಂದಿಸಲೇ ಇಲ್ಲ. 
> ಮಗಧ, ಪಾಟ್ನಾ ಪ್ರಾಂತ್ಯದ ನೀತಿಗಳನ್ನು ಇಲ್ಲಿನ ಜನರ ಮೇಲೆ ಹೇರಲಾಗುತ್ತಿದೆ. ಇದು ಈ 
ಪ್ರದೇಶ ಹಿಂದುಳಿಯಲು ಕಾರಣ. 
> ದೇಶದಲ್ಲಿ ಶೇ.40ರಷ್ಟು ಸಕ್ಕರೆ ಉತ್ಪಾದಿಸಿ, ವಿದೇಶಕ್ಕೆ ರಫ್ತು ಮಾಡುತ್ತಿದ್ದೆವು. 
ಕೊರೊನಾದಿಂದಾಗಿ ಈ ಉದ್ಯಮಗಳು ಚೇತರಿಸಿಕೊಂಡಿಲ್ಲ. 
> ಕೈಗಾರಿಕೆಗಳು ಮುಚ್ಚಿ ಇಲ್ಲಿನವರು ನೇಪಾಳಕ್ಕೆ, ಅನ್ಯ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. 
ಇದು ಇಂದು, ನಿನ್ನೆಯ ಕೂಗಲ್ಲ! 
1981 : ಬ್ರಿಟಿಷ್‌ ಇಂಡಿಯಾ ಸರಕಾರದ ಡಿಕ್ಷನರಿಗೆ ಮಿಥಿಲಾ' ಪದ ಸೇರ್ಪಡೆ. 
1902 : ಬ್ರಿಟಿಷ್‌ ಅಧಿಕಾರಿ ಚಾರ್ಜ್‌ ಗ್ರೀರ್ಸನ್‌ ಮಿಥಿಲಾ ರಾಜ್ಯದ ಮೊಟ್ಟಮೊದಲ ನಕ್ಷೆ ಸಿದ್ದಪಡಿಸಿದ. 
1921 : ದರ್ಭಾಂಗದ ಮಹಾರಾಜ ರಾಮೇಶ್ವರ ಸಿಂಗ್‌ ಮಿಥಿಲಾ ರಾಜ್ಯ ಬೇಡಿಕೆ ಇಟ್ಟರು. 
1936 : ಒಡಿಶ್ಯಾ ರಾಜ್ಯ ಉದಯಿಸಿದಾಗ, ಮಿಧಿಲಾಂಚಲ ಸ್ಥಾಪನೆಯ ಬೇಡಿಕೆ ಮುನ್ನೆಲೆಗೆ ಬಂತು. 
1950 : ಹಲವು ಪದೇಶಗಳಿಗೆ ರಾಜ್ಯದ ಭಾಗ್ಯ ಸಿಕ್ಕರೂ, ಮಿಧಿಲೆಗೆ ಸಿಗಲಿಲ್ಲ. ಈ ಬಗ್ಗೆ ಡಾ. ಲಕ್ಷ್ಮಣ್‌ 


ಹರ 
ರಖಾ ದೊಡ್ಡ ಹೋರಾಟ ಸಂಘಟಿಸಿದ್ದರು. ದಿಲ್ಲಿಯಲ್ಲಿ ಪ್ರಧಾನಿ ನೆಹರೂಗೂ ಪ್ರತಿಭಟನೆಯ 


D Ia) [) [Se 


ಬಿಸಿ. 


1986 : ಜನತಾ ಪರಿವಾರದ ಸಂಸದ ವಿಜಯ್‌ ಕುಮಾರ್‌ ಮಿಶ್ರಾ ಅವರಿಂದ 3 ದಿನ ರೈಲು ತಡೆ 
ನಡೆಸಿ ಆಕ್ರೋಶ. 


1996 : ಮಿಥಿಲಾ ರಾಜ್ಯ ಸಂಘರ್ಷ ಸಮಿತಿ ಬೃಹತ್‌ ಆಂದೋಲನ. 


2000 : ಬಿಹಾರದ ಗರ್ಭದಿಂದ ಜಾರ್ಬಂಡ್‌ ಉದಯಿಸಿತು. ಮಿಥಿಲೆ ನಿರ್ಲ ಗುರಿಯಾಯಿತು. 


ಸ್ತ 
ಭಾರತದ ಅಧಿಕೃತ ಭಾಷೆಗಳಲ್ಲಿ ಮೈಥಿಲಿಗೂ ಸ್ಥಾನ. 


2004 : ಬಿಜೆಪಿ ಮುಖಂಡ ತಾರಾಕಾಂತ್‌ ರಾ ಪ್ರತ್ಯೇಕ ರಾಜ್ಯದ ಬೇಡಿಕೆ ತೀವ್ರಗೊಳಿಸಿದರು. 


2005 : ಮಿಥಿಲಾ ಪ್ರಾಂತ್ಯದ ಬಡತನ ನೀಗಲು ಪ್ರತ್ಯೇಕ ರಾಜ್ಯವೇ ಪರಿಹಾರ' ಎಂದು ಹೇಳಿ 
ಜೆಡಿಯು ಕ್ಯಾಂಪೇನ್‌ ನಡೆಸಿತ್ತು. 


2015 : ಕ್ರಿಕೆಟರ್‌, ಸಂಸದ ಕೀರ್ತಿ ಆಜಾದ್‌ ಮಿಥಿಲಾ ಪ್ರತ್ಯೇಕ ರಾಜ್ಯಕ್ಕೆ ಸಂಸತ್ತಿನಲ್ಲಿ ಧನಿಯೆತ್ತಿದರು. 


2018 : ಆರ್‌ಜೆಡಿ ನಾಯಕಿ, ಮಾಜಿ ಸಿಎಂ ರಾಬ್ರಿ ದೇವಿ ಮಿಥಿಲಾ ರಾಜ್ಯದ ಪರ ಧ್ಹನಿಗೂಡಿಸಿದರು. 


360 


( 


2019 : ಬಿಜೆಪಿ ಮುಖಂಡರಿಂದ ಮತ್ತೆ ಮಿಥಿಲಾ ಪ್ರತ್ಯೇಕ ರಾಜ್ಯದ ಆಶ್ಲಾಸನೆ. 


2022 : ದೆಹಲಿಯಲ್ಲಿ ಮಿಥಿಲಾ ಸ್ಪೂಡೆಂಟ್‌ ಯೂನಿಯನ್‌ ನಿಂದ ಹೋರಾಟ. 


ರಾಜ್ಯಗಳು ಕೂಗು ಬೇಡಿಕೆ ರಾಜ್ಯ 
ಬಿಹಾರ 1 ಮಿಧಿಲಾಂಚಲ 
ಉತ್ತರ ಪ್ರದೇಶ 3 | ಪೂರ್ವಾಂಚಲ, ಬುಂದೇಲ್‌ ಖಂಡ್‌, ಬೃಹತ್‌ ದಿಲ್ಲಿ 
ರಾಜಸ್ಥಾನ 2 | ಬಜ್‌ ಪ್ರದೇಶ, ಬಿಲಸ್ತಾನ್‌ 
ಮಹಾರಾಷ್ಟ 1 ವಿದರ್ಭ 
ಮಣಿಪುರ 1 ಕುಕಿಲ್ಯಾಂಡ್‌ 
ತಮಿಳುನಾಡು 1 | ಕೊಂಗುನಾಡು 
ಕರ್ನಾಟಕ 1 | ಉತ್ತರ ಕರ್ನಾಟಕ 
ಗುಜರಾತ್‌ 1 ಸೌರಾಷ್ಟ್ರ 
ಅಸ್ಲಾಂ 1 | ಬೋಡೊಲ್ಯಾಂಡ್‌ 
ಪ.ಬಂಗಾಳ 2 ಗೂರ್ನಾಲ್ಯಾಂಡ್‌, ಕಾಮತಾಷಮರ 
ಮ ಸೈಪದೇಶ 1 ಭೋಜ್‌ಪಹುರ 


361 
ಎಲ್ಲಿದೆ ಮಿಧಿಲಾಂಚಲ? 


ಮಿಧಿಲಾಂಚಲದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ನಕ್ಷೆಯು ಮಹಾನಂದ ನದಿಯ ಪೂರ್ವ, 
ಗಂಗಾನದಿಯ ದಕ್ಷಿಣ, ಗಂಡಕಿ ನದಿಯ ಪಶ್ಚಿಮ ಮತ್ತು ಹಿಮಾಲಯದ ಉತ್ತರ ಭಾಗವನ್ನು 
ಸುತ್ತುವರಿದಿದೆ. ಬಿಹಾರ ಮತ್ತು ಜಾರ್ಬಿಂಡ್‌ ರಾಜ್ಯದ ಭಾಗಗಳನ್ನು ಒಳಗೊಂಡಿದೆ. ಸೀತೆ ಹುಟ್ಟಿದ ಸ್ಥಳ 


ಅಂತಲೇ ನಂಬಲಾಗಿರುವ ಸೀತಾಮುಡಿ, ಜನಕರಾಜ ಆಳಿದ ರಾಜ್ಯ ಮಿಧಿಲೆ ಇವೆಲ್ಲ ಇಲ್ಲಿನವರ 


ಪೌರಾಣಿಕ ಗರಿಮೆ. ಪ್ರಪಂಚದ ಕಲಾಪ್ರಿಯರೆಲ್ಲ ತಲೆದೂಗುವ "ಮಧುಬನಿ ಕಲೆ ಇಲ್ಲಿಯದ್ದೇ". 
ಆಧಾರ: ವಿಜಯ ಕರ್ನಾಟಕ, ದಿನಾಂಕ: 25.08.2022 


12. The Tricolour campaign and notes from the past 


The rulers of India, their associates, and the government of the day have 
suddenly developed an immense love for the Indian Tricolour. Under the “Har Ghar 
Tiranga (Tricolour at every home)” campaign, according to media reports, the Centre 
facilitated the hoisting of the Tricolour in 24 crore homes across the country from 
August 13-15 as a part of celebrations of the 75" year of India’s Independence. 


But here is a caveat that cannot be wished away. The Rashtriya Swayamsevak 
Sangha (RSS) since its inception in 1925, has been opposed to the Tricolour as the 
Indian national flag. In order to be familiar with the boundless dislike that the 
Hindutva fraternity has had towards the national flag, one has just to access the 
archives of the RSS and the Hindu Mahasabha led by V.D.Savarkar. 


Some correspondence: The RSS hated anything which symbolised the united 
struggle of the Indian people against British rule. The case of the Tricolour is the most 
pertinent one. In December 1929 the Congress at its Lahore session called upon the 
people to observe January 26, every following year, as Independence Day by 
displaying and saluting the Tricolour (it was the flag of the national movement at that 
time with the charkha in the middle). K.B.Hedgewar, as Sarsanghachalak and 
founder-supremo of the RSS, instead issued a circular on January 21, 1930 to all RSS 
shakhas to warship the bhagwa jhanda (saffron flag) as the national flag. 


Violating the national consensus, the circular asked all in charge of the 
Shakhas to hold a meeting of their respective swayamsevaks at 6 p.m. January 26, 
1930, at the respective sanghasthans (places where shakhas are held) and offer 
“salutation to the National Flag.i.e., the Bhagwa Dhawaj (Palkar, NH (ed), 
Dr.Hedgewar: patr-roop Veyakti Darshan (Hindi translation of Hedgewar’s letters), 
Archana Parkashan, Indore, 1981 p.18). It must be noted that this circular has never 
been withdrawn. 


M.S.Golwalkar one of the most prominent ideologues of the RSS and top 
leaders while addressing a Gurupurnima gathering at the headquarters of the RSS in 


362 


Nagpur on July 14, 1946, stated: “It was the saffron flag which in totality represented 
Bhartiya (Indian) culture. It was the embodiment of God. We firmly believe that in 
the end the whole nation will bow before this saffron flag.” (Golwalkar, MS.Shri 
Guruji Samagr Darahsn, vol.l, Bhartiye Vichar Sadhana, Nagpur, nd [no date] p.98). 


On the eve of Independence when the ramparts of Red Fort were being readied 
for the hoisting of the Tricolour by Prime Minister Jawaharlal Nehru, the common 
man was marching with the Tricolour in every part of India and hoisting the National 
Flag on house tops. But, shockingly, the English organ of the RSS organiser, in its 
issue dated August 14, 1947, denigrated [the mystery behind the bhagwa dhawaj] the 
National Flag with the following words: “The people who have come to power by the 
kick of fate may give in our hands the Tricolour but it will never be respected and 
owned by Hindus. The word three is in itself an evil, and a flag having three colours 
will certainly produce a very bad psychological effect and is injurious to a country.” 


So, according to the RSS the Indian National Flag was never to be respected by 
Hindus. It was injurious for the country. 


An editorial: The Organiser in an editorial (The Nation’s Flag July 17, 1947), 
reacting to the news that the committee of the Constituent Assembly of India on the 
National Flag had decided in favour of the Tricolour as the National Flag, wrote: “We 
do not at all agree that the Flag should be acceptable to all parties and communities in 
India’. This is sheer nonsense. The Flag represents the nation and there is only one 
Nation... We cannot possibility chose a flag with a view to satisfy the desires and 
wishes of all the committees. We cannot order the choice of a flag as we order a tailor 
to make a shirt or coat for us.” 


So, this was the view on the design of the Tricolour which represented the 
three colours symbolising freedom equality and fraternity. 


After 1947: Even after Independence, it was the RSS which refused to accept 
the Tricolour as the National Flag. Golwalkar while denouncing the choice of the 
Tricolour as the National Flag, in an essay entitled Drifting and Drifting in the book, 
Bunch of Thoughts (collection of writings/speeches of Golwalkar) wrote: “Our 
leaders have set up a new flag for our country. Why did they do so? It is just a case of 
drifting and imitating... Ours is an ancient and great nation with a glorious past. Then, 
had we no flag of our own? Had we no national emblem at all these thousands of 
years? Undoubtedly we had. Then why this utter void, this utter vacuum in our 
minds?” (Golwalkar, M.S.Bunch of Thoughts Sahitya Sindhu Prakashan, Bangalore, 
1966, pp 237-38). 


Savarkar too refused to accept the Tricolour as the national flag. Demanding its 
boycott, he declared in a statement of September 22, 1941. “So far as the flag question 
is concerned, the Hindus know no flag representing Hindu-dom as a whole than the 
‘Kundalini Kripanakit® Mahasabha flag with the ‘Om and the Swastik’ the most 
ancient symbols of the Hindu race and policy coming down from age to age and 


363 


honoured thought Hindusthan. Therefore any place or function where this Pan-Hindu 
flag is not honoured should be boycotted by the Hindusthanghatanists [members of 
the Hindu Mahasabha] at any rate.. The Charkha-Flag in particular may very well 
represent a Khadi Bhandar, but the Charkha can never symbolise and represent the 
spirit of the proud and ancient nation like the Hindus.” (Bhide, A.S (ed), Vinayak 
Damodar Savarkar’s Whirlwind Propagand: Extracts from the President’s Diary of his 
Propagandist Tours Interviews from December 1937 to October 1941, na, Bombay pp 
469. 473.) 


The campaign by the government of the day i.e., “Har Ghar Tiranga”, could 
have had credibility had the Bharatiya Janata Party government been able to convince 
the RSS to discard its agenda of denigrating the Tricolour and its project of replacing 
the Tricolour with a saffron flag. It may be noted here that the saffron flag is part of a 
larger project of diluting the democratic secular polity of India. 


Courtesy:- Indian Express, Dated: 26.08.2022 
13. ಚರ್ಚೆ ಬದಲು ದಾಂಧಲೆಗಳೇಕೆ ನಡೆಯುತ್ತಿವೆ 


ನಾವೆಲ್ಲ ಯಾವುದೇ ಪಕ್ಷದಲ್ಲಿರಲಿ, ಸಾಮಾನ್ಯ ನಾಗರಿಕರೇ ಆಗಿರಲಿ, 2021ರ ಜು.22 ಎಂಬುದು 
ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಪ್ಪು ಚುಕ್ಕೆ ಎಂದು ಖಡಾಖಂಡಿತವಾಗಿ 
ಹೇಳಬಹುದು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ 
ಅಶ್ಲಿನಿ ವೈಷ್ಟವ್‌ ಹೇಳಿಕೆಯೊಂದನ್ನು ಓದುತ್ತಿದ್ದಾಗ ಅತ್ಯಂತ ಅನಾಗರಿಕವಾಗಿ ವರ್ತಿಸಿದ ಟಿಎಂಸಿ ಸಂಸದ 
ಡಾ.ಶಾಂತನೂ ಸೇನ್‌ ಈ ಅಧಃಪತನಕ್ಕೆ ಕಾರಣರಾದರು. 


ಕಳೆದ ಕೆಲವು ದಿನಗಳಿಂದ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ದ ಗೌಪ್ಯತೆ ಉಲ್ಲಂಘಿಸಿದ, 
ಪ್ರತಿಪಕ್ಷಗಳು ಹಾಗೂ ಗಣ್ಯ ವ್ಯಕ್ತಿಗಳ ದೂರವಾಣಿ ಕದ್ದಾಲಿಕೆ ಮಾಡಿದ ಆರೋಪ ಮಾಡುತ್ತಿವೆ. ಇಸ್ಟೇಲಿನ 
ಪೆಗಾಸಸ್‌ ತಂತ್ರಾಂಶದ ಮೂಲಕ ಸರ್ಕಾರ ಈ ರೀತಿ ಮಾಡುತ್ತಿದೆ ಎಂಬುದು ಆರೋಪ. ಆರೋಪ 
ಸರಿಯೇ ತಪ್ಪೇ ಎಂಬುದು ಎರಡನೇ ಮಾತು. ಆದರೆ ಈ ರೀತಿ ಆರೋಪ ಮಾಡಲು ಪ್ರತಿಪಕ್ಷಗಳಿಗೆ 
ಹಕ್ಕಿದೆ. 


ಈ ವರ್ಷದ ಮಾನ್ಲೂನ್‌ ಅಧಿವೇಶನ ಜು.19ಕ್ಕೆ ಆರಂಭವಾಯಿತು. ಪೆಟ್ರೋಲಿಯಂ ಉತ್ಪನ್ನಗಳ 
ದರ ಹೆಚ್ಚಳದ ಜತೆಗೆ, ಸರ್ಕಾರ ಠಿದ್ದುಪಡಿ ಮಾಡಿದ ಮೂರು ಕೃಷಿ ಕಾಯ್ದೆಗಳು, ಕೋವಿಡ್‌ ಸ್ಥಿತಿ, 
ಆರ್ಥಿಕ ಹಿಂಜರಿತ ಸೇರಿ ಅನೇಕ ಗಂಭೀರ ವಿಚಾರಗಳನ್ನು ಚರ್ಚಿಸುವುದು ಈ ಅಧಿವೇಶನದಲ್ಲಿ 
ಆಗಬೇಕಿತ್ತು ಇದರ ಜತೆಗೆ, ಪೆಗಾಸಸ್‌ ವಿಚಾರವೂ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿತ್ತು. ಜನಸಾಮಾನ್ಯರ 
ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಅಂಶಗಳನ್ನು ಅತ್ಯಂತ ಘನತೆಯಿಂದ ಚರ್ಚೆ ನಡೆಸಿ 


364 


ಪರಿಹಾರ ಕಂಡುಕೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದರು. ಅಧಿವೇಶನ ಆರಂಭಕ್ಕೆ 
ಒಂದು ದಿನ ಮೊದಲು ಸ್ಪತಃ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಪ್ರತಿಪಕ್ಷಗಳು 
ಸೂಚಿಸಿದ ವಿಷಯಗಳನ್ನೂ ಕೈಗೆತ್ತಿಕೊಳ್ಳುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದರು. 

ಆದರೆ ಅಧಿವೇಶನ ಆರಂಭವಾಗಿ ಮೂರನೇ ದಿನಕ್ಕೆ ಅಂದರೆ ಜು. 22ರಂದು ಪೆಗಾಸಸ್‌ ವಿಚಾರ 
ಹಾಗೂ ಪ್ರತಿಪಕ್ಷಗಳ ಆರೋಪದ ಕುರಿತು ಲೋಕಸಭೆಯಲ್ಲಿ ಸರ್ಕಾರ ಹೇಳಿಕೆ ನೀಡಿತ್ತು ಅದೇ 
ಹೇಳಿಕೆಯನ್ನು ರಾಜ್ಯಸಭೆಯಲ್ಲೂ ಮಂಡಿಸಲು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅತಶ್ಲಿನಿ ವೈಷ್ಠವ್‌ 
ಮುಂದಾಗುತ್ತಿದ್ದಂತೆಯೇ ಮೃಗೀಯ ರೀತಿಯಲ್ಲಿ ವರ್ತಿಸಿದ್ದು ಟಿಎಂಸಿ ಸಂಸದ ಶಾಂತನೂ ಸೇನ್‌, ಲಿಖಿತ 
ಹೇಳಿಕೆಯನ್ನು ಸಚಿವರ ಕೈಯಿಂದ ಕಸಿದುಕೊಂಡಿದ್ದೂ ಅಲ್ಲದೆ ಅದನ್ನು ಹರಿದು ಸಭಾಪತಿಯವರ 


ಕುರ್ಚಿಯತ್ತ ಬಿಸಾಡಿದರು. 
ಹಿರಿಯರ ಮನೆ' ದಾಂಧಲೆ 

ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ, ಕೇವಲ ಜನರಿಂದ ನೇರ ಆಯ್ಕೆಯಾದವರಷ್ಟೇ ಎಲ್ಲ 
ಸಮಸ್ಯೆಗಳನ್ನೂ ಪರಿಹರಿಸಲು ಸಾಧ್ಯವಿಲ್ಲ. ಐದು ವರ್ಷಕ್ಕೊಮ್ಮೆ ಎದುರಾಗುವ ಚುನಾವಣೆ ಮೇಲೆ ಕಣ್ಣಿಟ್ಟು 
ಯೋಚಿಸುವುದಕ್ಕಿಂತಲೂ, ದೂರಗಾಮಿಯಾಗಿ ರಾಷ್ಟ್ರದ ಅವಶ್ಯಕತೆಗಳನ್ನು ಚರ್ಚಿಸುವ ಹಿರಿಯರ 
ಮನೆಯೊಂದು ಇರಬೇಕೆಂದು ಗಂಭೀರ ಚರ್ಚೆಗಳ ನಂತರ ರಾಜ್ಯಸಭೆಯನ್ನು ಸ್ಥಾಪಿಸಲಾಯಿತು. ಲಾಲ್‌ 
ಬಹದ್ದೂರ್‌ ಶಾಸ್ತ್ರ ಗೋವಿಂದ ವಲ್ಲಭ ಪಂತ್‌, ಎಂ.ಸಿ.ಛಾಗ್ದಾ, ಎಲ್‌.ಕೆ.ಆಡ್ಬಾಕಿ, ವಿ.ಪಿ.ಸಿಂಗ್‌, 
ಎಚ್‌.ಡಿ.ದೇವೇಗೌಡ ಸೇರಿ ಅನೇಕ ಘಟಾನುಘಟಿಗಳು ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ಸ್ಪತಃ ಸಂವಿಧಾನ 
ಕರ್ತ್ರ್ಯ ಡಾ.ಬಿ.ಆರ್‌.ಅಂಬೇಡ್ಕರ್‌ ಈ ಸದನದ ಸದಸ್ಯರಾಗಿದ್ದರು. ಇಂತಹ ಅದ್ಭುತ ಹಿನ್ನೆಲೆಯ ರಾಜ್ಯಸಭೆಗೆ 
ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಪ್ರತಿಪಕ್ಷಗಳು ಆಯ್ದುಕೊಂಡಿರುವ ಮಾನದಂಡವೇ ಇಂದಿನ ಸ್ಥಿತಿಗೆ 


ಕಾರಣವಾಗಿದೆ. 
ಟಿಎಂಸಿ ಸಂಸದರ ದುರ್ವರ್ತನೆ 


ಜು. 22 ರಂದು ಅಸಂಸದೀಯವಾಗಿ ನಡೆದುಕೊಂಡ ಟಿಎಂಸಿ ಸಂಸದ ಸ್ಪತಃ ವೈದ್ಯ. ಅತ್ಯಂತ 
ಶಿಕ್ಷತನಾದರೂ ಈ ವ್ಯಕ್ತಿ ಹೀಗೆ ನಡೆದುಕೊಂಡಿದ್ದೇಕೆ? ಏಕೆಂದರೆ ಅವರಿಗೆ ತಮ ನಾಯಕಿಯೇ ಆದರ್ಶ. 


೬ 


ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ 2005ರಲ್ಲಿ ಸಂಸತ್‌ ಸದಸ್ಯ ಸ್ಥಾನಕ್ಕೆ 
ರಾಜೀನಾಮೆ ನೀಡಿದ್ದರು. ಕಾರಣ ಪಶ್ಚಿಮ ಬಂಗಾಳದಲ್ಲಿರುವ ಅಕ್ರಮ ಬಾಂಗ್ಲಾದೇಶಿಗಳ ಸಮಸ್ಯೆ! ಹೌದು. 
ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು, ಪಶ್ಚಿಮ 


ಬಂಗಾಳದಲ್ಲಿ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟ್‌ ಸರ್ಕಾರ ಏನೂ ಮಾಡುತ್ತಿಲ್ಲ. ಈ ಕುರಿತು ಸಂಸತ್ತಿನಲ್ಲಿ ಚರ್ಚೆ 


365 


ಆಗಬೇಕು ಎಂಬ ಕಾರಣಕ್ಕೆ ಕೆಲವು ಕಾಗದ ಪತ್ರಗಳನ್ನು ಅಂದಿನ ಲೋಕಸಭೆ ಸೀಕರ್‌ ಸೋಮನಾಥ 
ಚಟರ್ಜಿಯವರ ಕುರ್ಚಿಯತ್ತ ಬಿಸಾಡಿದ್ದರು. ನಂತರ ರಾಜೀನಾಮೆ ಸಲ್ಲಿಸಿದ್ದರು. ಅಕ್ರಮ 
ಬಾಂಗ್ಲಾದೇಶಿಗರನ್ನು ಹೊರಗಟ್ಬಬೇಕೆಂಬ ಅದೇ ಮಮತಾ ಇಂದು ಸಿಎಎ, ಎನ್‌ಆರ್‌ಸಿ 
ವಿರೋಧಿಸುತ್ತಿರುವುದು, ಅವರ ಅವಕಾಶವಾದಿತನಕ್ಕೆ ಸಾಕ್ಷಿಯಲ್ಲವೇ? ಸ್ಪೀಕರ್‌ ಕುರ್ಚಿಗೆ ಅವಮಾನ 


ಮಾಡುವ ಉದಾಹರಣೆಯಾಗಿ ಟಿಎಂಸಿ ಸಂಸದರಿಗೆ ತಮ್ಮ ನಾಯಕಿಯೇ ಇದ್ದಾರೆ. 
ತಲೆತಗ್ಗಿಸುವ ಘಟನೆ 

ಸಂಸದೀಯ ವ್ಯವಸ್ಥೆ, ಚರ್ಚೆ, ಸೈದ್ಧಾಂತಿಕ ವಿರೋಧದ ನಡುವೆಯೂ ಸಭ್ಯತೆ 
ಕಾಯ್ದುಕೊಳ್ಳುವುದನ್ನು ಮಮತಾ ರೂಢಿಸಿಕೊಂಡಿಲ್ಲ. ಇದೇ ನಡವಳಿಕೆ ಅವರ ಪಕ್ಷದ ಸಂಸದರಲ್ಲೂ 
ಕಾಣಿಸುವುದು ಅತಿಶಯೋಕ್ತಿಯೇನಲ್ಲ. ಇನ್ನು ಕಾಂಗೆಸ್‌ ಸಂಸದರು 'ತಾವು ನ್ಯಾಯದ ಪರ' ಎಂದು 
ತೋರಿಸಿಕೊಳ್ಳಲು 2013ರಲ್ಲಿ ಕಾಂಗೆಸ್‌ ಉಪಾಧ್ಯಕ್ಷರಾಗಿದ್ದ ರಾಹುಲ್‌ ಗಾಂಧಿಯವರು ತಮ್ಮದೇ ಪಕ್ಷದ 
ನೇತೃತ್ವದ ಯುಪಿಎ ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯೊಂದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹರಿದು 
ಬಿಸಾಡಿದ್ದರು. ಸಂಸದೀಯ ಚರ್ಚೆ, ಸಂವಾದದ ಅರ್ಥವೇ ಗೊತ್ತಿಲ್ಲದೆ ತಮ್ಮ ಪಕ್ಷದ ಪ್ರಧಾನಿಯವರನ್ನೂ 
ಅವಮಾನಿಸುವ ಸಂಪ್ರದಾಯ ಹಾಕಿಕೊಟ್ಟರು. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಸದಸ್ಕರ ಈ 
ನಡವಳಿಕೆಗಳಿಗೆ ಅವರ ನಾಯಕರೇ ಮುಖ್ಯ ಕಾರಣ. ಇಂತಹ ನಡವಳಿಕೆಗಳನ್ನು ಖಂಡಿಸುವ ಬದಲಿಗೆ ಆ 
ನಡವಳಿಕೆ ತೋರಿದವರಿಗೆ ಶಹಬ್ಬಾಶ್‌ ಗಿರಿ ಸಿಕ್ಕುತ್ತಿರುವುದು ಮತ್ತೊಂದು ದುರಂತ. 


ಸಂಸತ್‌ ಅಧಿವೇಶನ ಈಗ ಅನೇಕ ವರ್ಷಗಳಿಂದ ಲೋಕಸಭೆ ಹಾಗೂ ರಾಜ್ಯಸಭೆ ಟಿವಿಗಳ 
ಮೂಲಕ ನೇರ ಪ್ರಸಾರವಾಗುತ್ತಿದೆ. ಜನರು ಕಲಾಪವನ್ನು ನೋಡಿ ಸಂಸದರ ಮೌಲ್ಯಮಾಪನ 
ಮಾಡುತ್ತಿದ್ದಾರೆ. ಆದರೆ, ಜು. 22ರ ಘಟನೆಯನ್ನು ಇಡೀ ದೇಶ ನೋಡಿ ತಲೆತಗ್ಗಿಸುವಂತಾಯಿತು. ಈ 
ನೇರಪ್ರಸಾರ ದೇಶದಲ್ಲಿ ಮಾತ್ರವಲ್ಲ. ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ವಿದೇಶಗಳಲ್ಲೂ ವೀಕ್ಷಣೆಯಾಗಿದೆ. 
ವಿಶ್ವದ ಅತ್ಯಂತ ಪ್ರಾಚೀನ, ಸಭ್ಯತೆ, ಸಂಸ್ಕೃತಿ ಹೊಂದಿರುವ ಭಾರತ, ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪಭುತ್ವ 


ವ್ಯವಸ್ಥೆಯನ್ನು ಯಾವ ರೀತಿ ನಡೆಸಿಕೊಳ್ಳುತ್ತಿದೆ ಎಂಬುದು ವಿಶ್ವಮಟ್ಟದಲ್ಲಿ ಜಾಹೀರಾಯಿತಲ್ಲವೇ? 
ಅಮಾನತ್ತು ಸಾಲದು, ಉಚ್ಛಾಟಿಸಿ 


ಶಾಂತನೂ ಸೇನ್‌ ಅವರನ್ನು ಸಂಸತ್ತಿನ ಅಧಿವೇಶನದ ಉಳಿದ ಅವಧಿಗೆ ಅಮಾನತು 
ಮಾಡಲಾಯಿತು. ಆದರೆ ಅದರಿಂದ ಏನೂ ಪ್ರಯೋಜನವಿಲ್ಲ, ತಾನು ಮಾಡಿದ್ದು ತಪ್ಪು ಎಂಬ ಸಣ್ಣ 
ಅಳುಕೂ ಇಲ್ಲದೆ ಸಂಸದ ಮಾತನಾಡುತ್ತಾರೆ ಎಂದರೆ ಈ ಶಿಕ್ಷೆಗೆ ಅರ್ಥವೇ ಇಲ್ಲ. ಹಾಗಾಗಿ ಇಂತಹ 


ಅಸಂಸದೀಯ ನಡವಳಿಕೆ ತೋರಿದವರನ್ನು ಸಂಸತ್ತಿನ ಉಳಿದ ಅವಧಿಗೆ ಸಂಸತ್‌ ಸದಸ್ಯ ಸ್ಥಾನದಿಂದಲೇ 


366 


ಉಚ್ಚಾಟಿಸಬೇಕು ಎಂಬ ಒತ್ತಾಯವನ್ನು ಅನೇಕರು ಮಾಡುತ್ತಿದ್ದಾರೆ. ಬಹುಶಃ ಸಂಸದೀಯ ವ್ಯವಸ್ಥೆಯನ್ನು 


ಕಾಯ್ದುಕೊಳ್ಳಲು ಇದು ಉತ್ತಮ ಪರಿಹಾರ ಎನ್ನಿಸುತ್ತದೆ. 
ಕಳಪೆ ಸಾಧನೆಯ ಅಧಿವೇಶನ 


2019ರಲ್ಲಿ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇದು ಅತ್ಯಂತ ಕಳಪೆ ಸಾಧನೆಯ 
ಅಧಿವೇಶನ, ಲೋಕಸಭೆ ಕೇವಲ ಶೇ. 21 ಹಾಗೂ ರಾಜ್ಯಸಭೆ ಕೇವಲ ಶೇ. 29 ಉತ್ಪಾದಕತೆ ತೋರಿದೆ. 
ಆಗಸ್ಟ್‌ 13ಕ್ಕೆ ನಿಗದಿಯಾದದ್ದಕ್ಕಿಂತ ಎರಡು ದಿನ ಮೊದಲೇ ಮುಕ್ತಾಯ ಕಂಡ ಅಧಿವೇಶನದಲ್ಲಿ 
ಲೋಕಸಭೆ ಕೇವಲ 21 ಗಂಟೆ ಹಾಗೂ ರಾಜ್ಯಸಭೆ ಕೇವಲ 28 ಗಂಟೆ ನಡೆದಿದೆ. ಉಳಿದೆಲ್ಲ ಅವಧಿ 
ಮುಂದೂಡಿಕೆಯಲ್ಲೇ ಕಳೆಯಲಾಗಿದೆ. ಒಬಿಸಿ ಸಮುದಾಯಗಳ ಪಟ್ಟಿ ಮಾಡುವ ಅಧಿಕಾರವನ್ನು ರಾಜ್ಯ 
ಸರ್ಕಾರಗಳಿಗೆ ಹಿಂದಿರುಗಿಸುವ ತಿದ್ದುಪಡಿ ಮಸೂದೆಯ ಮಹತ್ನದ ನಿರ್ಧಾರದಲ್ಲಿ ಪ್ರತಿಪಕ್ಷಗಳು 
ಭಾಗವಹಿಸಿದವು. ಕೊರೋನಾ ಕುರಿತು ಕೆಲವು ಗಂಭೀರ ಚರ್ಚೆಗಳು ನಡೆದಿದ್ದನ್ನು ಬಿಟ್ಟರೆ ಉಳಿದೆಲ್ಲ 
ಗದ್ದಲವೇ. ಈ ನಡುವೆಯೇ, ಅತ್ಯಂತ ತುರ್ತಿನ 15 ಮಸೂದೆಗಳಿಗೆ ಕೇಂದ್ರ ಸರ್ಕಾರ ಒಪಿಗೆ ಪಡೆದಿದೆ. 
ಯಾವುದೇ ಮಸೂದೆ, ತಿದ್ದುಪಡಿಗಳು ಸಂಸತ್ತಿನಲ್ಲಿ ಕೂಲಂಕಷ ಚರ್ಚೆಯ ನಂತರ ಒಪ್ಪಿಗೆ ಪಡೆಯಬೇಕು. 
ಅಧಿಕಾರಿಗಳು ಹಾಗೂ ಆಡಳಿತ ಪಕ್ಷಗಳು ಉತ್ತಮ ಭಾವನೆಯಿಂದಲೇ ಸಿದ್ದಪಡಿಸಿದ್ದರೂ, ಪ್ರತಿಪಕ್ಷಗಳು 
ಅದರಲ್ಲಿರುವ ದೋಷಗಳನ್ನು ಸರಿಪಡಿಸಬಹುದು. ಮತ್ತಷ್ಟು ಮೌಲ್ಕವರ್ಧನೆಮಾಡಲು ಈ ಚರ್ಚೆ ಅತ್ಯಂತ 
ಉಪಯುಕ್ತ ಆದರೆ ಈ ಎಲ್ಲ ಮಸೂದೆಗಳಿಗೆ ಒಪ್ಪಿಗೆ ಪಡೆಯಲು ಸರಾಸರಿ ಕೇವಲ 10 ನಿಮಿಷ 
ತೆಗೆದುಕೊಳ್ಳಲಾಗಿದೆ. ಅಂದರೆ ಹೆಚ್ಚಿನ ಚರ್ಚೆಯೇ ಇಲ್ಲದೆ ಒಪ್ಪಿಗೆ ಪಡೆಯುವ ಅನಿವಾರ್ಯತೆಗೆ 
ಸರ್ಕಾರವನ್ನು ತಳ್ಳಲಾಯಿತು. ಪ್ರತಿಪಕ್ಷಗಳು ತಮ್ಮ ಈ ಕರ್ತವ್ಯದಲ್ಲಿ ಸಂಪೂರ್ಣ ವಿಫಲವಾದವು. 
ಸಂಸತ್ತಿರುವುದೇ ಚರ್ಚೆಗೆ 

ಸಂಸತ್ತು ಇರುವುದು ಚರ್ಚೆ ಮಾಡಲು. ಈ ಚರ್ಚೆಗಳಲ್ಲಿ ಒಮ್ಮತ ಮೂಡಬಹುದು ಅಥವಾ 
ವಿರೋಧ ಇರಬಹುದು. ಸರ್ಕಾರದ ಎಲ್ಲ ವಿಚಾರಗಳನ್ನೂ ಪ್ರತಿಪಕ್ಷಗಳು ಒಪ್ಪಲೇಬೇಕೆಂದಿಲ್ಲ, ತಿರಸ್ಕರಿಸುವ 
ಎಲ್ಲ ಅಧಿಕಾರ ಇದ್ದೇ ಇದೆ. ತಮ್ಮ ವಿಷಯ ಮಂಡನೆ ಮೂಲಕ, ಜನರಿಗೆ ಒಳಿತಾಗುವ ನಿರ್ಧಾರಗಳನ್ನು 
ತೆಗೆದುಕೊಳ್ಳುವಂತೆ ಸರ್ಕಾರವನ್ನು ಬಗ್ಗಿಸುವುದರ ಮೂಲಕ ಜನರಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲೂ 
ಅವಕಾಶವಿದೆ. ಆದರೆ ಸಂಸತ್ತಿನಲ್ಲಿ ಕೈ ಬಲ, ತೋಳ್ಳಲದ ಮೂಲಕ ಶಕ್ತಿ ಪ್ರದರ್ಶನವಾಗುತ್ತಿರುವುದು 
ಖೇದದ ವಿಚಾರ. 


ಮನುಷ್ಯನಿಗೆ ಸಾಮಾನ್ಯವಾಗಿ ಸಿಟ್ಟು ಏಕೆ ಬರುತ್ತದೆ? ಎದುರಾಳಿಯೊಂದಿಗೆ ಮಾತಿನ ಮೂಲಕ 
ಚರ್ಚೆ ನಡೆಸಿ ಗೆಲ್ಲಲು ವಿಷಯ ಇಲ್ಲದಾಗ ಆತ ಜೋರಾಗಿ ಅರಚಾಡುವುದು, ದೈಹಿಕ ಹಲ್ಲೆಗೆ 


367 


ಮುಂದಾಗುವುದನ್ನು ಮಾಡುತ್ತಾನೆ. ಇದೀಗ ಕೇಂದದಲ್ಲಿ ಪ್ರತಿಪಕ್ಷಗಳದ್ದೂ ಇದೇ ಸ್ಥಿತಿ. ಕೇಂದ್ರ ಸರ್ಕಾರ 
ಎಲ್ಲ ವಿಚಾರಗಳನ್ನೂ ಚರ್ಚಿಸಲು ಸಿದ್ದ ಎಂದು ಹೇಳುತ್ತಿದ್ದರೂ ಅಧಿವೇಶನಕ್ಕೆ ಅಡ್ಡಿಪಡಿಸುವುದರ 
ಹಿಂದಿನ ಉದ್ದೇಶವೇನು? ಜನರೆದುರು ತಾವು ಬೆತ್ತಲಾಗುವುದನ್ನು ತಪ್ಪಿಸಿಕೊಳ್ಳಲು ಸರ್ಕಾರದ ವಿರುದ್ದ 
ವಿನಾಕಾರಣ ಗೂಬೆ ಕೂರಿಸಿ ಹಿಟ್‌ ಅಂಡ್‌ ರನ್‌ ತಂತ್ರವನ್ನು ಪ್ರತಿಪಕ್ಷಗಳು ಅನುಸರಿಸುತ್ತಿವೆ. ತಮ್ಮ 
ವಾದವನ್ನು ಸಮರ್ಥನೆ ಮಾಡಿಕೊಳ್ಳಲು ಅತ್ಯಂತ ಪವಿತ್ರವಾದ ಸಂಸತ್ತಿನ ಘನತೆಗೂ ಕುಂದು 
ತರುತ್ತಿರುವುದು ಸರ್ವಥಾ ಸಮರ್ಥನೀಯವಲ್ಲ. 

ಆಧಾರ: ಕನ್ನಡಪುಭ. ದಿನಾಂಕ: 31.08.2022 


14. ಸಮರ ರಕ್ಕಸನ ಸರಣಿ 


ಭಾರತದ ನೌಕಪಡೆಯಲ್ಲಿ ಈವರೆಗೆ ಮೂರು ಯುದ್ದನೌಕೆಗಳು ನಿಯೋಜಿಸಲಾಗಿವೆ. ಐಎನ್‌ಎಸ್‌ 
ವಿಕ್ರಾಂತ್‌, ಎಐನ್‌ಎಸ್‌ ವಿರಾಟ್‌ ಮತ್ತು ಐಎನ್‌ಎಸ್‌ ವಿಕಮಾದಿತ್ಯ ಇವು ಮೂರು ಯುದ್ದ 
ವಿಮಾನಗಳನ್ನು ಸಾಗಿಸುವ ಬೃಹತ್‌ ಹಡಗುಗಳು. ಇದರಲ್ಲಿ ಐಎನ್‌ಎಸ್‌ ವಿರಾಟ್‌ ನಿಂತು ಹೋಗಿದೆ. 
ಹಳೆಯ ವಿಕ್ರಾಂತ್‌ ನಿಂತು, ಆ ಜಾಗದಲ್ಲೇ ಈಗಿನ ನೌಕೆ ಬಂದಿದೆ. ಇನ್ನು ರಷ್ಯಾ ನಿರ್ಮಿತ ಐಎನ್‌ಎಸ್‌ 
ವಿಕ್ರಮಾದಿತ್ಯ ಸಕ್ರಿಯವಾಗಿದೆ. ಅಲ್ಲಿಗೆ ಎರಡು ಯುದ್ದ್ಧನೌಕೆಗಳು ಭಾರತೀಯ ನೌಕಪಡೆಯ 
ಬತ್ತಳಿಕೆಯಲ್ಲಿವೆ. ಭಾರತದ ನೌಕಾಪಡೆಗೆ ಶಕ್ತಿ ತುಂಬುವ ಮೂರನೇ ಯುದ್ದ ನೌಕೆ, ಐಎನ್‌ಎಸ್‌ ವಿಕಾಸ್‌ 
ಅನ್ನು ನಿರ್ಮಿಸಲು ಪ್ರಧಾನಿ ಮೋದಿ ಉತ್ತುಕರಾಗಿದ್ದಾರೆ. ಅದೇನಾದರೂ ಈಡೇರಿದರೆ ವಿಶ್ವದ ನಾಲ್ಕನೇ 
ಅತಿದೊಡ್ಡ ಯುದ್ಧನೌಕೆ ಭಾರತದ್ದಾಗಲಿದೆ. 


ನಮ್ಮದು ಎರಡು ನೌಕೆಗಳಿವೆ 


ವಿಶ್ವದ 10 ಅತಿದೊಡ್ಡ ಯುದ್ದನೌಕೆಗಳಲ್ಲಿ ಭಾರತದ ಎರಡು ಏರ್‌ ಕ್ರಾಫ್ಟ್‌ ಕ್ಯಾರಿಯರ್‌ ಗಳಿವೆ. 
ಚೀನಾ ಮೂರು ಹಡಗುಗಳನ್ನು ಹೊಂದಿವೆ. ಮೊದಲೆರಡು ಅತಿದೊಡ್ಡ ವಿಮಾನವಾಹಕ ಹಡಗುಗಳು 
ಅಮೆರಿಕವೇ ಆಗಿವೆ. ವಿಶ್ನದ ಅತಿ ದೊಡ್ಡ ಯುದ್ಧನೌಕೆ ಎನಿಸಿದ ಯುಎಸ್‌ಎಸ್‌ ಜೆರಾಲ್ಡ್‌ ಆರ್‌ ಘೋರ್ಡ್‌ 
ಸುಮಾರು 1 ಲಕ್ಷ ಟನ್ನಳಷ್ಟು ತೂಕವನ್ನು ಹೊತ್ತು ಸಾಗಬಲ್ಲುದು. ಭಾರತ ಇದೀಗ ತಯಾರಿಸಿರುವ 
ಐಎನ್‌ಎಸ್‌ ವಿಕ್ರಾಂತ್ಸ ಸಾಮರ್ಥ್ಯ 40 ಸಾವರಿ ಟನ್‌. ಇನ್ನು ಐಎನ್‌ಎಸ್‌ ವಿಕಮಾದಿತ್ಯ 44,500 ಟನ್‌ 
ಕೂತವನ್ನು ಹೊತ್ತು ಹೋಗಬಲ್ಲುದು. ಭಾರತ ಮುಂದಿನ ದಿನಗಳಲ್ಲಿ ತಯಾರಿಸಲು ಯೋಜಿಸುತ್ತಿರುವ 
ಐಎನ್‌ಎಸ್‌ ವಿಶಾಲ್‌ ಹಡಗಿನ ಸಾಮರ್ಥ್ಯ 65 ಸಾವಿರ ಟನ್‌ ಇರಬಹುದು ಎಂದು ಹೇಳಲಾಗುತ್ತದೆ. 
ಅದು ಸಾಕಾರಗೊಂಡರೆ ಬ್ರಿಟನ್ನ ಎಲಿಜಬೆತ್‌ ಕ್ಲಾಸ್ಥ ಕ್ಯಾರಿಯರ್ಗಳಿಗೆ ಸಮಾನವಾಗುತ್ತದೆ. 


368 


ವಿಕ್ರಾಂತ್‌ಗಿದೆ ಬಹು ದೊಡ್ಡ ಇತಿಹಾಸ 


1997ರಲ್ಲಿ ವಿಸರ್ಜನೆಯಾದ ಐಎನ್‌ಎಸ್‌ ವಿಕ್ರಾಂತ್‌ ಭಾರತದ ಮೊದಲ ಯುದ್ದ ವಿಮಾನ 
ವಾಹನ ಎನಿಸಿದೆ. ಇದರ ಮೂಲ ಹೆಸರು ಎಚ್‌ಎಂಎಸ್‌ ಹರ್ಕ್ಯೂಲ್ಫ್‌ ಎಚ್‌ಎಂಎಸ್‌ ಎಂದರೆ ಹರ್‌ 
ಮೆಜೆಸ್ಟೀಸ್‌ತಿಪ್‌. 'ಹರ್‌ ಮೆಜಸ್ಥಿ' ಎನ್ನುವುದು ಬ್ರಿಟನ್ನ ರಾಣಿಗೆ ನೀಡುವ ಗೌರವ ಸೂಚಕ. 1943 ರಲ್ಲಿ 
ಬಿಟನ್ನ ರಾಯಲ್‌ ಆರ್ಮಿಗೆ ಎಸ್‌ಎಂಎಸ್‌ ಹರ್ಕ್ಯೂಲ್ಸ್‌ ಹಡಗನ್ನು ತಯಾರಿಸಲಾಗುತ್ತಿತ್ತು ಆಗ ನಿರ್ಮಾಣ 
ಹಂದಲ್ಲಿರುವಾಗಲೇ ಹಡಗುಗಳ ಮಾರಾಟಕ್ಕಿಟ್ಟಿತು. ಭಾರತ 1957ರಲ್ಲಿ ಇದನ್ನು ಖರೀದಿಸಿತು. ಹಡಗಿನ 
ನಿರ್ಮಾಣ ಪೂರ್ಣಗೊಂಡು 1961ರಲ್ಲಿ ಇದು ಭಾರತೀಯ ಸೇನೆಗೆ ನಿಯೋಜನೆಗೊಂಡಿತು. ಹಡಗಿನ 


ಹೆಸರು ಬದಲಿಸಿ ಐಎನ್‌ಎಸ್‌ ವಿಕ್ರಾಂತ್‌' ಎಂದು ಹೆಸರಿಡಲಾಯಿತು. 
ಪುರಾತನ ನೌಕೆ ವಿಶೇಷ 


ಅತ್ಯಂತ ಹಳೆಯ ಈ ಐಎನ್‌ಎಸ್‌ ವಿಕ್ರಾಂತ್‌ ಹಡಗಿನ ವಿಶೇಷ ಎಂದರೆ 210 ಮೀಟರ್‌ ಬೃಹತ್‌ 
ಗಾತ್ರ ಹೊಂದಿತ್ತು. ಇದರ ಸಾಗಣೆ ಸಾಮರ್ಥ್ಯ ಸುಮಾರು 20 ಸಾವಿರ ಟನ್‌. ಇದರ ಪೆನ್ನಂಟ್‌ ನಂಬರ್‌ 
1. 1971ರಲ್ಲಿ ಪಾಕಿಸ್ತಾನ ವಿರುದ್ದದ ಯುದ್ದದಲ್ಲಿ ಐಎನ್‌ಎಸ್‌ ವಿಕ್ರಾಂತ್‌ ಮಹತ್ವದ ಪಾತ್ರವಹಿಸಿತ್ತು. 36 
ವರ್ಷಗಳ ಸೇವೆ ಬಳಿಕ ಐಎನ್‌ಎಸ್‌ ವಿಕ್ರಾಂತ್‌ 1997ರಲ್ಲಿ ವಿಸರ್ಜನೆಗೊಂಡಿತು. 15 ವರ್ಷಗಳ ಬಳಿಕ 
ಮ್ಯೂಸಿಯಂನಲ್ಲಿ ಇದನ್ನು ಇರಿಸಲಾಗಿತ್ತು ಹತ್ತು ವರ್ಷಗಳ ಹಿಂದೆ ಇದರ ಬಿಡಿಭಾಗಗಳನ್ನು 
ಮಾರಲಾಯಿತು. 


1. ಅಮೆರಿಕದ ಗೆರಾಲ್ಡ್‌ ಆರ್‌ ಘೋರ್ಡ್‌ ಕ್ಲಾಸ್‌ - ಭಾರ ಸಾಗಿಸುವ ಸಾಮರ್ಥ್ಯ : 1 ಲಕ್ಷ ಟನ್‌ 


78 ಮೀಟರ್‌ ಅಗಲ ಇರುವ ಇದರಲ್ಲಿ 75 ಯುದ್ದ ವಿಮಾನಗಳು, 4539 ಸಿಬ್ಬಂದಿ ಇರಬಹುದು. 
ಇದು (ಸಿವಿಎನ್‌ 78) 2017ರಲ್ಲಿ ಸೇವೆಗೆ ನಿಯೋಜನೆಯಾಯಿತು. 2021ರಲ್ಲಿ ಕಾರ್ಯಾಚರಣೆಗೆ 
ಇದು ಸಿದ್ದವಾಗಿದೆ. 


2. ಅಮೆರಿಕದ ನಿಮಿಟ್ಸ್‌ ಕ್ಲಾಸ್‌ - ಭಾರ ಸಾಗಿಸುವ ಸಾಮರ್ಥ್ಯ : 97,000 ಬನ್‌ 


331 ಮೀಟರ್‌ ಉದ್ದ ಇದ್ದು, 60ಕ್ಕೂ ಹೆಚ್ಚು ಯುದ್ದ ವಿಮಾನಗಳನ್ನು ಇರಿಸಿಕೊಳ್ಳಬಲ್ಲುದು. fol 
ದರ್ಜೆಯಲ್ಲಿ 1975ರಲ್ಲಿ ಮೊದಲ ಹಡಗು ತಯಾರಿಸಲಾಗಿತ್ತು. 2009ರಲ್ಲಿ ಕೊನೆಯ ಹಡಗು 


ಯುಎಸ್‌ಎಸ್‌ ಜಾರ್ಜ್‌ ಎಚ್ಚೆಬ್ರ್ಯಾ ಬುಷ್‌ ನಿಯೋಜನೆಗೊಂಡಿದೆ. 


369 


( ಬ್ರಿಟನ್ನ ಕ್ಟೇನ್‌ ಎಲಿಜಬೆತ್‌ ಕ್ಲಾಸ್‌ - ಭಾರ ಸಾಗಿಸುವ ಸಾಮರ್ಥ್ಯ : 65,000 ಟನ್‌ 


ಬ್ರಿಟನ್ನ ರಾಯಲ್‌ ನೇವಿಯಿಂದ ತಯರಿಸಲಾದ ಅತಿ ದೊಡ್ಡ ವಿಮಾನವಾಹಕ ನೌಕೆಗಳು ಇವು. 
ಎಚ್‌ಎಂಎಲ್‌ ಕ್ವೀನ್‌ ಎಲಿಜಬೆತ್‌ ಈ ದರ್ಜೆಯ ಒಂದು ಹಡಗು. ಎಚ್‌ಎಂಎಸ್‌ ಪ್ರಿನ್ಸ್‌ ಆಫ್‌ 
ವೇಲ್ಸ್‌ ಇನ್ನೊಂದು ಹಡಗು. ಇವು ಕಳದ ಕೆಲ ವರ್ಷಗಳ ಹಿಂದೆ ಬ್ರಿಟನ್‌ ಸೇನೆಗೆ 
ನಿಯೋಜನೆಗೊಂಡಿವೆ. 


p ರಷ್ಯನ್‌ ಫೆಡರೇಶನ್ನ ಅಡ್ಮಿರಲ್‌ ಕುನೆಚ್ಟೋವ್‌ -— ಭಾರ ಸಾಗಿಸುವ ಸಾಮರ್ಥ್ಯ : 58,500ಟನ್‌ 


14 ಸಾವಿರ ಚದರ ಮೀಟರ್‌ ವಿಸ್ಲೀರ್ಣದ ಫೈಟ್‌ ಡೆಕ್‌ ಹೊಂದಿದ್ದು, ರಷ್ಕನ್‌ ಸೇನೆಯ ಪ್ರಮುಖ 
ಯುದ್ದವಿಮಾನಗಳನ್ನು ಇದು ಸಾಗಿಸಬಲ್ಲುದು. ಇದು ರಷ್ಯನ್‌ ನೌಕಪಡೆಯಲ್ಲಿ ಕಾರ್ಯಾಚರಣೆ 
ಸ್ಥಿತಿಯಲ್ಲಿರುವ ಏಕೈಕ ಯುದ್ದವಾಹಕ ನೌಕೆ ಎನಿಸಿದೆ. 


. ಚೀನಾದ ಘುಜಿಯನ್‌ - ಭಾರ ಸಾಗಿಸುವ ಸಾಮರ್ಥ್ಯ : 80,000 ಟನ್‌ 


ಇದು ಚೀನಾದ ಮೂರನೆ ವಿಮಾನವಾಹಕ ನೌಕೆ ಆದರೂ, ಆ ದೇಶದ ಅತ್ಯಾಧುನಿಕ ಯುದ್ಧನೌಕೆ 
ಎನಿಸಿದೆ. ಕೆಲ ತಿಂಗಳ ಹಿಂದಷ್ಟೇ ಇದು ನಿಯೋಜನೆಗೊಂಡಿದೆ. 


. ಚೀನಾದ ಶಾಂಡೋಂಗ್‌ - ಭಾರ ಸಾಗಿಸುವ ಸಾಮರ್ಥ್ಯ : 70,000 ಟನ್‌ 


ಎರಡು ವರ್ಷಗಳ ಹಿಂದೆ ಇದರ ನಿಯೋಜನೆಯಾಗಿದೆ. ಇದು ಜೀನಾ ದೇಶೀಯವಾಗಿ 
ನಿರ್ಮಿಸಿದ ಮೊದಲ ಏರ್‌ಕ್ರಾಫ್ಟ್‌ ಕ್ಯಾರಿಯರ್‌ ಎನಿಸಿದೆ. ಇದರ ಪ್ರಯೋಗ ಯಶಸ್ವಿಯಾಗಿದ್ದು 
ಕಾರ್ಯಾಚರಣೆ ಹಂತಕ್ಕೆ ಸಿದ್ದ ಇದೆ ಎನ್ನಲಾಗಿದೆ. 


. ಚೀನಾದ ಲಿಯಾವೋನಿಂಗ್‌ - ಭಾರ ಸಾಗಿಸುವ ಸಾಮರ್ಥ್ಯ : 58,000 ಒನ್‌ 


ಇದು ಸೋವಿಯತ್‌ ರಷ್ಯಾದ ಅಡ್ಮಿರಲ್‌ ಕುಜ್ಜೆಟ್ಲೋವ್‌ ದರ್ಜೆಯ ಹಡಗಿನ ವಿನ್ಯಾಸದಿಂದ 
ತಯಾರಾದ ಸಮರನೌಕೆ. ಹಾಂಕಾಂಗ್ಗ ಕಂಪನಿಯೊಂದು ಮೊದಲು ಇದನ್ನು ಖರೀದಿಸಿ, 
ತೇಲುವ ಕ್ಯಾಸಿನೋ ರೀತಿ ಪರಿವರ್ತಿಸುವ ಆಲೋಚನೆ ಮಾಡಿತ್ತು. ಆದರೆ, ಅದು ಆಗದ ಕಾರಣ 
ಉಕ್ರೇನ್‌ ದೇಶಕ್ಕೆ ಇದನ್ನು ಮಾರಲಾಯಿತು. ನಂತರ ಚೀನಾ ಇದನ್ನು ಮರುಖರೀದಿಸಿತು. 
2012ರಲ್ಲಿ ಚೀನಾದ ನೌಕಾಪಡೆಗೆ ಇದರ ನಿಯೋಜನೆಯಾಯಿತು. 


10. 


370 


ಭಾರತದ ಐಎನ್‌ಎಸ್‌ ವಿಕ್ರಮಾದಿತ್ಯ — ಭಾರ ಸಾಗಿಸುವ ಸಾಮರ್ಥ್ಯ : 44,500 ಟನ್‌ 


ಇದು ಸದ್ಯ ಭಾರತದಲ್ಲಿರುವ ಅತಿ ದೊಡ್ಡ ವಿಮಾನವಾಹಕ ನೌಕೆ. 294 ಮೀಟರ್‌ ಉದ್ದ. 60 
ಮೀಟರ್‌ ಅಗಲದ ಈ ನೌಕೆ ರಷ್ಯಾದ ಕಿಯೆವ್‌-ಕ್ಲಾಸ್‌ ದರ್ಜೆಗೆ ಸೇರಿದೆ. ಇದು 30ಕ್ಕೂ ಹೆಚ್ಚು 
ವೈಮಾನಿಕ ವಾಹನಗಳನ್ನು ಇರಿಸಿಕೊಳ್ಳುತ್ತದೆ. 2013ರಲ್ಲಿ ಇದರ ನಿಯೋಜನೆಯಾಗಿದೆ. 


. ಫ್ರಾನ್ಸ್ನ ಚಾರ್ಲ್ಸ್‌ ಡೀ ಗೌಲೆ (ಆರ್‌ 91) - ಭಾರ ಸಾಗಿಸುವ ಸಾಮರ್ಥ್ಯ : 42,000 ಟನ್‌ 


"ನವಿ 

ಇದು ಫ್ರಾನ್ಸ್‌ ತಯಾರಿಸಿದ ಪರಮಾಣುಶಕ್ತ ಹಡಗು. ಅಮೆರಿಕ ಬಿಟ್ಟರೆ ಫ್ರಾನ್ಸ್‌ ಮಾತ್ರವೇ ಇಂಥ 
ನೌಕೆಯನ್ನು ಹೊಂದಿರುವುದು. ರಫೇಲ್‌ ಸೇರಿದಂತೆ ನಾನಾ ರೀತಿಯ 40 ವಿಮಾನಗಳನ್ನು ಈ 
ಹಡಗಿನಿಂದ ನಿರ್ವಹಿಸಬಹುದು. 2013ರಲ್ಲಿ ಇದರ ನಿಯೋಜನೆಯಾಗಿದೆ. 


ಭಾರತದ ಐಎನ್‌ಎಸ್‌ ವಿಕ್ರಾಂತ್‌ - ಭಾರ ಸಾಗಿಸುವ ಸಾಮರ್ಥ್ಯ : 40,000 ಟನ್‌ 


ಇದು ಭಾರತ ಸ್ಪಂತವಾಗಿ ನಿರ್ಮಿಸಿದ ಮೊದಲ ಏರ್‌ ಕಾಫ್ಸ್‌ ಕ್ಯಾರಿಯರ್‌ ಎನಿಸಿದೆ. 2013ರಲ್ಲಿ 
ಇದರ ಉದ್ರಾಟನೆಯಾಗಿದ್ದು, 2022 ಜನವರಿಯಲ್ಲಿ ಪ್ರಯೋಗಗಳಾಗಿವೆ. ಸೆಪ್ಟೆಂಬರ್‌ 2ರ 
ಶುಕ್ರವಾರ ಇದನ್ನು ನೌಕಾಪಡೆಗೆ ಅಧಿಕೃತವಾಗಿ ನಿಯೋಜನೆ ಮಾಡಲಾಯಿತು. ಇನ್ನೂ ಆರು 
ತಿಂಗಳು ಇದರ ಪ್ರಯೋಗವಾಗಲಿದೆ. 2023ರಲ್ಲಿ ಇದು ಕಾರ್ಯಾಚರಣೆಗೆ ಸಿದ್ಧವಾಗುವ ನಿರೀಕ್ಷೆ 
ಇದೆ. 


ಆಧಾರ: ವಿಶ್ವವಾಣಿ, ದಿನಾ೦ಕ: 03.09.2022 


3% ok 


ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ, ವಿಕಾಸಸೌಧ ಘಟಕ, ಬೆಂಗಳೂರು, ಕಾಸೂ - 500 ಪ್ರತಿಗಳು 


